686 


ಶ್ರೀಮದ್ಭಾಗವತ 


[ ಅಧ್ಯಾಯ 168 





ಇಂದ್ರೋ5ಹಂಸರ್ವದೇವಾನಾಂ ವಸೂನಾಮಸ್ಥಿಹವ್ಯವಾಟ್‌ । 
ಆದಿತ್ಯಾನಾಮಹಂ ವಿಷ್ಣೂ ರುದ್ರಾಣಾಂ ನೀಲಲೋಹಿತಃ 
॥ ೧೩ ॥ 
ಬ್ರಹ್ಮರ್ಜೀಣಾಂ ಭೃಗುರಹಂ ರಾಜರ್ಷೀಣಾಮಹಂ ಮನುಃ | 
ದೇವರ್ಷೀಣಾಂ ನಾರದೋ5ಹಂ ಹವಿರ್ಧಾನ್ಯಸ್ಥಿ ಧೇನುಷು 
11 OY || 
ಸಿದ್ದೇಶ್ವರಾಣಾಂ ಕಪಿಲಃ ಸುಪರ್ಣೋತಹಂ ಪತತ್ರಿಣಾಮ್‌ । 
ಪ್ರಜಾಪತೀನಾಂ ದಕ್ಟೋ5 ಹಂ ಪಿತ್ವಣಾಮಹಮರ್ಯಮಾ 
1 ೧೫ ॥ 
ಮಾಂ ವಿದ್ಯುದ್ಧವ ದೈತ್ಯಾನಾಂ ಪ್ರಹ್ಲಾದಮಸುರೇಶ್ವರಮ್‌ । 
ಸೋಮಂ ನಕ್ಕತ್ರೌಷಧೀನಾಂ ಧನೇಶಂ ಯಕ್ಚರಕ್ಟಸಾಮ್‌ 
11 OE WH 
ಐರಾವತಂ ಗಜೇಂದ್ರಾಣಾಂ ಯಾದಸಾಂ ವರುಣಂ ಪ್ರಭುಮ್‌ । 
ತಪತಾಂ ದ್ಯುಮತಾಂಸೂರ್ಯಂಮನುಷ್ಯಾಣಾಂ ಚಭೂಪತಿಮ್‌ 
1 ೧೭ ॥ 
ಉಚ್ಛೆ್ರವಾಸ್ತುರಂಗಾಣಾಂ ಧಾತೂನಾಮಸ್ವಿ ಕಾಂಚನಮ್‌ । 
ಯಮಃ ಸಂಯಮತಾಂ ಚಾಹಂ ಸರ್ಪಾಣಾಮಸ್ಥಿ ವಾಸುಕಿ 
| ೧೮ 1 
ನಾಗೇಂದ್ರಾಣಾಮನಂತೋರಹಂವ್ಯಗೆಂದಃ : ಶೃಂಗಿದಂಪ್ಟಿಣಾಮ್‌ | 
ಆಶ್ರಮಾಣಾಮಹಂತುರ್ಯೋ ವರ್ಣಾನಾಂಪ್ರಥಮೋ5ನಘ 


॥೧೯॥ 
ತೀರ್ಥಾನಾಂ ಸ್ರೋತಸಾಂ ಗಂಗಾ ಸಮುದ್ರಃ ಸರಸಾಮಹಮ್‌ । 
ಆಯುಧಾನಾಂ ಧನುರಹಂತ್ರಿಪುರಘ್ನೋ ಧನುಷ್ಠತಾಮ್‌ 

Il 20 1 
ಧಿಷ್ಣ್ಯಾನಾಮಸ್ಥೃಹಂ ಮೇರುರ್ಗಹನಾನಾಂ ಹಿಮಾಲಯಃ । 
ಪನಸ್ಫತೀನಾಮಶ್ಚತ್ತ ಓಷಧೀನಾಮಹಂ ಯವಃ 

I ೨೧॥ 


ಪುರೋಧಸಾಂ ವಸಿಷ್ಠೋ5 ಹಂ ಬ್ರಹ್ಮಿಷ್ಠಾನಾಂ ಬೃಹಸ್ಪತಿಃ । 
ಸ್ಕಂದೋ5ಹಂಸರ್ವಸೇನಾನ್ಯಾಮಗ್ರಣ್ಯಾಂ ಭಗವಾನಜಃ 

॥ ೨೨ ॥ 
ಯಜ್ಞಾನಾಂ ಬ್ರಹ್ಮಯಜ್ಞೋ5ಹಂ ವ್ರತಾನಾಮವಿಹಿಂಸನಮ್‌ | 
ವಾಯ್ದ್ಡಗ್ರರ್ಕಾಂಬುವಾಗಾತ್ಮಾಶುಚೀನಾಮಪ್ಶಹಂ ಶುಚಿಃ 

॥ ೨೩ ॥ 
ಯೋಗಾನಾಮಾತಸಂರೋಧೋ ಮಯ್ರೋತಸ್ಥಿವಿಜಿಗೀಷತಾಮ್‌ । 
ಆನ್ವೀಕ್ಲಿಕೀ ಕೌಶಲಾನಾಂ ವಿಕಲ್ಪ; ಖ್ಯಾತಿವಾದಿನಾಮ್‌ 

HW ೨೪ ॥ 
ಸ್ವೀಣಾಂ ತು ಶತರೂಪಾಹಂ ಪುಂಸಾಂ ಸ್ಟಾಯಂಭುವೋ ಮನುಃ। 
ನಾರಾಯಣೋ ಮುನೀನಾಂ ಚಕುಮಾರೋ ಬ್ರಹ್ಮಚಾರಿಣಾಮ್‌ 

11 ೨೫ ॥ 


ಸಮಸ್ತ ದೇವತೆಗಳಲ್ಲಿ ಇಂದ್ರನೂ, ಎಂಟು ವಸುಗಳಲ್ಲಿ 
ಅಗ್ನಿಯೂ, ದ್ವಾದಶಾದಿತ್ಯರಲ್ಲಿ ವಿಷ್ಣುವೂ, ಏಕಾದಶ ರುದ್ರರಲ್ಲಿ 
ನೀಲಲೋಹಿತ ಹೆಸರಿನ ರುದ್ರನು ನಾನೇ ಆಗಿದ್ದೇನೆ. ಬ್ರಹ್ಮರ್ಷಿಗಳಲ್ಲಿ 
ಭೃಗು, ರಾಜರ್ಷಿಗಳಲ್ಲಿ ಮನು, ದೇವರ್ಷಿಗಳಲ್ಲಿ ನಾರದ, 
ಹಸುಗಳಲ್ಲಿ ಕಾಮಧೇನು ನಾನೇ ಆಗಿರುವೆನು. ॥ ೧೩-೧೪॥ 
ಸಿದ್ದೇಶ್ವರರಲ್ಲಿ ಕಪಿಲನೂ, ಪಕ್ಷಿಗಳಲ್ಲಿ ಗರುಡನೂ, ಪ್ರಜಾಪತಿಗಳಲ್ಲಿ 
ದಕ್ಷಪ್ರಜಾಪತಿಯೂ, ಪಿತೃಗಳಲ್ಲಿ ಅರ್ಯಮಾ ನಾನಾಗಿ 
ದ್ದೇನೆ. ॥ ೧೫ ॥ ಪ್ರಿಯ ಉದ್ದವಾ! ನಾನು ದೈತ್ಯರಲ್ಲಿ ದೈತ್ಯರಾಜ 
ಪ್ರಹ್ಲಾದನು, ನಕ್ಷತ್ರಗಳ ಅಧಿಪತಿ ವನಸ್ಸತಿಗಳನ್ನು ಪುಷ್ಪಗೊಳಿಸುವ 
ಚಂದ್ರನು, ಯಕ್ಚ- ರಾಕ್ಟಸರಲ್ಲಿ ಧನಪತಿ ಕುಬೇರನು ನಾನೇ 
ಆಗಿದ್ದೇನೆ. ॥ ೧೬ ॥ ಗಣೇಂದ್ರರಲ್ಲಿ ಐರಾವತವೂ, ಜಲಚರಗಳ 
ಅಧಿಪತಿ ವರುಣ, ಬೆಳಗುವವರಲ್ಲಿ ಪ್ರಕಾಶಕೊಡುವಂತಹ 
ಸೂರ್ಯನೂ, ಮನುಷ್ಯರಲ್ಲಿರಾಜನೂ ನಾನೇ ಆಗಿದ್ದೇನೆ. ॥ ೧೭ ॥ 
ಕುದುರೆಗಳಲ್ಲಿ ಉಚ್ಚೆಶ್ರವಸ್ಸು ಧಾತುಗಳಲ್ಲಿ ಚಿನ್ನ, ದಂಡಧಾರಿ 
ಗಳಲ್ಲಿಯಮ, ಸರ್ಪಗಳಲ್ಲಿವಾಸುಕಿ ನಾನೇ ಆಗಿರುವನು. । ೧೮॥ 
ಪುಣ್ಯಾತ್ಮಾ ಉದ್ದವನೇ | ನಾನೇ ನಾಗರಾಜರಲ್ಲಿ ಆದಿಶೇಷನೂ, 
ಕೊಂಬು ಮತ್ತು ದಾಡೆಗಳುಳ್ಳ ಪ್ರಾಣಿಗಳಲ್ಲಿ ಅವರ ರಾಜನಾದ 
ಸಿಂಹನೂ, ಆಶ್ರಮಗಳಲ್ಲಿಸಂನ್ಯಾಸವೂ, ವರ್ಣಗಳಲ್ಲಿ ಬ್ರಾಹ್ಮಣನೂ 
ಆಗಿದ್ದೇನೆ. ॥ ೧೯ ॥ ತೀರ್ಥಗಳಲ್ಲಿಹಾಗೂ ನದಿಗಳಲ್ಲಿಗಂಗೆಯೂ, 
ಜಲಾಶಯಗಳಲ್ಲಿ ಸಮುದ್ರವೂ, ಅಸ್ವ:ಶಸ್ತಗಳಲ್ಲಿ ಧಮುಸ್ತೂ, 
ಧನುರ್ಧಾರಿಗಳಲ್ಲಿ ತ್ರಿಪುರಾರೀ ಶಂಕರನೂ ನಾನೇ ಆಗಿರು 
ವೆನು. ॥ ೨೦ ॥ 

ನಿವಾಸಸ್ಥಾನಗಳಲ್ಲಿ ಸುಮೇರುವೂ, ದುರ್ಗಮ ಸ್ಥಾನಗಳಲ್ಲಿ 
ಹಿಮಾಲಯವೂ, ವನಸ್ಸತಿಗಳಲ್ಲಿ ಅರಳೀಮರವೂ, ಧಾನ್ಮಗಳಲ್ಲಿ 
ಜವೆಯೂ ನಾನೇ ಆಗಿದ್ದೇನೆ. ॥ ೨೧ ॥ ಪುರೋಹಿತರಲ್ಲಿವಸಿಷ್ಠನೂ, 
ವೇದವೇತ್ತರಲ್ಲಿ ಬೃಹಸ್ಪತಿಯೂ, ಎಲ್ಲ ಸೇನಾಪತಿಗಳಲ್ಲಿ ಸ್ಕಂದನೂ, 
ಸನ್ನಾರ್ಗ ಪ್ರವರ್ತಕರಲ್ಲಿ ಭಗವಾನ್‌ ಬ್ರಹ್ಮನೂ ನಾನೇ 
ಆಗಿರುವನು. ॥ ೨೨ ॥ ಪಂಚ ಮಹಾಯಜ್ಜಗಳಲ್ಲಿ ಬ್ರಹ್ಮಯಜ್ಞ 
(ಸ್ವಾಧ್ಯಾಯಯಜ್ಞ)ವೂ, ವ್ರತಗಳಲ್ಲಿ ಅಹಿಂಸಾವ್ರತವೂ, ಶುದ್ಧ 
ಮಾಡುವ ಪದಾರ್ಥಗಳಲ್ಲಿ ನಿತ್ಯಶುದ್ಧ ವಾಯುವೂ ಹಾಗೂ ಆಗ್ನಿ, 
ಸೂರ್ಯ, ಜಲ, ವಾಣಿ ಮತ್ತು ಆತ್ಮಾ ನಾನೇ ಆಗಿರು 
ವೆನು. ॥ ೨೩ ॥ ಯೋಗಗಳಲ್ಲಿಮನೋನಿರೋಧರೂಪೀ ಸಮಾಧಿ 
ಯೋಗವೂ, ಗೆಲ್ಲುವ ಇಚ್ಛೆಯುಳ್ಳವರಲ್ಲಿ ಗುಪ್ತವಾಗಿಡುವಂತಹ 
ಮಂತ್ರಾಲೋಚನೆಯೂ, ಆತ್ಮಾನಾತ್ಹ ವಿವೇಕದ ಚರ್ಚೆಯಲ್ಲಿ 
ಬ್ರಹ್ಮವಿದ್ಯೆಯೂ ನಾನೇ ಆಗಿದ್ದೇನೆ. ತತ್ತ್ವಗಳ ನಿರ್ಣಯ 
ಮಾಡಲಾಗುವವಾದ-ವಿವಾದರೂಪೀ ವಿಕಲ್ಪವೂ ನಾನೇ. (ಏಕೆಂದರೆ 
ಇಂದಿನವರೆಗೆ ಯಾವುದೇ ತತ್ರ್ವ್ಯಗಳ ವಿಷಯದಲ್ಲಿ ತತ್ತ್ವಗಳ ಸಂಖ್ಯೆ 
ಇಷ್ಟೇ ಇದೆ ಎಂಬುದು ನಿರ್ಣಯ ಮಾಡಲಾಗಲಿಲ್ಲ) ಸ್ವೀಯರಲ್ಲಿ 
ಮನುಪತ್ನೀ ಶತರೂಪಾ, ಪುರುಷರಲ್ಲಿ ಸ್ವಾಯಂಭುವ ಮನು, 
ಮುನೀಶ್ವರರಲ್ಲಿ ನಾರಾಯಣ, ಬ್ರಹ್ಮಚಾರಿಗಳಲ್ಲಿ ಸನತ್ಯುಮಾರರು 
ನಾನೇ ಆಗಿದ್ದೇನೆ. ॥ ೨೪-೨೫ ॥ 


16 ಅಧ್ಯಾಯ) 


687 





ಧರ್ಮಾಣಾಮಸ್ಥಿಸಂನ್ಯಾಸಃ ಕ್ಲೇಮಾಣಾಮಬಹಿರ್ಮತಿ: | 
ಗುಹ್ಯಾನಾಂ ಸೂನೃತಂ ಮೌನಂ ಮಿಥುನಾನಾಮಜಸ್ತ ಹಮ್‌ 
Il ೨೬ || 


ಸಂವತ್ಮರೋರಸ್ಥೃನಿಮಿಷಾಮೃತೂನಾಂ ಮಧುಮಾಧವೌ । 
ಮಾಸಾನಾಂಮಾರ್ಗಶೀರ್ಷೋರ ಹಂ ನಕತ್ರಾಣಾಂ ತಥಾಭಿಜಿತ್‌ 
॥೨೭॥ 


ಅಹಂ ಯುಗಾನಾಂ ಚ ಕೃತಂ ಧೀರಾಣಾಂ ದೇವಲೋಜಸಿತಃ | 
ದೈಪಾಯನೋತ ಸ್ಥಿ ವ್ಯಾಸಾನಾಂ ಕವೀನಾಂ ಕಾವ್ಯ ಆತ್ಮವಾನ್‌ 
॥1 ೨೮ ॥ 


ವಾಸುದೇವೋ ಭಗವತಾಂ ತಂತು ಭಾಗವತೇಷ್ಠಹಮ್‌ । 
ಕಿಂಪುರುಷಾಣಾಂ ಹನುಮಾನ್ವಿದ್ಯಾಧ್ರಾಣಾಂ ಸುದರ್ಶನಃ 
11 ೨೯ || 


ರತ್ನಾನಾಂ ಪದ್ಧರಾಗೋಶಸ್ಥಿ ಪದ್ಮಕೋಶಃ ಸುಹೇಶಸಾಮ್‌ | 
ಕುಶೋತಸ್ಥಿದರ್ಭಜಾತೀನಾಂ ಗವ್ಯಮಾಜ್ಯಂ ಹವಿಷ್ಣಹಮ್‌ 
11 ೩೦ I 
" ವ್ಯವಸಾಯಿನಾಮಹಂ ಲಕ್ಷ್ಮೀಃ ಕಿತವಾನಾಂ ಛಲಗ್ರಹಃ । 
ತಿತಿಕ್ಷಾಸ್ಟಿ ತಿತಿಕ್ಟೂಣಾಂ ಸತ್ತ್ವಂ ಸತ್ತ್ರವತಾಮಹಮ್‌ 
೩೧ ॥ 


ಓದಃ ಸಹೋ ಬಲವತಾಂ ಕರ್ಮಾಹಂ ವಿದ್ದಿ ಸಾತ್ವತಾಮ್‌ | 
ಸಾತ್ವಶಾಂ ನವಮೂರ್ತೀನಾಮಾದಿಮೂರ್ತಿರಹಂ ಪರಾ 
11೩೨ ॥ 


ವಿಶ್ವಾವಸು: ಪೂರ್ವಚಿತ್ತಿರ್ಗಂಧರ್ವಾಪ್ಪರಸಾಮಹಮ್‌ । 
ಭೂಧರಾಣಾಮಹಂ ಸ್ಟೈರ್ಯಂ ಗಂಧಮಾತ್ರಮಹಂ ಭುವಃ 
I ೩೩ 1 


ಅಪಾಂ ರಸಶ್ವ ಪರಮಸ್ತೇಜಿಷ್ಠಾನಾಂ 
ಪ್ರಭಾ ಸೂರ್ಯೇಂದುತಾರಾಣಾಂ ಶಬ್ಬೋ5ಹಂ ನಭಸಃ ಪರಃ 
I ೩೪॥ 


ಬ್ರಹ್ಮಣ್ಯಾನಾಂ ಬಲಿರಹಂ ವೀರಾಣಾಮಹಮರ್ಜುನಃ । 
ಭೂತಾನಾಂ ಸ್ಥಿತಿರುತ್ತತ್ತಿರಹಂ ವೈ ಪ್ರತಿಸಂಕ್ರಮಃ 
|| ೩೫ 1 


ಗತ್ಯುಕ್ತು ಲತರ್ಗೊ ೇಪಾದಾನಮಾನಂದಸರ್ಶಲಕ್ಷಣಮ್‌ । 
ಆಸ್ಚಾದಶ್ರುತ್ಯವಘ್ರಾಣಮಹಂ ಸರ್ಮೇಂದ್ರಿಯೇಂದ್ರಿಯಮ್‌ 
(| ೩೬ 1 


ವಿಭಾವಸುಃ | | 





ಧರ್ಮಗಳಲ್ಲಿಸಂನ್ಯಾಸ ಧರ್ಮವು ಶ್ರೇಯಸ್ಕಾಮೀ ಪುರುಷರ 
ಅಂತರ್ಮುಖೀ ವೃತ್ತಿಯೂ, ಯಾವುದೇ ಮಾತನ್ನು ಗೋಪನೀಯ 
ವಾಗಿಡುವುದಕ್ಕಾಗಿ ಮಧುರವಾಣೀ ಮತ್ತು ಮೌನನಾನೇ ಆಗಿದ್ದೇನೆ. 
ಯಾರ ಶರೀರದ ಎರಡು ಭಾಗಗಳಿಂದ ಸ್ತ್ರೀ-ಪುರುಷರ ಮೊದ 


| ಐನೆಯ ಜೋಡಿಯು ಉತ್ಸನ್ನವಾಯಿತೋ ಆ ಬ್ರಹ್ಮದೇವರು ನಾನೇ 


ಆಗಿದ್ದೇನೆ. ॥ ೨೬ ॥ ಸದಾಕಾಲವೂ ಎಚ್ಚರವಾಗಿರುವವರಲ್ಲಿ 
ಸಂವತ್ತರರೂಪೀ ಕಾಲವು ನಾನೇ. ಯತುಗಳಲ್ಲಿವಸಂತನೂ, ತಿಂಗಳು 
ಗಳಲ್ಲಿ ಮಾರ್ಗಶೀರ್ಷವೂ, ನಕ್ಷತ್ರಗಳಲ್ಲಿ ಅಭಿಜಿತ್‌ ನಾನೇ 
ಆಗಿದ್ದೇನೆ. ॥ ೨೭ ॥ ಯುಗಗಳಲ್ಲಿ ಕೃತಯುಗವೂ, ವಿವೇಕಿಗಳಲ್ಲಿ 
ದೇವರ್ಷಿ ದೇವಲ ಮತ್ತು ಆಸಿತನೂ, ವ್ಯಾಸರಲ್ಲಿ ಶ್ರೀಕೃಷ್ಣದ್ಧೈ 

ಪಾಯನ ವ್ಯಾಸ ಹಾಗೂ ಕವಿಗಳಲ್ಲಿ ಮನಸ್ವೀ ಶುಕ್ರಾಚಾರ್ಯರೂ 
ನಾನೇ ಆಗಿರುವೆನು. ॥ ೨೮॥ ಷಡ್‌ಗುಣೆಶ್ವರ್ಯಗಳಲ್ಲಿಭಗವಾನ್‌ 
ವಾಸುದೇವನು ನಾನೇ. ನನ್ನ ಪ್ರೇಮಿ ಭಕ್ತರಲ್ಲಿ ನೀನು (ಉದ್ಧವ), 
ಕಿಂಪುರುಷರಲ್ಲಿ ಹನುಮಂತನೂ, ವಿದ್ಯಾಧರರಲ್ಲಿ ಸುದರ್ಶನವೂ 
(ಅವನು ಅಜಗರ ರೂಪದಿಂದ ನಂದರಾಜನನ್ನು ನುಂಗಿದ್ದನು 


| ಮತ್ತೆ ಭಗವಂತನ ಪಾದಸ್ಪರ್ಶದಿಂದ ಮುಕ್ತನಾಗಿದ್ದನು.) ನಾನೇ 


ಆಗಿದ್ದೇನೆ. ॥ ೨೯ ॥ ರತ್ನಗಳಲ್ಲಿ ಪದ್ಧರಾಗ (ಕೆಂಪು)ವೂ, ಸುಂದರ 
ವಸ್ತುಗಳಲ್ಲಿ ಕಮಲದ ಮೊಗ್ಗು, ತೃಣಗಳಲ್ಲಿ ಕುಶ, ಹೆವಿಸ್ತುಗಳಲ್ಲಿ 
ಹಸುವಿನ ತುಪ್ಪ ನಾನೇ ಆಗಿದ್ದೇನೆ. ॥ ೩೦ ॥ ವ್ಯಾಪಾರಿಗಳಲ್ಲಿ 
ಇರುವ ಲಕ್ಷ್ಮೀಯೂ, ಛಲ-ಕಪಟಮಾಡುವವರಲ್ಲಿ ದ್ಯೂತ 
ಕ್ರೀಡೆಯೂ, ತಿತಿಕ್ಷುಗಳೆ ತಿತಿಕ್ಟೆಯೂ, ಸಾತ್ತಿಕರಲ್ಲಿರುವ ಸತ್ತ್ವ 

ಗುಣವೂ ನಾನೇ ಆಗಿರುವನು. ॥ ೩೧ ॥ 'ಬಲಿಷ್ಠರಲ್ಲಿ ಉತ್ಪಾಸ 
ಪರಾಕ್ರಮವೂ, ಭಗವದ್ಭಕ್ತರಲ್ಲಿ ಭಕ್ತಿಯುಕ್ತ ನಿಷ್ಠಾಮಕರ್ಮವೂ 
ವೈಷ್ಣವರಲ್ಲಿ ವಾಸುದೇವ ್ಸ ಸಂಕಷ ನ, ಪ್ರದ್ಯುಮ್ನ, ಅನಿರುದ್ದ, 

ನಾರಾಯಣ, ಹಯಗ್ರೀವ, ವರಾಹ, ನೃಸಿಂಹ ಮತ್ತು ಶು ಬ್ರಹ್ಮಾ - ಈ 
ಒಂಭತ್ತು ಮೂರ್ತಿಗಳಲ್ಲಿ ಮೊದಲನೆಯದಾದ ಶ್ರೇಷ್ಠ ವಾಸುದೇವ 
ಮೂರ್ತಿಯೂ ನಾನೇ ಆಗಿದ್ದೇನೆ. ॥ ೩೨ ॥ ಗಂಧರ್ವರಲ್ಲಿ 
ವಿಶ್ವಾವಸು, ಅಪ್ಪರೆಯರಲ್ಲಿ ಬ್ರಹ್ಮನ ಆಸ್ಥಾನದ ಆಪ್ಪರೆ ಪೂರ್ವಚಿತ್ರಿ, 
ಪರ್ವತಗಳಲ್ಲಿ ಸ್ಥಿರತೆ, ಪೃಥ್ವಿಯಲ್ಲಿ ಶುದ್ಧಗಂಧ ತನ್ನಾತ್ರೆಯ ಗುಣ 
ಶಬ್ದ ನಾನೇ ಆಗಿದ್ದೇನೆ. ॥ ೩೩ ॥ ಜಲದಲ್ಲಿ ರಸವೂ, ತೇಜಸ್ವೀ 
ಅಗ್ನಿ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ಪ್ರಭೆನಾನಾಗಿದ್ದೇನೆ. ಆಕಾಶ 
ದಲ್ಲಿ ಅದರ ಏಕಮಾತ್ರ ಗುಣವಾದ ಶಬ್ಧವು ನಾನೇ ಆಗಿ 
ದ್ದೇನೆ. ॥ ೩೪ ॥ ಉದ್ದವನೇ! ಬ್ರಾಹ್ಮಣಭಕ್ತರಲ್ಲಿ ಬಲಿ, ವೀರರಲ್ಲಿ 
ಅರ್ಜುನ, ಪ್ರಾಣಿಗಳಲ್ಲಿ ಅವರ ಉತ್ತತ್ತಿ ಸ್ಥಿತಿಯೂ, ಕೊನೆಗೆ 
ಅವರೆಲ್ಲ ನನ್ನ ಮೂಲಸ್ಥಾನದಲ್ಲಿ (ಪ್ರಳಯದಲ್ಲಿ ಬಂದು ಸೇರುವ 
ವಿಧಾನವೂ ನಾನೇ ಆಗಿದ್ದೇನೆ. ॥ ೩೫ ॥ ನಾನೇ ಕಾಲುಗಳಿಂದ 
ನಡೆಯುವ ಶಕ್ತಿ, ವಾಣಿಯಿಂದ ಮಾತಾಡುವ ಶಕ್ತಿ, ವಾಯುವಿನಲ್ಲಿ 
ಮಲತ್ವಾಗದ ಶಕ್ತಿ , ಕೈಗಳಲ್ಲಿ ಹಿಡಿಯುವ ಶಕ್ತಿ, ಜನನೇಂದ್ರಿಯದಲ್ಲಿ 
ಆನಂದೋಪಭೋಗದ ಶಕ್ತಿ, ತ್ವಚೆಯಲ್ಲಿ ಸರ್ಶದ, ನೇತ್ರಗಳಲ್ಲಿ 
ದರ್ಶನದ, ರಸನೆಯಲ್ಲಿ ರುಚಿಯಾಗುವ, ಕಿವಿಗಳಲ್ಲಿ ಶ್ರವಣದ, 


' ಮೂಗಿನಲ್ಲಿ ಮೂಸುವ ಶಕ್ಕಿಯೂ ಸಮಸ್ತ ಇಂದ್ರಿಯಗಳ 


ಇಂದ್ರಿಯಶಕ್ತಿಯೂ ನಾನೇ ಆಗಿದ್ದೇನೆ. ಪೃಥ್ವೀ, ವಾಯು, ಆಕಾಶ, 


688 


ಶ್ರೀಮದ್ಭಾಗವತ 


[ ಅಧ್ಯಾಯ 16 





ಪೃಥಿವೀ ವಾಯುರಾಕಾಶ ಆಪೋ ಜ್ಯೋತಿರಹಂ ಮಹಾನ್‌ | 
ವಿಕಾರಃ ಪುರುಷೋಶವ್ಯಕ್ಕಂ ರಜಃ ಸತ್ತ $ ತಮಃ ಪರಮ್‌ 
1೩೭1 


ಅಹಮೇತತ್ಥಸಂಖ್ಯಾನಂ ಜ್ಞಾನಂ ತತ್ತ ಫೌನಿಪಯಃ | 

ಮಯೇಶಧೇಣ ಜೀವೇನ ಗುಣೇನ ಗುಣಿನಾ ವಿನಾ | 

ಸರ್ವಾತ್ಮನಾಪಿ ಸರ್ವೇಣ ನ ಭಾವೋ ವಿದ್ಯತೇ ಕೃಚಿತ್‌ 
11 ೩೮ ॥ 


ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೇ ಮಯಾ । 
ನತಥಾ ಮೇ ವಿಭೂತೀನಾಂ ಸ್ವಜತೋತ ಅಡಾನಿ ಕೋಟಿಶಃ 
|1೩೯॥ 


ತೇಜಃ ಶ್ರೀಃ ಕೀರ್ತಿರೈಶ್ವರ್ಯಂ ಹ್ರೀಸ್ತ್ಯಾಗಃ ಸೌಭಗಂ ಭಗಃ । 
ವೀರ್ಯಂ ತಿತಿಕ್ಲಾವಿಜ್ಞಾನಂ ಯತ್ರ ಯತ್ರ ಸ ಮೇಠಂಶಕಃ 

1 ೪೦ 
ಏತಾಸ್ಟೇ ಕೀರ್ತಿತಾಃ ಸರ್ವಾಃ ಸಂಕ್ಲೇಪೇಣ ವಿಭೂತಯಃ । 
ಮನೋವಿಕಾರಾ ಏವೈತೇ ಯಥಾ ವಾಚಾಭಿಧೀಯತೇ 

11 ೪೧ I 


ವಾಚಂ ಯಚ್ಛಮನೋ ಯಚ್ಛಪ್ರಾಣಾನ್ಯಚ್ಚೇಂದ್ರಿಯಾಣಿ ಚ। 
ಆತ್ಮಾನಮಾತ್ಮನಾ ಯಚ್ಚ ನ ಭೂಯಃ ಕಲ್ಪಸೇರಧ್ವನೇ 
1 ೪೨ ॥ 


ಯೋ ವೈ ವಾಜ್ಯನಸೀ ಸಮ್ಯಗಸಂಯಚ್ಛನ್‌ ಧಿಯಾ ಯತಿಃ । 
ತಸ್ಯ ವ್ರತಂ ತಪೋಜ್ಞಾನಂ ಸ್ರವತ್ಯಾಮಘಟಾಂಬುವತ್‌ 
HW ೪೩ ॥ 


ತಸ್ಥಾನ್ನನೋವಚಃ ಪ್ರಾಣಾನ್‌ ನಿಯಚ್ಛೇನ್ಠತರಾಯಣಃ । 

ಮದ್ಭಕ್ತಿಯುಕ್ತಯಾ ಬುದ್ಧ್ಯಾ ತತಃ ಪರಿಸಮಾಪ್ಯತೇ 
Fre] 

11 ೪೪ || 


ಜಲ, ತೇಜ, ಅಹಂಕಾರ, ಮಹತ್ತತ್ವ್ವ, ಪಂಚಮಹಾಭೂತಗಳು, 
ಜೀವ, ಅವ್ಯಕ್ತ, ಪ್ರಕೃತಿ, ಸತ್ತ್ವ, ರಜ, ತಮ ಇವೆಲ್ಲ ವಿಕಾರಗಳು 
ಮತ್ತು ಇವುಗಳಿಂದ ಅತೀತವಾಗಿರುವ ಪರಬ್ರಹ್ಮ ಇವೆಲ್ಲವೂ ನಾನೇ 
ಆಗಿರುವೆನು. ॥ ೩೬-೩೭॥ ಈ ತತ್ತ್ವಗಳ ಗಣನೆ, ಲಕ್ಷಣಗಳ 
ಮೂಲಕ ಅವುಗಳ ಜ್ಞಾನ, ತತ್ತ ಎನ್ಲೌನರೂಪೀ ಅದರ ಫಲವೂ 
ನಾನೇ ಆಗಿದ್ದೇನೆ. ನಾನೇ ಈಶ್ವರನೂ, ಜೀವವೂ, ಗುಣವೂ, 
ಗುಣಿಯೂ, ಎಲ್ಲರ ಆತನೂ ಸರ್ವರೂಪನೂ ಆಗಿರುವೆನು. 
ನಾನಲ್ಲದೆ ಬೇರೆ ಯಾವುದೇ ಪದಾರ್ಥ ಎಲ್ಲಿಯೂ ಇಲ್ಲ ॥ ೩೮ ॥ 
ಒಂದೊಮ್ಮೆ ಎಣಿಸತೊಡಗಿದರೆ, ಪರಮಾಣುಗಳ ಎಣಿಕೆ ಕದಾಚಿತ್‌ 
ಆಗಬಹುದು; ಆದರೆ ನನ್ನ ವಿಭೂತಿಗಳ ಎಣಿಕೆ ಸಾಧ್ಯವಾಗದು. 
ಏಕೆಂದರೆ, ನಾನು ರಚಿಸಿದ ಕೋಟಿ-ಕೋಟಿ ಬ್ರಹ್ಮಾಂಡಗಳ 
ಎಣಿಕೆಯೇ ಆಗದಿದ್ದಾಗ ನನ್ನ ವಿಭೂತಿಗಳ ಗಣನೆಯಾದರೂ 
ಹೇಗಾಗಬಲ್ಲದು ? ॥ ೩೯ ॥ ಯಾವುದರಲ್ಲೇ ಆಗಲೀ ತೇಜ, 
ಶ್ರೀ, ಕೀರ್ತಿ, ಐಶ್ವರ್ಯ, ಲಜ್ಜೆ, ತ್ಯಾಗ, ಸೌಂದರ್ಯ, ಸೌಭಾಗ್ಯ, 
ಪರಾಕ್ರಮ, ತಿತಿಕ್ಷೆ, ವಿಜ್ಞಾನ ಮುಂತಾದ ಇರುವ ಶ್ರೇಷ್ಠಗುಣಗಳೆಲ್ಲ 
ನನ್ನ ಅಂಶವೇ ಆಗಿದೆ ಎಂದು ತಿಳಿದುಕೊ. ॥ ೪೦ ॥ 

ಉದ್ಧವನೇ। ನಿನ್ನ ಪ್ರಶ್ನೆಗನುಸಾರ ನಾನು ಸಂಕ್ಷೇಪವಾಗಿ 
ವಿಭೂತಿಗಳನ್ನು ವರ್ಣಿಸಿರುವೆನು. ಇವೆಲ್ಲವೂ ಪರಮಾರ್ಥವಸ್ತು 


| ಆಗಿರದೆ ಮನೋವಿಕಾರಮಾತ್ರವಾಗಿವೆ. ಏಕೆಂದರೆ, ಮನಸ್ಸಿನಿಂದ 


ಯೋಚಿಸಿದ, ವಾಣಿಯಿಂದ ಹೇಳಲಾದ ಯಾವುದೇ ವಸ್ತುವೂ 
ಪರಮಾರ್ಥ (ವಾಸ್ತವಿಕ) ವಾಗಿರುವುದಿಲ್ಲ ಅದರ ಒಂದು 
ಕಲ್ಪನೆಯೇ ಆಗಿರುತ್ತದೆ. ॥ ೪೧ ॥ ಆದ್ದರಿಂದ ನೀನು ವಾಣಿಯನ್ನು 
ವಶಪಡಿಸಿಕೋ. ಮನಸ್ಸಿನ ಸಂಕಲ್ಪ- ವಿಕಲ್ಲಗಳನ್ನು ನಿಲ್ಲಿಸಿಬಿಡು. 
ಪ್ರಾಣಗಳನ್ನು ವಶಪಡಿಸಿಕೊಂಡು, ಇಂದ್ರಿಯಗಳನ್ನು ದಮನ 
ಮಾಡು. ಸಾತ್ತ್ವಿಕ ಬುದ್ದಿಯಮೂಲಕ ಪ್ರಪಂಚಾಭಿಮುಖೀ ಬುದ್ಧಿ 
ಯನ್ನು ಶಾಂತಗೊಳಿಸು. ಮತ್ತೆ ನಿನಗೆ ಸಂಸಾರದ ಜನ್ಮ ಮರಣ 
ರೂಪೀ ದುಃಖಮಯ ಮಾರ್ಗದಲ್ಲಿ ಅಲೆಯಬೇಕಾಗುವು 
ದಿಲ್ಲ ॥ ೪೨ ॥ ಬುದ್ಧಿಯ ಮೂಲಕ ವಾಣಿ ಮತ್ತು ಮನಸ್ಸನ್ನು 
ಪೂರ್ಣವಾಗಿ ವಶಪಡಿಸಿಕೊಳ್ಳಲಾರದ ಸಾಧಕನ ವ್ರತ, ತಪಸ್ಸು, 
ಜ್ಞಾನ ಇವುಗಳು ಹಸಿಗಡಿಗೆಯಲ್ಲಿ ತುಂಬಿಟ್ಟ ನೀರಿನಂತೆ, ಕ್ಷೀಣ 
ವಾಗುತ್ತದೆ. ॥ ೪೩ ॥ ಅದಕ್ಕಾಗಿ ನನ್ನ ಪ್ರೇಮೀ ಭಕ್ತನು ನನ್ನಲ್ಲಿ 
ಪರಾಯಣನಾಗಿ ಭಕ್ತಿಯುಕ್ತ ಬುದ್ಧಿಯಿಂದ ವಾಣೀ, ಮನಸ್ಸು 
ಪ್ರಾಣಗಳನ್ನು ಸಂಯಮ ಮಾಡಬೇಕು. ಹೀಗೆ ಮಾಡುವುದರಿಂದ 
ಮತ್ತೆ ಅವನಿಗೆ ಮಾಡಲು ಯಾವುದೇ ಬಾಕಿ ಇರುವುದಿಲ್ಲ ಅವನು 
ಕೃತ್ಯಕೃತ್ಯನಾಗಿ ಹೋಗುತ್ತಾನೆ. ॥ ೪೪ ॥ 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥! ೧೬ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸಂಧೇ ಷೋಡಶೋ 3 ಧ್ಯಾಯಃ॥ ೧೬ ॥ 


——— ನ ಸ ಬವನ ಕಾಣಾ 


ಜಾಜಾಣಾಹಹಾಬಾಜಾ--- ಅರಾ ಯುಎಯುಮಾ 


" ವಕ್ತಾ ಕರ್ತಾವಿತಾ ನಾನ್ಯೋ ಧರ್ಮಸ್ಯಾಚ್ಯುತ ತೇ ಭುವಿ | 


17 ಅಧ್ಯಾಯ] 


ಏಕಾದಶ ಸ್ಕಂಧ 689 





ಹದಿನೇಳನೆಯ ಅಧ್ಯಾಯ 
ವರ್ಣಾಶ್ರಮ ಧರ್ಮದ ನಿರೂಪಣೆ 


ಉದ್ಧವ ಉವಾಚ 
ಯಸ್ತ ಫಯಾಭಿಹಿತಃ ಪೂರ್ವಂ ಧರ್ಮಸ್ತ ುತೆಲಕ್ಷಣಃ । 
ವರ್ಣಾಶ್ರಮಾಚಾರವತಾಂ ಸರ್ವೇಷಾಂ ದ್ವಿಫಷದಾಮಪಿ 
WO 
ಯಥಾನುಷ್ಠೀಯಮಾನೇನ ತ್ವಯಿ ಭಕ್ತಿ ರ್ನ್ವಣಾಂ ಭವೇತ್‌ | 
ಸ್ವಧರ್ಮೇಣಾರವಿಂದಾಕ್ಷ ತತಮಾಖ್ಯಾತುಮರ್ಹಸಿ 


| ೨ ॥|: 


ಪುರಾ ಕಿಲ ಮಹಾಬಾಹೋ ಧರ್ಮಂ ಪರಮಕಂಪ್ರಭೋ। 
ಯತ್ತೇನ ಹಂಸರೂಪೇಣ ಬ್ರಹ್ನಣೇತಭ್ಯಾತ್ಮ ಮಾಧವ 
| ೩ ॥ 
ಸ ಇದಾನೀಂ ಸುಮಹತಾ ಕಾಲೇನಾಮಿತ್ರಕರ್ಶನ | 
ನ ಪ್ರಾಯೋ ಭವಿತಾ ಮರ್ತ್ಯಲೋಕೇ ಪ್ರಾಗನುಶಾಸಿತ: 
| ೪ ॥ 


ಸಭಾಯಾಮಪಿವೃರಿಂಚ್ಯಾಂ ಯತ್ರ ಮೂರ್ತಿಧರಾಃಕಲಾಃ 
1 ೫ ॥ 
ಕರ್ತ್ರಾವಿತ್ರಾ ಪ್ರವಕ್ತಾ ಚ ಭವತಾ ಮಧುಸೂದನ । 
ತೃಕ್ಷೇ ಮಹೀತಲೇ ದೇವ ವಿನಪ್ಪಂ ಕಃ ಪ್ರವಕ್ಷ ತಿ 
1 ೬ ॥ 
ತತ್ತ್ವಂ ನಃ ಸರ್ವಧರ್ಮಜ್ಞ ಧರ್ಮಸ್ತೃದ್ಧ ಕ್ಶಿಲಕ್ಷಣಃ । 
ಯಥಾ ಯಸ್ಥ ವಿಧೀಯೇತತಥಾ ವರ್ಣಯಮೇ ಪ್ರಭೋ 


Wal 


ಪ್ರೀಶುಕ ಉವಾಚ 
ಅತ್ಸಂ ಸ್ಪಭ್ಛತ್ಯಮುಖ್ಯೇನ ಪೃಷ್ಟ ಸ ಭಗವಾನ್‌ ಹರಿಃ | 
ಪ್ರೀತಃ ಕ್ಷೇಮಾಯ ಮರ್ತ್ಯಾನಾಂ ಧರ್ಮಾನಾಹ ಸನಾತನಾನ್‌ 
WS i 
ಶ್ರೀಭಗವಾನುವಾಚ 


ಧರ್ಮ್ಯ ಏಷತವ ಪ್ರಶ್ನೋ ನೈಃಶ್ರೇಯಸಕರೋ ನೃಣಾಮ್‌ । 
ವರ್ಣಾಶ್ರಮಾಚಾರವತಾಂ ತಮುದ್ಧವ ನಿಬೋಧ ಮೇ 
॥| ೯" || 
ಆದೌ ಕೃತಯುಗೇ ವರ್ಣೋ ನೃಣಾಂ ಹಂಸ ಇತಿ ಸ್ಮೃತಃ । 
ಕೃತಕೃತ್ಯಾಃ ಪ್ರಜಾ ಜಾತ್ಯಾ ತಸ್ಮಾತ್‌ ಕೃತಯುಗಂ ವಿದುಃ 
(1 ೧೦ 1 





ಉದ್ದವನು ಕೇಳಿದನು - ಕಮಲನಯನ ಶ್ರೀಕೃಷ್ಣಾ! ಈಗ 
ನೀನು ಧರ್ಮದ ವಿಷಯದಲ್ಲಿ ನಿರೂಪಿಸಿದೆ. ಅದರಿಂದ ನಿನ್ನ 
ಭಕ್ತಿಯು ಪ್ರಾಪ್ತವಾಗುತ್ತದೆ. ಅದು ಎಲ್ಲ ವರ್ಣ ಆಶ್ರಮದ 
ಮನುಷ್ಯರಿಗೆ ದೊರೆಯಬಲ್ಲದು. ತಮ್ಮ-ತಮ್ಮ ಧರ್ಮದ 
ಅನುಷ್ಠಾನವನ್ನು ಮಾಡುತ್ತಾ ಮನುಷ್ಯನು ನಿನ್ನ ಭಕ್ತಿಯನ್ನು 
ಸಹಜವಾಗಿ ಹೇಗೆ ಪಡೆಯಬಲ್ಲನು ಎಂಬುದನ್ನು ತಿಳಿಸುವ ಕೃಪೆ 
ಮಾಡಬೇಕು. ॥ ೧-೨ ॥ ಮಹಾಬಾಹು ಮಾಧವಾ! ಸ್ವಾಮೀ | 
ಮೊದಲು ನೀನು ಹಂಸರೂಪದಿಂದ ಅವತರಿಸಿ ಬ್ರಹ್ಟದೇವರಿಗೆ 


| ಪರಮಧರ್ಮವನ್ನು ಉಪದೇಶಿಸಿರುವೆ. ॥ ೩ ॥ ಶತ್ರುಮರ್ದನಾ | 


ಅನೇಕ ಕಾಲವು ಕಳೆದುಹೋದ ಕಾರಣ ಅದು ಈಗ ಮರ್ತ್ಯ 
ಲೋಕದಲ್ಲಿ ಪ್ರಾಯಶಃ ಇಲ್ಲವೆಂದೇ ಆಗಿದೆ. ಏಕೆಂದರೆ, ನೀನು 
ಅದನ್ನು ಉಪದೇಶಿಸಿ ಬಹಳ ದಿನಗಳು ಕಳೆದುಹೋ 


| ದುವು. ॥ ೪ ॥ ಅಚ್ಯುತಾ। ಈ ಪೃಥ್ವಿಯಲ್ಲಾಗಲೀ, ಸಮಸ್ತ ವೇದ 
| ಗಳು ಮೂರ್ತಿಮಂತವಾಗಿ ವಿರಾಜಿಸುತ್ತಿರುವ ಚತುರ್ಮುಖ 


ಬ್ರಹ್ಮನ ಆ ಸಭೆಯಲ್ಲಾಗಲೀ, ನಿನ್ನ ಈ ಧರ್ಮದ ಪ್ರವಚನ, ಪ್ರವ 
ರ್ತನ ಆಥವಾ ಸಂರಕ್ಷಣ ಮಾಡಬಲ್ಲವರು ನೀನಲ್ಲದೆ ಬೇರೆ 
ಯಾರೂ ಇಲ್ಲ ॥೫॥ ಓ ಮಧುಸೂದನಾ! ನೀನೇ ಈ 
ಧರ್ಮದ ಪ್ರವರ್ತಕ, ರಕ್ಷಕ ಮತ್ತು ಉಪದೇಶಕನಾಗಿರುವೆ. ಓ 
ಪರಮಾತ್ಮಾ! ನೀನು ಈ ಮಹೀತಲದಿಂದ ನಿನ್ನ ಲೀಲೆಯನ್ನು 
ಸಂವರಣಮಾಡಿಕೊಂಡಾಗ ಈ ಧರ್ಮದ ಲೋಪವೇ ಆಗಿ 
ಹೋದೀತು. ಹಾಗಿರುವಾಗ ಅದನ್ನು ಯಾರು ಹೇಳುವರು? 
1೬॥ ಆದ್ದರಿಂದ ಓ ಸರ್ವಧರ್ಮದ ಜ್ಞಾತ್ಸವಾದ ಪ್ರಭೋ! 
ನಿನ್ನ ಭಕ್ತಿಯು ಪ್ರಾಪ್ತವಾಗಿಸುವ, ಆ ಧರ್ಮವನ್ನು ನೀನು 
ವರ್ಣಿಸು. ಯಾರಿಗಾಗಿ ಅದರ ಯಾವ ವಿಧಾನವಾಗಿದೆ, ಅದನ್ನೂ 
ತಿಳಿಸುವವನಾಗು. ॥ ೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ತಾತ್ಯ ಉದ್ದವನು ಈ ವಿಧವಾಗಿ ಪ್ರಶ್ನಿಸಿದಾಗ ಭಗವಾನ್‌ 

ಶ್ರೀಕೃಷ್ಣನು ಅತ್ಯಂತ ಪ್ರಸನ್ನನಾಗಿ ಪ್ರಾಣಿಗಳ ಶ್ರೇಯಸಿಗಾಗಿ 
ನ ಧರ್ಮವನ್ನು ಉಪದೇಶಿಸಿದನು. ॥ ೮ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧವನೇ। 
ನಿನ್ನ ಪ್ರಶ್ನೆಯು ಧರ್ಮಮಯವಾಗಿದೆ. ಏಕೆಂದರೆ, ಇದು ಎಲ್ಲ 
ವರ್ಣಾಶ್ರಮಧರ್ಮಿ ಮನುಷ್ಯರಿಗೆ ಪರಮ ಶ್ರೇಯಸ್ಕರ ಮೋಕ್ಟ 
ವನ್ನು ಕೊಡುವುದಾಗಿದೆ. ಮನಸ್ಸು ಕೊಟ್ಟು ಕೇಳು. ॥ ೯ ॥ 

ಈ ಕಲದ ಪ್ರಾರಂಭದ ಕೃತಯುಗದಲ್ಲಿ ಎಲ್ಲ ಜನರೂ ಹುಟ್ಟಿ 
ದಂದಿನಿಂದಲೇ ಕೃತಕೃತ್ಯರಾಗಿರುತ್ತಿದ್ದರು. ಆಗ ಎಲ್ಲರ ವರ್ಣವು 
ಹೆಂಸವೆಂದೇ ಇತ್ತು. ಅಡಕ್ಕಾಗಿ ಅದರ ಹೆಸರೂ ಕೊಡ ಕೃತಯುಗ 
ವೆಂದಾಯಿತು. ॥ ೧೦ ॥ ಆಗ ಕೇವಲ ಪ್ರಣವವೇ ವೇದವಾಗಿತ್ತು. 


690 ಶ್ರೀಮದ್ಭಾಗವತ 


[ ಅಧ್ಯಾಯ 17 





ವೇದಃ ಪ್ರಣವ ಏವಾಗ್ರೇ ಧರ್ಮೋತಹಂ ವೃಷರೂಪದ್ಧಕ್‌ । 
ಉಪಾಸತೇ ತಪೋನಿಷ್ಠಾ ಹಂಸಂ ಮಾಂ ಮುಕ್ಕಕಿಲ್ಲಿಷಾಃ 
n ೧೧ ॥ 


ತ್ರೇತಾಮುಖೇ ಮಹಾಭಾಗ ಪ್ರಾಣಾನ್ಸೇ ಹೃದಯಾತ್ರಯೀ । 
ವಿದ್ಯಾ ಪ್ರಾದುರಭೂತ್ತಸ್ಕ್ಯಾ ಅಹಮಾಸಂ ತ್ರಿವೃನ್ನಖಃ 
I ೧೨ ॥ 


ವಿಪ್ರಕೃತ್ರಿಯವಿಟ್ಟೂದ್ರಾ ಮುಖಬಾಹೂರುಪಾದಜಾಃ | 
ವೈರಾಜಾತ್‌ ಪುರುಷಾಜ್ಞಾತಾ ಯ ಆತ್ಗಾಚಾರಲಕ್ಕಣಾಃ 
Il ೧೩ ॥ 


ಗೃಹಾಶ್ರಮೋ ಜಥನತೋ ಬ್ರಹ್ಮಚರ್ಯಂ ಹೃದೋ ಮಮ | 
ವಕ್ಳಯ್ದಾನಾದ್ದನೇ ವಾಸೋ ನ್ಯಾಸಃ ಶೀರ್ಷಣಿ ಸಂಸ್ಥಿತಃ 
HW ೧೪ ॥ 


ವರ್ಣಾನಾಮಾಶ್ರಮಾಣಾಂ ಚ ಜನ್ಮಭೂಮ್ಯನುಸಾರಿಣೇಃ | 
ಆಸನ್‌ ಪ್ರಕೃತಯ್ಯೋ ನೃಣಾಂ ನೀಚೈರ್ನೀಚೋತ್ತಮೋತ್ತಮಾಃ 
I ೧೫ ॥ 


ಶಮೋ ದಮಸ್ತಪಃ ಶೌಚಂ ಸಂತೋಷಃ ಕ್ಷಾಂತಿರಾರ್ಜವಮ್‌ । 
ಮದ್ದಿತ್ನ ದಯಾ ಸತ್ಯಂ ಬ್ರಕ್ಕಪ್ರಕೃತಯ್ಸುಮಾ: 
1 O೬ 1 
ತೇಜೋ ಬಲಂ ಧೃತಿಃ ಶೌರ್ಯಂ ತಿತಿಕೌದಾರ್ಯಮುದ್ಯಮಃ | 
ಸ್ಟೈರ್ಯಂ ಬ್ರಹ್ಮಣ್ಯತೈಶ್ವರ್ಯಂ ಕೃತ್ರಪ್ರಕೃತಯಸ್ಥಿ ಸಮಾಃ 


1 ೧೭ n | 


ಆಸ್ತಿಕ್ಕಂ ದಾನನಿಷ್ಠಾ ಚ ಅದಂಭೋ ಬ್ರಹಷ್ಮಸೇವನಮ್‌ । 
ಅತುಪ್ಪಿರಥ್ಫೋಪಚಯೈರ್ವೈಶ್ಯಪ್ರಕೃತಯಸ್ತ್ವಿಮಾಃ 
11 0೮ || 


ಶುಶ್ರೂಷಣಂ ದ್ವಿಜಗವಾಂ ದೇವಾನಾಂ ಚಾಷ್ಯಮಾಯಯಾ । 
ತತ್ರ ಲಬ್ಬೇನ ಸಂತೋಷಃ ಶೂದ್ರಪ್ರಕೃತಯಸ್ಟಿ ಮಾಃ 
wu OF I 


ಅಶೌಚಮನೃತಂ ಸ್ಟೇಯಂ ನಾಸಿಕ್ಕಂ ಶುಷ್ಕವಿಗ್ರಹಃ । 
ಕಾಮಃ ಕ್ರೋಧಶ್ಚ ತರ್ಷಶ್ಚ ಸ್ವಭಾವೋ50ತೇವಸಾಯಿನಾಮ್‌ 
I ೨೦ ॥ 








ತಪಸ್ಸು ಶೌಚ, ದಯಾ, ಸತ್ಯ ಎಂಬ ನಾಲ್ಕು ಚರಣಗಳಿಂದ 
| ಯುಕ್ತವಾದ ಧರ್ಮವು ವೃಷರೂಪಿಯಾಗಿ ನಾನೇ ಆಗಿದ್ದೆ ಆಗ 


ನಿಷ್ಠಾಪರೂ, ಪರಮ ತಪಸ್ವಿಗಳೂ ಆದ ಭಕ್ತಜನರು ಹಂಸ 
ಸ್ವರೂಪಿಯೂ, ಶುದ್ಧ ಪರಮಾತ್ಮನೂ ಆದ ನನ್ನನ್ನು ಉಪಾಸಿಸು 
ತ್ವಿದ್ದರು. ॥ ೧೧॥ ಪರಮ ಭಾಗ್ಯಶಾಲಿಯಾದ ಉದ್ದವನೇ! 


ಕೃತಯುಗದ ಬಳಿಕ ತ್ರೇತಾಯುಗದ ಪ್ರಾರಂಭದಲ್ಲಿ ನನ್ನ ಹೃದಯ 


ದಿಂದ ಪ್ರಾಣಗಳ ಮೂಲಕ ಖಗ್ವೇದ, ಸಾಮವೇದ, ಯಜು 
ರ್ವೇದರೂಪೀ ತ್ರಯೀ ವಿದ್ವೆ ಪ್ರಕಟವಾಯಿತು ಮತ್ತು ಆ ತ್ರಯೀ 
ವಿದ್ಯೆಯಿಂದ ಹೋತಾ, ಅಧ್ವರ್ಯು, ಉದ್ಧಾತಾ ಇವರ ಕರ್ಮ 
ರೂಪೀ ಮೂರು ಭೇದಗಳುಳ್ಳ ಯಜ್ಞದ ರೂಪದಲ್ಲಿ ನಾನೇ 
ಪ್ರಕಟನಾದೆ. ॥ ೧೨ ॥ ವಿರಾಟ್‌ಪುರುಷನ ಮುಖದಿಂದ ಬ್ರಾಹ್ಮಣರು, 
ಭುಜದಿಂದ ಕ್ಷತ್ತಿಯರು, ತೊಡೆಯಿಂದ ವೈಶ್ಯರು, ಚರಣಗಳಿಂದ 
ಶೂದ್ರರ ಉತ್ಪತ್ತಿಯಾಯಿತು. ಅವರ ಸ್ವಭಾವಕ್ಕನುಸಾರ ಹಾಗೂ 
ಆಚರಣಗಳಿಂದ ಅವರ ಪರಿಚಯವಾಗುತ್ತದೆ. ॥ ೧೩ ॥ ಉದ್ದವನೇ | 
ಎರಾಟ್‌ಪುರುಷನಾದ ನನ್ನ ತೊಡೆಯಿಂದ ಗೃಹಸ್ಥಾಶ್ರಮವು, 
ಹೃದಯದಿಂದ ಬ್ರಹ್ಮಚರ್ಯಾಶ್ರಮವೂ, ವಕ್ಚಳದಿಂದ ವಾನ 
ಪ್ರಸ್ಥಾಶ್ರಮವೂ, ಮಸ್ತಕದಿಂದ ಸಂನ್ಯಾಸಾಶ್ರಮವೂ ಉಂಟಾ 
ಯಿತು. ॥ ೧೪ ॥ 

ಈ ವರ್ಣ ಮತ್ತು ಆಶ್ರಮಗಳ ಪುರುಷರ ಸ್ವಭಾವವೂ ಇವರ 
ಜನ್ಮಸ್ಥಾನಕ್ಕನುಸಾರವೇ ಉತ್ತಮ, ಮಧ್ಯಮ, ಅಧಮ ವೆಂದಾ 
ಯಿತು. ಅರ್ಥಾತ್‌ - ಉತ್ತಮ ಸ್ಥಾನದಿಂದ ಉತ್ಪನ್ನವಾಗುವ 
ವರ್ಣ ಮತ್ತು ಆಶ್ರಮಗಳ ಸ್ವಭಾವವು ಉತ್ತಮವಾಯಿತು. 
ಅಧಮ ಸ್ಥಾನದಿಂದ ಉತ್ಪನ್ನರಾದವರ ಸ್ವಭಾವ ಅಧಮ 
ವಾಯಿತು. ॥ ೧೫ ॥ ಶಮ, ದಮ, ತಪಸ್ಸು ಪವಿತ್ರತೆ, ಸಂತೋಷ 
ಕ್ಹಮಾಶೀಲತೆ, ಸರಳತೆ, ನನ್ನ ಭಕ್ತಿ, ದಯೆ ಮತ್ತು ಸತ್ಯ - ಇವು 
ಬ್ರಾಹ್ಮಣವರ್ಣದ ಸ್ವಭಾವವಾಗಿದೆ. ॥ ೧೬ ॥ ತೇಜ, ಬಲ, 
ಧೈರ್ಯ, ಶೌರ್ಯ, ಸಹನಶೀಲತೆ, ಉದಾರತೆ, ಉದ್ಯೋಗ 
ಶೀಲತೆ, ಸ್ಥಿರತೆ ಬ್ರಾಹ್ಮಣಭಕ್ತಿ, ಐಶ್ವರ್ಯ - ಇವು ಕ್ಚತ್ರಿಯ 
ಧರ್ಮದ ಸ್ವಾಭಾವಿಕ ಸ್ವಭಾವವಾಗಿವೆ. ॥ ೧೭॥ ಆಸ್ತಿಕತೆ, ದಾನ 
ಶೀಲತೆ, ದಂಭಹೀನತೆ, ಬ್ರಾಹ್ಮಣರ ಸೇವೆಮಾಡುವುದು ಮತ್ತು 
ಧನಸಂಚಯದಿಂದ ಸಂತುಷ್ಠನಾಗುವುದು - ಇವು ವೈಶ್ಯವರ್ಣದ 
ಸ್ವಭಾವವಾಗಿದೆ. ॥ ೧೮ ॥ ಬ್ರಾಹ್ಮಣ, ಗೋವು ಮತ್ತು ದೇವತೆಗಳ 
ಸೇವೆಯನ್ನು ನಿಷ್ಠಪಟವಾಗಿ ಮಾಡುವುದು ಹಾಗೂ ಅದರಿಂದ 
ಏನು ಸಿಗುವುದೋ ಅದರಲ್ಲಿ ಸಂತುಷ್ಠನಾಗಿರುವುದು - ಇವು 
ಶೂದ್ರವರ್ಣದ ಸ್ವಭಾವವಾಗಿದೆ. ॥ ೧೯ ॥ ಅಪವಿತ್ರತೆ, ಸುಳ್ಳು 
ಹೇಳುವುದು, ಕಳ್ಳತನ ಮಾಡುವುದು, ಈಶ್ವರ ಮತ್ತು ಪರ 
ಲೋಕದ ಪರಿವೆ ಇಲ್ಲದಿರುವುದು, ಸುಳ್ಳು-ಪಳ್ಳು ಜಗಳ ಕಾದು 
ವುದು, ಕಾಮ, ಕ್ರೋಧ, ತೃಷ್ಣೆಯ ವಶವಾಗುವುದು - ಇವು 
ಅಂತ್ಯಜರ ಸ್ವಭಾವವಾಗಿದೆ. ॥ ೨೦ ॥ 


ತಾತಾ 





17 ಅಧ್ಯಾಯ] 


ಅಹಿಂಸಾ 
ಭೂತಪ್ರಿಯಹಿತೇಹಾ ಚ ಧರ್ಮೋತಯಂ ಸಾರ್ವವರ್ಣಿಕಃ 
॥ ೨೧॥ 


ದ್ವಿತೀಯಂಪ್ರಾ ್ರಾಪ್ಯಾನುಪೂವ್ಯಾ ೯ಜ್ಜನ್ನ್ಯೋಹಪನಯನಂ ದ್ವಿಜಃ । 
ವಸನ್‌ ಗುರುಕುಲೇ ದಾಂತೋ ಬ್ರಹ್ಮಾಧೀಯೀತ ಚಾಹುತಃ 
WW ೨೨ 


ಮೇಖಲಾಜಿನದಂಡಾಕ್ಟಬ್ರಹ್ಮಸೂತ್ರಕಮಂಡಲೂನ್‌ 1 
ಜಟಿಲೋ5ಧೌತದದ್ವಾಸೋ5ರಕ್ತಪೀಠಃ ತುಶಾನ್‌ ದಧತ್‌ 
॥ 2೩ 1 


ಸ್ಥಾನಭೋಜನಹೊ ೇಮೇಷು ಜಪೋಚ್ಚಾರೇ ಚ ವಾಗ್ಯತಃ | 
ನಚ್ಚಿಂದ್ಯಾನ್ನಖುರೋಮಾಣಿ ಕಕ್ಬೋಪಸ್ಥಗತಾನ್ಯಪಿ 
Wl ೨೪ ॥॥ 


'ರೇತೋ ನಾವಕಿರೇಜ್ಞಾತು ಬ್ರಹ್ಮಪ್ರತಧರಃ ಸ್ವಯಮ್‌ । 
ಅವಕೀರ್ಣೇ5ವಗಾಹ್ಯಾಪ್ಟ ಯತಾಸುಸ್ಪಿಫದೀಂ ಜಪೇತ್‌ 
|| ೨% ॥ 


ಅಗ್ಗ ರ್ಕಾಚಾರ್ಯಗೋವಿಪ್ರಗುರುವೃದ್ಧಸುರಾನ್ಸುಚಿಃ | 
ಸ ಉಪಾಸೀತ ಸಂಧ್ಯೇ ಚ ಯತವಾಗ್ನಪನ್‌ 
1! ೨೬ 1 


ಆಚಾರ್ಯಂ ಮಾಂ ವಿಜಾನೀಯಾನ್ನಾವಮನ್ಯೇತ ಕರ್ಹಿಚಿತ್‌ | 
ನಮರ್ತ್ಯಬುದ್ಧಾ ಿಸೂಯೇತ ಸರ್ವದೇವಮಯೋಗುರು: 
11 ೨೭ ॥ 


ಸಾಯಂ ಪ್ರಾತರುಪಾನೀಯ ಭೈಕ್ಸ್ಯಂ ತಸ್ಮೈ ನಿವೇದಯೇತ್‌ | 
ಯಚ್ಛಾನ್ಯದಪ್ಯನುಜ್ಞಾತಮುಪಯುಂಜೀತ ಸಂಯತಃ 
ಕ ಫಾ 
I ೨೮ ॥ 


ಶುಶ್ರೂಷಮಾಣ ಆಚಾರ್ಯಂ ಸದೋಪಾಸೀತ ನೀಚವತ್‌ । 
ಯಾನಶಯ್ಯಾಸನಸ್ವಾನೈರ್ನಾತಿದೂರೇ ಕೃತಾಂಜಲಿಃ 
I ೨೯ ॥ 


ಏಕಾದಶ ಸಂಧ 


ಸತ್ಯಮಸ್ಟೇಯಮಕಾಮಕ್ರೋಧಲೋಭತಾ । 


| ಉಪಯೋಗಿಸಬೇಕು. 





691 


ಉದ್ದವನೇ | ನಾಲ್ಕೂ ವರ್ಣಗಳಿಗೆ ಮತ್ತು ನಾಲ್ಕೂ ಆಶ್ರಮ 
ಗಳಿಗೆ -'ಮನ, ವಾಣಿ ಮತ್ತು ಶರೀರದಿಂದ 'ಯಾರನ್ನೂ ಹಿಂಸಿಸ 
ದಿರುವುದು, ಸತ್ಯದಲ್ಲಿ ದೃಢವಾಗಿರುವುದು, ಕಳ್ಳತನ ಮಾಡದಿರು 
ವುದು, ಕಾಮ, ಕ್ರೋಧ, ಲೋಭದಿಂದ ಬದುಕುಳಿದು, ಸಮಸ್ತ 


| ಪ್ರಾಣಿಗಳ ಪ್ರಸನ್ನತೆ, ಅವರ ಒಳಿತು ಆಗುವಂತಹ ಕೆಲಸಗಳನ್ನೇ 


ಮಾಡುವುದು - ಇವು ಸಾಧಾರಣ ಧರ್ಮಗಳಾಗಿವೆ. ॥ ೨೦ ॥ 
ಬ್ರಾಹ್ಮಣ, ಕೃತ್ರಿಯ, ವೈಶ್ಯ ಇವರು ಗರ್ಭಾಧಾನಾದಿ ಸಂಸ್ಕಾರಗಳ 
ಕ್ರಮದಿಂದ ಉಪನಯನ ಸಂಸ್ಕಾರರೂಪೀ ದ್ವಿತೀಯ ಜನ್ಮವನ್ನು 
ಪಡೆದು ಗುರುಕುಲದಲ್ಲಿ ಇದ್ದು. ತಮ್ಮ ಇಂದ್ರಿಯಗಳನ್ನು ವಶ 
ದಲ್ಲಿರಿಸಿ ಕೊಳ್ಳಬೇಕು. ಆಚಾರ್ಯರಿಂದ ವೇದಾಧ್ಯಯನ ಗೈ ಗೆದು, 
ಅದರ ಅರ್ಥವನ್ನೂ ವಿಚಾರಮಾಡಬೆಕು. ॥ ೨೨ ॥ ಮೇಖಲೆ. 
ಮೃಗಚರ್ಮ, ವರ್ಣಕ್ಕನುಸಾರ ದಂಡ, ರುದ್ರಾಕ್ಷದ ಮಾಲೆ, 
ಯಜ್ಞೋಪವೀತ ಮತ್ತು ಕಮಂಡಲು ಧರಿಸಬೆಣು. ತಲೆಯಲ್ಲಿ 
ಶಿಖೆ ಇರಿಸಿಕೊಳ್ಳ ಬೇಕು. “ದಂತಧಾವನ ಮತ್ತು ಬಟ್ಟೆ ತೊಳೆಯುವ 
ಹವ್ಯಾಸವಿರಬಾರದು. ಬಣ್ಣ- ಬಣ್ಣದ ಆಸನದಲ್ಲಿ “ಏಳಿತುಕೊಳ್ಳ 
ಬಾರದು. ಕುಶವನ್ನು ಧರಿಸಿಕೊಳ್ಳಬೇಕು. | ೨೩ ॥ ಸ್ಥಾನ, 
ಭೋಜನ, ಹವನ, ಜಪ ಹಾಗೂ ಮಲ-ಮೂತ್ರದ ಸಮಯದಲ್ಲಿ 
ಮೌನವಾಗಿರಬೇಕು. ಕಕ್ಷ ಮತ್ತು ಗುಹ್ಯೇಂದ್ರಿಯದ ಕೂದಲು 
ಗಳನ್ನು ಮತ್ತು ಉಗುರುಗಳನ್ನು ಎಂದೊ ಕತ್ತರಿಸಬಾರದು.॥ ೨೪ ॥ 
ಪೂರ್ಣರೂ ಇಪದಿಂದ ಬ್ರಹ್ಮಚರ್ಯವನ್ನು, ಪಾಲಿಸಬೇಕು. ಸ್ವತಃ 
ವನ ಪಾಠವನ್ನು ಎಂದೂ ಮಾಡಿಕೊಳ್ಳಬಾರದು. ಸ್ಪವಾದಿ 
ಗಳಲ್ಲಿ ವೀರ್ಯಸ್ಪಲನವಾದರೆ ನಿ ೇರಿನಲ್ಲಿ ಸ್ವಾನಮಾಡಿ, ಪ್ರಾಣಾ 
ಯಾಮ ಮಾಡಿ, ಗಾಯತ್ರಿಯನ್ನು ಜಪಿಸಬೇಕು. ॥ 2೫ ॥ 
ಬ್ರಹ್ಮಚಾರಿಯು ಪವಿತ್ರತೆಯಿಂದ ಏಕಾಗ್ರಚಿತ್ತನಾಗಿ ಅಗ್ನಿ, 
ಸೂರ್ಯ, ಆಚಾರ್ಯ, ಗೋವು, ಬ್ರಾಹ್ಮಣ, ಗುರು, ಓರಿಯರು 
ಹಾಗೂ ದೇವತೆಗಳನ್ನು ಉಪಾಸಿಸಬೇಕು. ಸಾಯಂಕಾಲ ಮತ್ತು 
ಪ್ರಾತಣಾಲಗಳಲ್ಲಿ ಮೌನವಾಗಿದ್ದು ಸಂಧ್ಯೋ ಪಾಸನೆ ಮಾಡಿ 
ಗಾಯತ್ತಿಜಪವನ್ನು ಮಾಡಬೆಕು. ॥ ೨೬ ॥ ಆಚಾರ್ಯರನ್ನು ನನ್ನ 
ಸ್ವರೂಪವೆಂದೇ ಅದು, ಎಂದೂ ಅವರ ತಿರಸ್ಕಾರ ಮಾಡ 


| ಬಾರದು, ಅವರನು ಸಾಮಾನ್ಯ ಮನುಷ್ಯನೆಂದು ತಿಳಿದು ದೋಷ 


ದೃಷ್ಟಿ ಇರಿಸಬಾರದು. ಏಕೆಂದರೆ ಗುರುವು ಸರ್ವದೇವ 
ಮಯನಾಗಿರುವನು. ॥ ೨೭ ॥ ಸಾಯಂಕಾಲ ಮತ್ತು ಪ್ರಾತಣಾಲ 
ಎರಡೂ ಹೊತ್ತು ಭಿಕ್ಷೆಯಲ್ಲಿ ದೊರೆತುದನ್ನು ತಂದು ಗುರುಗಳ 
ಮುಂದಿರಿಸಿ, ಇನ್ನೇನಾದರೂ ಇದ್ದರೂ ಅದನ್ನೂ ಗುರುಗಳಿಗೆ 
ನಿವೇದಿಸಬೇಕು. "ಅವರ ಅಪ್ಪಣೆಯ ಬಳಿಕವೇ ಅದನ್ನು 
॥ ೨೮॥ ಆಚಾರ್ಯರು ನಡೆದು 
ಹೋಗುತ್ತಿದ್ದರೆ. ಅವರ ಹಿಂದೆ-ಹಿಂದೆ ನಡೆಯಬೇಕು. ಅವರು 
ಮಲಗಿದೆ. ಬಳಿಕವೇ ತುಂಬಾ ಎಚ್ಚರಿಕೆಯಿಂದ ಅವರಿಂದ ಸ್ವಲ್ಪ 
ದೂರದಲ್ಲಿ ಮಲಗಬೇಕು. ಅವರು ಬಳಲಿದ್ದರೆ ಹತ್ತಿರ ಕುಳಿತು. 
ಪಾದಸೇವೆ (ಕಾಲು ಒತ್ತುವುದು) ಮಾಡಬೇಕು. ಅವರು ಕುಳಿತಿ 
ದ್ದರೆ ಅವರ ಆದೇಶವನ್ನು ನಿರೀಕ್ಷಿಸುತ್ತಾ ಕೈ ಜೋಡಿಸಿಕೊಂಡು 
ಹತ್ತಿರದಲ್ಲೇ ನಿಂತಿರಬೇಕು. ಹೀಗೆ. ಅತ್ಯಂತ . ನಮ್ರನಾಗಿ ಸೇವೆ- 
ಶುಶ್ರೂಷೆಗಳಿಂದ ಸದಾಕಾಲ ಆಚಾರ್ಯರ ಆಜ್ಞೆಯಲ್ಲಿ ತತರ 
ನಾಗಿರಬೇಕು. |೨೯॥ 


692 


ಏವಂವೃತ್ರೋ ಗುರುಕುಲೇ ವಸೇದ್ಧೋಗವಿವರ್ಜಿತಃ । 
ವಿದ್ಯಾ ಸಮಾಪ್ಯತೇ ಮು ಹ್‌ ಎ 


ಯದ್ಯಸೌ ಛಂದಸಾಂ ಲೋಕಮಾರೋಕ್ಸ್ಯನ್‌ ಬ್ರಹ್ಮವಿಷ್ಠನಮ್‌ । 
ಗುರವೇ ವಿನ್ಯಸೇದ್ದೇಹಂ ಸ್ವಾಧ್ಯಾಯಾರ್ಥಂ ಬೃಹದ್ಧ ತಃ 
1 ೩೧ ॥ 


ಅಗ್ಗೌ ಗುರಾವಾತ್ಮನಿ ಚ ಸರ್ವಭೂತೇಷು ಮಾಂ ಪರಮ್‌ । 
ಅಪ್ಪಥಗ್ಗೀರುಪಾಸೀತ ಬ್ರಹ್ಮವರ್ಚಸ್ವ್ಯಕಲ್ಪಷಃ 
11 ೩೨ ॥ 


ಸ್ವೀಣಾಂ ನಿರೀಕ್ಷಣಸ್ಪರ್ಶಸಂಲಾಪಕ್ಕೆ ಕ ೇಲನಾದಿಕಮ್‌ । 
ಪ್ರಾಣಿನೋ ಮಿಥುನೀಭೂತಾನಗೃಹಸ್ನೋತ ಗೃತಸ್ಕ್ಯಜೇತ್‌ 
|| ೩೩ I 


ಶೌಚಮಾಚಮನಂ ಸ್ಥಾನಂಸಂಧ್ಯೋಪಾಸನಮಾರ್ಜವಮ್‌ | 
ತೀರ್ಥಸೇವಾ ಜಪೋರಸ್ಟೃಶ್ಯಾಭಕ್ಟ್ಯಾಸಂಭಾಷ್ಯವರ್ಜನಮ್‌ 
1| ೩೪ 1 


ಸರ್ವಾಶ್ರಮಪ್ಪ್ತಯುಕ್ಟೋತsಯಂ ನಿಯಮಃ ಕುಲನಂದನ | 
ಮದ್ಧಾದಃ ಸರ್ವಭೂತೇಷು ಮನೋವಾಕ್ಕಾಯಸಂಯಮಃ 
11 ೩೫ 1 


ಏವಂ ಬೃಹದ್ಧತಧರೋ ಬ್ರಾಹ್ಮಣೋರಗ್ಗಿರಿವ ಜ್ವಲನ್‌ । 
ಮದ್ದಕ್ಷಸೀವ್ರತಪಸಾ ದಗ್ಗಕರ್ಮಾಶಯೋತಮಲಃ 
11 ೩೬ ॥ 


ಅಥಾನಂತರಮಾವೇಕ್ಸ್ಯನ್‌ ಯಥಾ ಜಿಜ್ಞಾಸಿತಾಗಮಃ । 
ಗುರವೇ ದಕ್ಷಿಣಾಂ ದತ್ವ್ವಾಸ್ನಾಯಾದ್ಗುರ್ವನುಮೋದಿತಃ 
1೩೭ ॥ 


ಗೃಹಂ ವನಂ ವೋಪವಿಶೇತ್‌ ಪ್ರವ್ರಜೇದ್ವಾದ್ವಿಚೋತ್ತಮಃ । 
ಆಶ್ರಮಾದಾಶ್ರಮಂ ಗಚ್ಛೇನ್ನಾನ್ಯಥಾ ಮತ್ತರಶ್ನರೇತ್‌ 
1 ೩೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ವಿದ್ಯಾಧ್ಯಯನವು ಸಮಾಪ್ರವಾಗುವ ತನಕ ಎಲ್ಲ ರೀತಿಯ 
ಭೋಗಗಳಿಂದ ದೂರವಿದ್ದು ಇದೇ ಪ್ರಕಾರ ಗುರುಕುಲದಲ್ಲಿ 
ವಾಸಿಸಬೇಕು. ಎಂದಿಗೂ ತನ್ನ ಬ್ರಹ್ಮಚರ್ಯವನ್ನು ಭಂಗಗೊಳಿಸ 
ಬಾರದು. ॥ ೩೦ ॥ ಬ್ರಹ್ಮಜಾರಿಯು ಮೂರ್ತಿಮಂತ ವೇದಗಳ 
ನಿವಾಸಸ್ಥಾನವಾದ ಬ್ರಹ್ಮಲೋಕಕ್ಕೆ ಹೋಗಲು ಬಯಸಿದರೆ, 
ಅವನು ಆಜೀವನ ಬ್ರಹ್ಮಚರ್ಯವ್ರತವನ್ನು ಕೈಗೊಳ್ಳಬೇಕು ಹಾಗೂ 
ವೇದಗಳ ಸ್ವಾಧ್ಯಾಯಕ್ಕಾಗಿ ತನ್ನ ಇಡೀ ಜೀವನವನ್ನು ಆಚಾರ್ಯರ 
ಸೇವೆಯಲ್ಲೇ ಸಮರ್ಪಿಸಿ ಕೊಳ್ಳಬೇಕು. ॥ ೩೧ ॥ ಇಂತಹ ಬ್ರಹ್ಮ 
ಚಾರಿಯು ನಿಜವಾಗಿಯೂ ಬ್ರಹ್ಮತೇಜದಿಂದ ಸಂಪನ್ನನಾಗಿ, ಅವನ 
ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ. ಅವನು ಆಗ್ನಿ, ಗುರು, 
ತನ್ನ ಶರೀರ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ನನ್ನನ್ನೇ ಉಪಾಸಿಸಬೇಕು. 
ನನ್ನ ಹಾಗೂ ಎಲ್ಲರ ಹೃದಯದಲ್ಲಿ ಒಂದೇ ಪರಮಾತ್ಮನು 
ವಿರಾಜಮಾನನಾಗಿದ್ದಾವೆ ಎಂದು ಭಾವಿಸಬೇಕು. ॥ ೩೨ ॥ 
ಬ್ರಹ್ಮಚಾರೀ, ವಾನಪ್ರಸ್ಥ, ಸಂನ್ಯಾಸಿಗಳು ಸ್ತ್ರೀಯರನ್ನು ನೋಡು 
ವುದು, ಸ್ಪರ್ಶಿಸುವುದು, ಅವರೊಂದಿಗೆ ಮಾತು-ಕತೆಯಾಡು 
ವುದು, ಹಾಸ್ಯ-ವಿನೋದ ಮುಂತಾದವುಗಳಿಂದ ದೂರವುಳಿಯ 
ಬೇಕು. ಮೈಥುನದಲ್ಲಿ ತೊಡಗಿರುವ ಪ್ರಾಣಿಗಳ ಕಡೆಗೆ ಕಣ್ಣೆತ್ತಿಯೂ 
ನೋಡಬಾರದು. ॥ ೩೩ ॥ ಪ್ರಿಯ ಉದ್ದವನೇ! ಶೌಚ, 
ಆಚಮನ, ಸ್ನಾನ, ಸಂಧ್ಯೋಪಾಸನೆ, ಸರಳತೆ, ತೀರ್ಥಸೇವನೆ, 
ಜಪ, ಸಮಸ್ತ ಪ್ರಾಣಿಗಳಲ್ಲಿ ನನ್ನನ್ನೇ ನೋಡುವುದು, ಮನ, 
ವಾಣೀ, ಶರೀರದ ಸಂಯಮ - ಇವು ಬ್ರಹ್ಮಚಾರೀ, ಗೃಹಸ್ಥ 
ವಾನಪ್ರಸ್ಥ ಸಂನ್ಯಾಸಿ ಎಲ್ಲರಿಗಾಗಿ ಒಂದೇ ನಿಯಮಗಳಾಗಿವೆ. 
ಅಸ್ಪಶ್ಯರನ್ನು ಮುಟ್ಟದಿರುವುದು, ಅಭಕ್ಷ ವಸ್ತುಗಳನ್ನು ತಿನ್ನದಿರು 
ವುದು, ಯಾರೊಂದಿಗೆ ಮಾತಾಡಬಾರದೋ ಅವರೊಂದಿಗೆ 
ಮಾತಾಡದೇ ಇರುವುದು, ಈ ನಿಯಮಗಳೂ ಕೂಡ ಎಲ್ಲರಿ 
ಗಾಗಿಯೇ ಇವೆ. ॥ ೩೪-೩೫ । ನೈಷ್ಠಿಕ ಬ್ರಹ್ಮಚಾರೀ ಬ್ರಾಹ್ಮಣನು 
ಈ ನಿಯಮಗಳನ್ನು ಪಾಲಿಸುವುದರಿಂದ ಆಗ್ನಿಯಂತೆ ತೇಜಸ್ವೀ 
ಯಾಗುತ್ತಾನೆ. ತೀವ್ರ ತಪಸ್ಸಿನ ಕಾರಣ ಅವನ ಕರ್ಮ- 
ಸಂಸ್ಕಾರಗಳು ಭಸ್ಮವಾಗಿ ಹೋಗುತ್ತವೆ. ಅಂತಣರಣ ಶುದ್ಧವಾಗು 


| ತ್ವದೆ. ಅವನು ನನ್ನ ಭಕ್ಕನಾಗಿ ನನ್ನನ್ನೇ ಪಡೆದುಕೊಳ್ಳುತ್ತಾನೆ. ॥ ೩೬ ॥ 


ಪ್ರಿಯ ಉದ್ದವನೇ! ಬ್ರಹ್ಮಚಾರಿಯು ಗೃಹಸ್ಥಾಶ್ರಮದಲ್ಲಿ 
ಪ್ರವೇಶಿಸಲು ಬಯಸಿದರೆ ವಿಧಿಪೂರ್ವಕ ವೇದಾಧ್ಯಯನವನ್ನು 
ಮುಗಿಸಿ, ಆಚಾರ್ಯರಿಗೆ ದಕ್ಷಿಣೆಯನ್ನಿತ್ತು ಅವರ ಅನುಮತಿ 
ಪಡೆದು ಸಮಾವರ್ತನ ಸಂಸ್ಕಾರ ಮಾಡಿಕೊಂಡು, ಸ್ನಾಶಕನಾಗಿ 
ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು. ॥ ೩೭ ॥ ಬ್ರಹ್ನಜಾರಿಯು 
ಬ್ರಹ್ಮಚರ್ಯಾಶ್ರಮದ ಬಳಿಕ ಬೇಕಾದರೆ ಗೃಹಸ್ಥ ಆಥವಾ ವಾನ 
ಪ್ರಸ್ಥ ಆಶ್ರಮವನ್ನು ಪ್ರವೇಶಿಸಲಿ. ಬ್ರಾಹ್ಮಣನಾಗಿದ್ದರೆ ಸಂನ್ಯಾಸವನ್ನು 
ಸ್ವೀಕರಿಸಲಿ, ಅಥವಾ ಕ್ರಮವಾಗಿ ಒಂದು ಆಶ್ರಮದಿಂದ 
ಮತ್ತೊಂದು ಆಶ್ರಮವನ್ನೂ ಪ್ರವೇಶಿಸಲಿ. ನನ್ನ ಪರಾಯಣನಾದ 
ಭಕ್ತನು ಎಂದೂ ಆಶ್ರಮವಿಲ್ಲದ ಇರಬಾರದು. ಮನಬಂದಂತೆ 
ಆಶ್ರಮ ಬದಲಾವಣೆ ಮಾಡುವ ಉಚ್ಚೃಂಖಲ ಪ್ರವೃತ್ತಿಯೂ 
ಸಲ್ಲದು. ॥ ೩೮ ॥ 


17 ಅಧ್ಯಾಯ] 


ಏಕಾದಶಸ್ಕಂಧ 


693 





ಗೃಹಾರ್ಥೀ ಸದೃಶೀಂ ಭಾರ್ಯಾಮುದ್ಧಹೇದಜುಗುಪಿತಾಮ್‌ । 
ಯವೀಯನಸೀಂ ತು ವಯಸಾ ತಾಂ ಸವರ್ಣಾಮನುಕ್ರಮಾತ್‌ 
Il ೩೯ ॥ 


= ಯನದಾನಾನಿ ಸರ್ವೇಷಾಂ ಚ ದಿಜನನಾಮ್‌ | : 

ಚ್ಯಾಧ್ಯ ತ ನ್ಯ | ಅಧಿಕಾರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಸಮಾನವಾಗಿ ಇದೆ. 
| ಆದರೆ ದಾನ ಪಡೆಯುವುದು, ಕಲಿಸುವುದು, ಯಜ್ಞಮಾಡಿಸುವ 
| ಅಧಿಕಾರ ಕೇವಲ ಬ್ರಾಹ್ಮಣರಿಗೇ ಇದೆ. ॥ ೪೦ ॥ 


ಪ್ರತಿಗ್ರಹೋತಘ್ಯಾಪನಂ ಚ ಬ್ರಾಹ್ಮಣಸ್ಕೈವ ಯಾಜನಮ್‌ 
I ೪೦ ॥ 


ಪ್ರತಿಗ್ರಹಂ ಮನ್ಯಮಾನಸ್ತಪಸ್ತೇಜೋಯಶೋನುದಮ್‌ | 
ಅನ್ಯಾಭ್ಯಾಮೇವ ಜೀವೇತ ಶಿಲೈರ್ವಾ ದೋಷದ್ಧಕ್‌ ತಯೋಃ 
| ೪೧ || 


ಬ್ರಾಹ್ಮಣಸ್ಯ ಹಿ ದೇಹೋತ ಯಂ ಕ್ಷುದ್ರಕಾಮಾಯ ನೇಷ್ಯತೇ | 
ಕೃಚ್ಛಾ ಯ ತಪಸೇ ಚೇಹ ಪ್ರೇತ್ಯಾನಂತಸುಖಾಯ ಚ 


॥1 ೪೨ || 
ಶಿಲೋಂಭವೃತ್ತಾ ಡೆ ಪರಿತುಷ್ಠಣಿತ್ಟೋ 
ಧರ್ಮಂ ಮಹಾಂತಂ ವಿರಜಂ ಜುಷಾಣಃ । 
ಮಯ್ಯರ್ಪಿತಾತ್ಮಾ ಗೃಹ ಏವ ತಿಷ್ಠ 
ನ್ನಾತಿಪ್ರಸಕ್ಕಃ. ಸಮುಪೈತಿ ಶಾಂತಿಮ್‌ ॥ ೪೩॥ 


ಸಮುದ್ಧರಂತಿ ಯೇ ವಿಪ್ರಂ ಸೀದಂತಂ ಮತರಾಯಣಮ್‌ । 
ತಾನುದ್ಧರಿಷ್ಯೇ ನಚಿರಾದಾಪದ್ಧೊ ಸ ನೌರಿವಾರ್ಣವಾತ್‌ 
॥ ಭಳ ॥ 


ಸರ್ವಾಃ ಸಮುದ್ಧರೇದ್ರಾಜಾ ಪಿತೇವ ವ್ಯಸನಾತೃಚಾಃ | 
ಆತ್ಮಾನಮಾತ್ಮನಾ ಧೀರೋ ಯಥಾ ಗಜಪತಿರ್ಗಜಾನ್‌ 


1 ೪೫ ॥ 
ಏವಂವಿಧೋ ನರಪತಿರ್ವಿಮಾನೇನಾರ್ಕವರ್ಚಸಾ । 
ವಿಧೂಯೇಹಾಶುಭಂ ಕೃತ್ನಮಿಂದ್ರೇಣ ಸಹ ಮೋದತೇ 

॥ ೪೬ ॥ 


[1740123 A 





ಪ್ರಿಯ ಉದ್ದವನೇ! ಬ್ರಹ್ಮಚಾರಿಯು ಬ್ರಹ್ಮಚರ್ಯಾಶ್ರಮದ 
ಬಳಿಕ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವುದಿದ್ದರೆ, ತನಗೆ ಅನುರೂಪ 
ಹಾಗೂ ಶಾಸ್ಟ್ರೋಕ್ತ ಲಕ್ಷಣಗಳಿಂದ ಕೂಡಿದ ಕುಲೀನ 
ಕನ್ಮೆಯೊಂದಿಗೆ ವಿವಾಹಿತನಾಗಬೇಕು. ಆವಳು ತನ್ನ ವಯಸ್ಸಿನಿಂದ 
ಕಿರಿಯವಳು ಮತ್ತು ತನ್ನ ವರ್ಣದವಳೇ ಆಗಿರಬೇಕು. ॥ ೩೯ ॥ 
ಯಜ್ಞಯಾಗಾದಿ ಮಾಡುವುದು, ಅಧ್ಯಯನ, ದಾನಮಾಡುವ 


ಬ್ರಾಹ್ಮಣನು ಈ 
ಮೂರು ವೃತ್ತಿಗಳಲ್ಲಿ ಪ್ರತಿಗಹ ಅರ್ಥಾತ್‌ - ದಾನ ಪಡೆಯುವ 
ವೃತ್ತಿಯು ತಪಸ್ಸು ತೇಜ, ಕೀರ್ತಿ ಇವುಗಳನ್ನು ನಾಶಮಾಡು 
ವುದೆಂದು ತಿಳಿದಿದ್ದರೆ, ಅವನು ಕಲಿಸುವುದು, ಯಜ್ಞಮಾಡಿಸುವ 
ಮೂಲಕವೇ ತನ್ನ ಜೀವನನಿರ್ವಾಹ ಮಾಡಲಿ. ಈ ಎರಡ 
ರಲ್ಲಿಯೂ ದೋಷದ್ಭಷ್ಟಿ - ಪರಾವಲಂಬನೆ, ದೀನತೆ ಮುಂತಾದ 
ದೋಷಗಳು ಕಂಡುಬಂದರೆ, ಪೈರು ಕತ್ತರಿಸಿದ ಬಳಿಕ ಹೊಲದಲ್ಲಿ 
ಬಿದ್ದಿರುವ ಧಾನ್ಯವನ್ನು ಹೆಕ್ಕಿತಂದು ತನ್ನ ಜೀವನನಿರ್ವಾಹ 
ಮಾಡಲಿ. ॥ ೪೧ ॥ ಉದ್ದವನೇ! ಬ್ರಾಹ್ಮಣನ ಶರೀರವು ಅತ್ಯಂತ 
ದುರ್ಲಭವಾಗಿದೆ. ಇದು ತುಚ್ಛವಾದ ಭೋಗಗಳನ್ನು ಭೋಗಿಸ 
ಲಿಕ್ಕಾಗಿ ದೊರೆತುದಲ್ವ ಜೀವನವಿಡೀ ಕಠಿಣ ತಪಸ್ಸನ್ನಾಚರಿಸುತ್ತಾ 
ಕೊನೆಗೆ ಅನಂತ ಆನಂದಸ್ವರೂಪೀ ಮೋಕ್ಟವನ್ನು ಪಡೆಯಲೆಂದೇ 
ಇದೆ, ॥ ೪೨॥ 

ಬ್ರಾಹ್ಮಣನಾದವನು ಮನೆಯಲ್ಲೇ ಇದ್ದು ತನ್ನ ಮಹಾನ್‌ 
ಧರ್ಮವನ್ನು ನಿಷ್ಠಾಮವಾಗಿ ಆಚರಿಸುತ್ತಾ, ಹೊಲದಲ್ಲಿ ಬಿದ್ದಿರುವ 
ಕಾಳುಗಳನ್ನು ಅಥವಾ ಮಂಡಿಯಲ್ಲಿ ಬಿದ್ದಿರುವ ಕಾಳುಗಳನ್ನು 
ಹೆಕ್ಕಿತಂದು ಸಂತೋಷವಾಗಿ ತನ್ನ ಜೀವನ ನಿರ್ವಾಹ ಮಾಡು 
ವವನು ಜೊತೆಗೆ ತನ್ನ ಶರೀರ. ಪ್ರಾಣ, ಅಂತಣರಣ ಮತ್ತು 
ಆತ್ಮವನ್ನು ನನ್ನಲ್ಲಿ ಸಮರ್ಪಿಸುವವನು, ಎಲ್ಲಿಯೂ ಆಸಕ್ತಿ 


| ಯನ್ನಿಡದವನು ಸಂಧ್ಯಾಸಸ್ವೀಕರಿಸದೆಯೇಪರಮ ಶಾಂತಿಸ್ವರೂಪೀ 


ಪರಮಪದವನ್ನು ಪಡೆದುಕೊಳ್ಳುತ್ತಾನೆ. ॥ ೪೩॥ ವಿಪತ್ತಿ ನಲ್ಲಿಬಿದ್ದು 
ಕಷ್ಟಪಡುವ ನನ್ನಭಕ್ಕ ಬ್ರಾಹ್ಮಣನನ್ನುವಿಪತ್ತಿನಿಂದ ಕಾಪಾಡುವವನನ್ನು 
ನಾನು ಶೀಘ್ರವಾಗಿ, ಸಮುದ್ರದಲ್ಲಿ ಮುಳು ಗುವ ಪ್ರಾಣಿಯನ್ನು 
ದೋಣಿಯು ಪಾರಾಗಿಸುವಂತೆ, ಅವನನ್ನು ಎಲ್ಲ ವಿಪತ್ತುಗಳಿಂದ 
ಪಾರಾಗಿಸುತ್ತೇನೆ. ॥ ೪೪ ॥ ರಾಜನಾದವನು ತಂದೆಯಂತೆ, 
ಗಜರಾಜನು ಬೇರೆ ಆನೆಗಳನ್ನು ರಕ್ಷಿಸುವಂತೆ ಎಲ್ಲ ಪ್ರಜೆಗಳನ್ನು 
ಕಷ್ಟದಿಂದ ಉದ್ದಾರಗೈದು, ಅವರನ್ನು ರಕ್ಷಿಸಬೇಕು. ಧೀರನಾಗಿ 
ಸ್ವಯಂ ತಾನೇ-ತನ್ನನ್ನು ಉದ್ದರಿಸಿಕೊಳ್ಳಬೇಕು. I ೪೫ ॥ 
ಈ ವಿಧವಾಗಿ ಪ್ರಜೆಗಳನ್ನು ರಕ್ಷಿಸುವವನು ಎಲ್ಲ ಪಾಪಗಳಿಂದ 
ಮುಕ್ತನಾಗಿ ಅಂತ್ಯದಲ್ಲಿ ಸೂರ್ಯನಂತಿರುವ ತೇಜಸ್ವೀ ವಿಮಾನ 
ದಲ್ಲಿ ಆರೂಢನಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಮತ್ತು ಇಂದ್ರ 
ನೊಡನೆ ಸುಖವನ್ನು ಭೋಗಿಸುತ್ತಾನೆ. ॥ ೪೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 





ಸೀದನ್ನಿಪ್ರೋ ವಣಿಗ್ವೃತ್ತ್ಯಾ ಪಣ್ಯೈರೇವಾಪದಂ ತರೇಶ್‌ । 
ಖಡ್ಗೇನ ವಾ55ಪದಾಕ್ರಾಂತೋ ನ ಶ್ಲವೃತ್ತ್ಯಾ ಕಥಂಚನ 
I ೪೭ 1 


ವೈಶ್ಯವೃತ್ತಾ ತು ರಾಜನ್ಯೋ ಜೀವೇನ್ಚೃಗಯಯಾ5 5ಪದಿ। 
ಚರೇದ್ವಾ ವಿಪ್ರರೂಪೇಣ ನ ಶ್ವವೃತ್ಯಾ ಕಥಂಚನ 
Il 5 1 


ಶೂದ್ರವೃತಿಂ ಭಜೇದ್ವೈಶ್ಯಃ ಶೂದ್ರಃ ಕಾರುಕಟಕ್ರಿಯಾಮ್‌ । 
ಕೃಚ್ಛಾನ್ಯಕ್ತೋ ನ ಗರ್ಹೈೇಣ ವೃತ್ತಿಂ ಲಿಪ್ಲೇತ ಕರ್ಮಣಾ 
HW VE 1 


ವೇದಾಧ್ಯಾಯಸ್ಪಧಾಸ್ಟಾಹಾಬಲ್ಕನ್ನಾದ್ಯೆ ರ್ಯಥೋದಯಮ್‌ । 
ದೇವರ್ಷಿಪಿತೃಭೂತಾನಿ ಮದ್ರೂಪಾಣ್ಯನ್ನಹಂ ಯಜೇತ್‌ 
I #೦ ॥ 


ಯದೃಚ್ಛಯೋಪಪನ್ನೇನ ಶುಕ್ಲೇನೋಪಾರ್ಜಿತೇನ ವಾ 
ಧನೇನಾಪೀಡಯನ್ಸೃತ್ವಾನ್‌ ನ್ಯಾಯೇನೈವಾಹರೇತ್ಯತೂನ್‌ 
IW ೫೧ 1 


ಕುಟುಂಬೇಷು ನ ಸಜ್ಜೇತ ನ ಪ್ರಮಾದ್ಯೇತ್‌ ಕುಟುಂಬ್ಯಪಿ । 


ಎಸತ್ಪನ್ತಭಂ  ಪಕ್ಕೇದದೃಷ್ಠಮಪಿ ದೃಷ್ಠವತ್‌ 


1೫೨ ॥ 


[1140123 8 


ಬ್ರಾಹ್ಮಣನಾದವನು ಅಧ್ಯಾಪನ ಅಥವಾ ಯಜ್ಞಯಾಗಾದಿ 
ಗಳಿಂದ ಜೀವನ ನಿರ್ವಾಹ ನಡೆಯದಿದ್ದರೆ, ವೈಶ್ಯವೃತ್ತಿಯನ್ನು 
ಅವಲಂಬಿಸಬೇಕು. ಅದೂ ಕೂಡ ವಿಪತ್ತು ದೂರವಾಗುವವರೆಗೆ 
ಮಾತ್ರ. ಇನ್ನೂ ದೊಡ್ಡ ಆಪತ್ತನ್ನು ಇದಿರಿಸಬೇಕಾದಾಗ ಖಡ್ಡವನ್ನೆತ್ತಿ 
ಕೃತ್ರಿಯ ವೃತ್ತಿಯಿಂದಲೂ ತನ್ನ ನಿರ್ವಾಹಮಾಡಿಕೊಳ್ಳಬಹುದು. 
ಆದರೆ ಯಾವುದೇ ಪರಿಸ್ಥಿತಿ ಯಲ್ಲಿಯೂ 'ಶ್ವಾನವೃತ್ತಿ' ಅಂದರೆ 
ನೀಚರ ಸೇವೆ ಎಂದೂ ಮಾಡಬಾರದು. ॥ ೪೭ ॥ ಹೀಗೆಯೇ 
ಕ್ಷತ್ರಿಯನಾದವನು ಪ್ರಜಾಪಾಲನಾದಿಗಳಿಂದ ಜೀವನ ನಿರ್ವಾಹ 
ನಡೆಯದಿದ್ದರೆ ವೈಶ್ಯವೃತ್ತಿಯ ವ್ಯಾಪಾರಾದಿಗಳನ್ನು ಮಾಡಬೇಕು. 
ಬಹಳ ದೊಡ್ಡ ಆಪತ್ತು ಬಂದೊದಗಿದಾಗ ಬೇಟೆಯಿಂದ ಅಥವಾ 
ವಿದ್ಯಾರ್ಥಿಗಳಿಗೆ ಕಲಿಸಿ ತನ್ನ ಆಪತ್ತನ್ನು ದೂರಮಾಡಿ ಕೊಳ್ಳಬೇಕು. 
ಆದರೆ "ಶ್ವಾನವೃತ್ತಿ' ನೀಚರ ಸೇವೆ ಎಂದೂ ಮಾಡ 
ಬಾರದು. ॥ ೪೮ ॥ ವೈಶ್ಯರೂ ಕೂಡ ಆಪತ್ತಿನ ಸಮಯದಲ್ಲಿ 
ಶೂದ್ರರ ವೃತ್ತಿ ಸೇವೆಯ ಮೂಲಕ ತಮ್ಮ ಜೀವನನಿರ್ವಾಹ 
ಮಾಡಿಕೊಳ್ಳಬೇಕು. ಶೂದ್ರರೂ ಕೂಡ ಚಾಪೆ ಹೆಣೆಯುವುದು 
ಮುಂತಾದ ಕ್ರಿಯೆಗಳಿಂದ ತಮ್ಮ ಜೀವನ ನಡೆಸಬೇಕು. ಆದರೆ 
ಉದ್ಧವಾ | ಇವೆಲ್ಲ ಮಾತುಗಳು ಆಪತ್ಕಾಲಕ್ಕಾಗಿ ಇವೆ. ಕಷ್ಟದಿಂದ 
ಮುಕ್ತನಾಗುವವರೆಗೆ ಮಾತ್ರ ಇಂತಹ ಕೆಲಸ ಮಾಡಬೇಕು. ಆದರೆ 
ಆಪತ್ತಿನ ಸಮಯ ಕಳೆದುಹೋದಮೇಲೆ ಕೆಳಗಿನ ವರ್ಣಗಳ 
ವೃತ್ತಿಯನ್ನು ಅವಲಂಬಿಸಿ ಜೀವನ ನಡೆಸುವ ಲೋಭವಿರಿಸಿಕೊಳ್ಳ 
ಬಾರದು. ॥ ೪೯ ॥ ಗೃಹಸ್ಥನ ಧರ್ಮವನ್ನು ತಿಳಿಸುವಾಗ ಹೇಳು 
ತ್ತಾರೆ - ಗೃಹಸ್ಥನಾದವನು ವೇದಾಧ್ಯಯನರೂಪೀ ಬ್ರಹ್ಮಯಜ್ಞ, 
ತರ್ಪಣರೂಪೀ ಪಿತ್ಫಯಜ್ಞ, ಹವನರೂಪೀ ದೇವಯಜ್ಞ ಕಾಕ 
ಬಲಿ ಮುಂತಾದ ಭೂತಯಜ್ಞ, ಅನ್ನದಾನರೂಪೀ ಅತಿಥಿಯಜ್ಞ 
ಇವುಗಳ ಮೂಲಕ ನನ್ನ ಸ್ವರೂಪಭೂತ ಖುಷಿಗಳು, ದೇವತೆಗಳು, 
ಪಿತೃಗಳು, ಮನುಷ್ಯರು ಹಾಗೂ ಬೇರೆ ಸಮಸ್ತ ಪ್ರಾಣಿಗಳು 
ಇವುಗಳಲ್ಲಿ ನನ್ನ ಭಾವನೆಯನ್ನೇ ಇರಿಸಿ ಯಥಾಶಕ್ತಿ ಪ್ರತಿದಿನವೂ 
ಪೂಜಿಸಬೇಕು. ॥ ೫೦ ॥ ಗೃಹಸ್ಥನು ಅನಾಯಾಸವಾಗಿ ದೊರಕಿದ 
ಅಥವಾ ಶಾಸ್ತ್ರಸಮೃತ ರೀತಿಯಿಂದ ಗಳಿಸಿದ ಶುದ್ಧ ಧನದಿಂದ 
ತನ್ನ ಭೃತ್ಯರನ್ನು, ಆಶ್ರಿತರನ್ನು ಯಾವುದೇ ವಿಧದಿಂದ ಕಷ್ಟಕೊಡದೆ, 
ಅರ್ಥಾತ್‌ ಅವರನ್ನು ಸಂತುಷ್ಠಗೊಳಿಸಿಯೇ ನ್ಯಾಯ ಮತ್ತು 
ವಿಧ್ಯುಕ್ಕವಾಗಿಯೇ ಯಜ್ಞಮಾಡಬೇಕು. ॥ ೫೧ ॥ 

ಪ್ರಿಯ ಉದ್ದವನೇ! ಗೃಹಸ್ಥನು ಕುಟುಂಬದಲ್ಲಿ ಆಸಕ್ಕನಾಗ 
ಬಾರದು. ಕುಟುಂಬಿಯಾದರೂ ಭಜನೆಯಲ್ಲಿ ಪ್ರಮಾದ ಮಾಡ 
ಬಾರದು. ಈ ಲೋಕದ ಸಮಸ್ಥ ವಸ್ತುಗಳು ನಾಶವುಳ್ಳವುಗಳಂತೆ 
ಸ್ವರ್ಗಾದಿ ಪರಲೋಕದ ಭೋಗಗಳೂ ನಾಶಯುಕ್ತವೇ ಆಗಿವೆ 
ಎಂದು ಬುದ್ಧಿವಂತನಾದವನು ಅರಿತುಕೊಳ್ಳಬೇಕು. ॥ ೫೨ ॥ 


ಹಾಸನ ಸಾಸ... ಭನನ 


17 ಅಧ್ಯಾಯ] 


ಏಕಾದಶಸ್ಥಂಧ 695 





ಪುತ್ರದಾರಾಷ್ಟಬಂಧೂನಾಂ ಸಂಗಮಃ ಪಾಂಥಸಂಗಮಃ | 
ಅನುದೇಹಂ ವಿಯಂತ್ಯೇತೇ ಸ್ಪಪ್ಟೋ ನಿದ್ರಾನುಗೋ ಯಥಾ 
Il ೫೩ 1 


ಇತ್ನಂ ಪರಿಮೃಶನ್ಯುಕ್ತೋ ಗೃಹೇಷ್ಟತಿಥಿವದ್ದಸನ್‌ | 
ನ ಗೃಹೈರನುಬಧ್ಯೇತ ನಿರ್ಮಮೋ ನಿರಹಂಕೃತಃ 


1೫೪ ॥ 


ಕರ್ಮಭಿರ್ಗ್ಯಹಮೇಧೀಯೈರಿಷ್ಟಾಮಾಮೇವ ಭಕ್ಕಿಮಾನ್‌ । 
ತಿಷ್ಠೇದ್ಷನಂ ವೋಷವಿಶೇತ್‌ ಪ್ರಜಾವಾನ್ವಾ ಪರಿವ್ರಜೇತ್‌ 


11೫೫ 1 
ಯಸ್ತಾ ಸಕ್ತಮತಿರ್ಗೇಹೇ ಪುತ್ರವಿತೈಷಣಾತುರಃ । 
ಸ್ತೈಣಃ ಕೃಪಣಧೀರ್ಮೂಢೋ ಮಮಾಹಮಿತಿ ಬಧ್ಯತೇ 

I ೫೬ 1 


ಅಹೋ ಮೇ ಪಿತರೌ ವೃದ್ಧೌ ಭಾರ್ಯಾ ಬಾಲಾತ್ಮಜಾ5 5ತ್ಮಜಾಃ। 


ಅನಾಥಾ ಮಾಮೃತೇ ದೀನಾ: ಕಥಂ ಜೀವಂತಿ ದುಖಿತಾಃ ' 
1೫೭1. 
| ಸಂಸಾರದ ಮಮತೆಯಿಂದ ವಿಕ್ಷಿಪ್ತವಾದ ಚಿತ್ರವುಳ್ಳ ಆ ಮೂಢ 


ಏವಂ ಗೃಹಾಶಯಾಕ್ಟಿಪ್ರಹೃದಯೋ ಮೂಢಧೀರಯಮ್‌ । 
ಅತೃಪ್ಪಸ್ಥಾನನುಧ್ಯಾಯನ್ಮತೋಶಂಧಂ ವಿಶತೇ ತಮಃ 
1 ೫೮ 1 





ಈ ಪತ್ನೀ, ಪುತ್ರರ, ಬಂಧು- ಬಾಂಧವರ, ಗುರುಹಿರಿಯರ ಕೂಡು 
ವಿಕೆಯೂ, ಯಾತ್ರೆಯಲ್ಲಿ ವಿವಿಧ ಯಾತ್ರಿಗಳು ಒಂದಾಗಿ, ಅಗಲು 
ವಂತೆ ಇದೆ. ನಿದ್ದೆಯಲ್ಲಿ ಬರುವ ಸ್ವಪ್ಪವು ಬೇರೆ-ಬೇರೆಯಾಗಿ 
ರುವಂತೆಯೇ ಪ್ರತಿಯೊಂದು ದೇಹದಲ್ಲಿ ಒಂದುಗೂಡುವ - 
ಅಗಲುವ ವ್ಯಕ್ತಿಗಳೂ ಬೇರೆ - ಬೇರೆಯಾಗಿಯೇ ಇರುತ್ತಾರೆ.*॥ ೫೩ ॥ 
ಗೃಹಸ್ಮನಾದವನು ಹೀಗೆ ವಿಚಾರಮಾಡಿ ಮನೆ ಸಂಸಾರದಲ್ಲಿ ಸಿಕ್ಕಿ 
ಕೊಳ್ಳಬಾರದು. ಅದರಲ್ಲಿ ಯಾರೋ ಅತಿಥಿಯು ವಾಸಿಸುತ್ತಿರು 
ವಂತೆ ಅನಾಸಕ್ಕ ಭಾವದಿಂದ ಇರಬೇಕು. ಶರೀರ ಮುಂತಾದವು 
ಗಳಲ್ಲಿ ಅಹಂಕಾರ ಮತ್ತು ಮನೆಯೇ ಮುಂತಾದವುಗಳಲ್ಲಿ 


| ಮಮತೆ ಇಡದಿದ್ದರೆ ಅವನು ಗೃಹಸ್ಥಾಶ್ರಮದಲ್ಲಿ ಬಂಧಿತನಾಗ 


ಲಾರನು. ॥ ೫೪ ॥ ನನ್ನ ಭಕ್ತನು ಮಕ್ಕಳೊಂದಿಗನಾಗಿದ್ದರೆ 
ಗೃಹಸ್ಥೋಚಿತ ಶಾಸ್ತ್ರೋಕ್ತ ಪವಿತ್ರ ಕರ್ಮಗಳ ಮೂಲಕ ನನ್ನ 
ಆರಾಧನೆ ಮಾಡುತ್ತಾ ಮನೆಯಲ್ಲಿ ಇರಲಿ. ಇಲ್ಲದಿದ್ದರೆ ವಾನಪ್ರಸ್ಥ 
ಆಶ್ರಮ ಕೈಗೊಳ್ಳಲಿ ಅಥವಾ ಸಂನ್ಯಾಸಾಶ್ರಮವನ್ನು ಸ್ವೀಕರಿ 
ಸಲಿ. ॥ ೫೫ ॥ ಪ್ರಿಯ ಉದ್ಧವನೇ | ಮನೆ-ಸಂಸಾರದಲ್ಲೇ ಆಸಕ್ತ 
ನಾಗಿ, ಪತ್ನೀ, ಪುತ್ರ, ಧನ ಇವುಗಳ ಕಾಮನೆಗಳಲ್ಲಿ ಸಿಕ್ಕಿಕೊಂಡು 
ಅಯ್ಯೋ-ಮುರ್ರೋ ಎಂದು ಪಾಡು ಪಡುತ್ತಾ ಇರುವ ಜನರು, 
ಮೂಢತೆಯಿಂದ ಸ್ಟೀಲಂಪಟ ಮತ್ತು ಕೃಪಣರಾಗಿ ನಾನು-ನನ್ನದು 
ಎಂಬ ಹೊಂಡದಲ್ಲಿ ಬಿದ್ದು ಬಂಧಿತರಾಗುತ್ತಾರೆ. ॥ ೫೬ ॥ 
ಅವರು ಅಯ್ಯೋ! ಶಿವನೇ! ನನ್ನ ತಂದೆ-ತಾಯಿಯರು 
ಮುದುಕರಾದರು. ಪತ್ನೀ-ಮಕ್ಕಳು ಇನ್ನು ಸಣ್ಣ-ಸಣ್ಣವರಾಗಿದ್ದಾರೆ. 
ನಾನಿಲ್ಲದಿದ್ದರೆ ಇವರು ದೀನರೂ, ದುಃಖಿಗಳೂ, ಅನಾಥ 
ರಾಗುವರು. ಮತ್ತೆ ಇವರ ಜೀವನ ಹೇಗೆ ನಡೆಯಬಹುದು ? 
ಎಂದು ಯೋಚಿಸುತ್ತಾ ಇರುತ್ತಾರೆ. ॥ ೫೭ ॥ ಈ ವಿಧವಾದ 


ಬುದ್ಧಿಯು ವಿಷಯಭೋಗಗಳಿಂದ ಎಂದೂ ತೃಪ್ರನಾಗುವುದಿಲ್ಲ 
ಅದರಲ್ಲೇ ಸಿಕ್ಕಿಹಾಕಿಕೊಂಡು ತನ್ನ ಜೀವನವನ್ನು ಕಳೆದು 
ಕೊಳ್ಳುವನು. ಸತ್ತಮೇಲೆ ಘೋರ ಆಂಧಕಾರಮಯ ನರಕಕ್ಕೆ 
ಹೋಗುತ್ತಾನೆ. ॥ ೫೮ ॥ 


ಹದಿನೇಳನೆಯ ಅಧ್ಯಾಯವು ಮುಗಿಯಿತು. ॥ ೧೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸಂಧೇ 
ಸಪ್ತದಶೋಠ ಧ್ಯಾಯಃ॥ ೧೭ ॥ 


yh 





* *ವಿಯಂತಿ - ವಿವಿಧಾ ಯಂತಿ' ಅರ್ಥಾಶ್‌ ಎಲ್ಲ ಬಂಧು-ಬಾಂಧವರು ಬೇರೆ-ಬೇರೆಯೇ ಆಗಿರುತ್ತಾರೆ. ತನ್ನ ಶಾಶ್ರತ ಸಂಬಂಧವಾದರೋ 
ಪರಮಪಿತಾ ಪರಮೇಶ್ವರನೊಂದಿಗೆ ಇದೆ, ಲೌಕಿಕ ಸಂಬಂಧಗಳಾದರೋ ಮಾಡಿಕೊಂಡದ್ದು ಎಂದು ದೃಢವಾದ ಧಾರಣೆ ಮಾಡಿಕೊಳ್ಳಬೇಕು. 
ಆದ್ದರಿಂದ ತಮ್ಮ-ತಮ್ಮ ಅಧಿಕಾರಕ್ಕನುಸಾರ ಎಲ್ಲರ ಸೇವೆ ಮಾಡಬೇಕು. ಅವರಲ್ಲಿ ಆಸಕ್ತಿಯನ್ನಿರಿಸಿ ಮೋಸಹೋಗಬಾರದು. 


[1740123 0 


696 


ಶ್ರೀಮದ್ಭಾಗವತ 


[ ಅಧ್ಯಾಯ 18 





ಹದಿನೆಂಟನೆಯ ಅಧ್ಯಾಯ 
ವಾನಪ್ರಸ್ತಮತ್ತು ಸಂನ್ಯಾಸಿಯ ಧರ್ಮ 


ಕ್ರೀಭಗವಾನುವಾಚ ' 
ವನಂ ವಿವಿಕ್ಸುಃ ಪುತ್ರೇಷು ಭಾರ್ಯಾಂ ನ್ಯಸ್ಯ ಸಹೈವ ವಾ । 
ಪನ ಏವ ವಸೇಚ್ಛಾಂತಸೃತೀಯಂ ಭಾಗಮಾಯುಷಃ 
11 ೧ 1 


ಕಂದಮೂಲಫಲೈರ್ವನ್ಯೈರ್ಮೇಧೈೈರ್ವ್ಯತ್ತಿಂ ಪ್ರಕಲಯೇತ್‌ । 


ವೀತ ವಲ್ಕಲಂ ವಾಸಸೃಣಪರ್ಣಾಜಿನಾನಿ ಚ 
W ೨ ॥ 
ಕೇಶರೋಮನಖಶ್ಛಶ್ರುಮಲಾನಿ ಬಿಭ್ಭಯಾದ್ಧತಃ | 


ನ ಧಾವೇದಪ್ಪು ಮಜ್ಜೇತ ತ್ರಿಕಾಲಂ ಸ್ಪಂಡಿಲೇಶಯ: 


TENT 


ಗ್ರೀಷ್ಟೇ ತಪ್ಯೇತ ಪಂಚಾಗ್ನೀನ್‌ ವರ್ಷಾಸ್ಟಾಹಾರಷಾಡ್ಜಲೇ । 
ಆಕಂಠಮಗ್ಗ; - ಶಿಶಿರೇ  ಏವಂಪವೃತ್ತಸ್ತಪಶ್ಚರೇತ್‌ 
॥ ೪ ॥ 


ಅಗ್ನಿಪಕ್ಟಂ ಸಮಶ್ಲೀಯಾತ್ಯಾಲಪಕ್ಷಮಥಾಪಿ 
ಉಲೂಖಲಾಶ್ಥಕುಟ್ಟೊ ನೀವಾ ದಂತೋಲೂಖಲ ಏವವಾ 
11 ೫ ॥| 


ಸ್ವಯಂ ಸಂಚಿನುಯಾತರ್ವಮಾತ್ಮನೋ ವೃತ್ತಿಕಾರಣಮ್‌ | 
ದೇಶಕಾಲಬಲಾಭಿಜೊ ್ಲೀ ನಾದದೀತಾನ್ಯದಾ55ಹೃತಮ್‌ 
1 ೬ || 


ವನ್ಶೈಶ್ಚರುಪುರೋಡಾಶೈರ್ನಿರ್ವಪೇತ್ಕ್ಯಾಲಚೋದಿತಾನ್‌ । 
ನತು ಶ್ರೌತೇನ ಹಶುನಾ ಮಾಂ ಯಜೇತ ವನಾಶ್ರಮೀ 
॥ ೭ ॥ 


ಅಗ್ನಿಹೋತ್ರಂ ಚ ದರ್ಶಶ್ಚಪೂರ್ಣಮಾಸಶ್ಚಪೂರ್ವವತ್‌ । 
ಚಾತುರ್ಮಾಸ್ಯಾನಿ ಚ ಮುನೇರಾಮ್ಧಾತಾನಿ ಚ ನೈಗಮೈಃ: 
IS 


ವಾಟ | 


ಭಗವಾನ್‌ ಶ್ರೀಕೃಷ್ಣನು ಹಾಗ ಪ್ರಿಯ ಉದ್ಧವನೇ | 
ಗೃಹಸ್ಥನಾದ ಮನುಷ್ಯನು ವಾನಪ್ರಸ್ಥ ಆಶ್ರಮವನ್ನು ಕೈಗೊಳ್ಳಲು 
ಬಯಸಿದರೆ, ತನ್ನ ಪತ್ತಿಯನ್ನು ಮಾ ಒಪ್ಪಿಸಬೇಕು, ಅಥವಾ 
ತನ್ನೊಂದಿಗೆ ಕರೆದುಕೊಳ್ಳಲಿ. ಮತ್ತೆ ಶಾಂತಚಿತ್ರದಿಂದತನ್ನ ಆಯುಸ್ತಿನ 
ಮೂರನೆಯ ಭಾಗವನ್ನು ಕಾಡಿನಲ್ಲೇ ಇದ್ದು ಕಳೆಯಲಿ. ॥ ೧॥ 
ಅವನು ಕಾಡಿನ ಪವಿತ್ರ ಕಂದ-ಮೂಲ, ಫಲಗಳಿಂದಲೇ ಶರೀರ 
ನಿರ್ವಾಹ ಮಾಡಬೇಕು. ಬಟ್ಟೆಯ ಬದಲಿಗೆ ಮರದ ತೊಗಟೆ 
(ವಲ್ಕಲ)ಗಳನ್ನುಧರಿಸಬೇಕು. ಹುಲ್ಲು ಎಲೆ, ಮರದತೊಗಟೆಗಳನ್ನೇ 
ಉಪಯೋಗಿಸಬೇಕು. ॥ ೨ ॥ ಕೂದಲು, ರೋಮ, ಉಗುರು, 
ಗಡ್ಫ-ಮೀಸೆ ಮುಂತಾದ ಶರೀರದ ಮಲವನ್ನು ತೆಗೆಯಬಾರದು. 
ಹಲ್ಲು ಉಜ್ಜಬಾರದು. ನೀರಿನಲ್ಲಿ ಮುಳುಗಿ ತ್ರಿಕಾಲ ಸ್ನಾನ 
ಮಾಡಬೆಕು. ನೆಲದಲ್ಲೇ ಮಲಗಬೇಕು. ॥ ೩ ॥ ಗ್ರೀಷ್ಠ ಯತು 
(ಬೇಸಿಗೆ) ವಿನಲ್ಲಿ ಪಂಚಾಗ್ನಿಯ ನಡುವೆ ಇದ್ದು ವರ್ಷಾಯತು 
(ಮಳೆಗಾಲ)ವಿನಲ್ಲಿ ತೆರೆದ ಬಯಲಲ್ಲಿ ನಿಂತು ಮಳೆಯನ್ನು 
ಸಹಿಸಬೇಕು. ಚಳಿಗಾಲದಲ್ಲಿಕಕ್ತಿನವರೆಗೆನೀರಿನಲ್ಲಿಮುಳುಗಿರಬೇಕು. 
ಈ ಪ್ರಕಾರ ಘೋರ ತಪಸ್ಯಾಮಯ ಜೀವನ ನಡೆಸಬೇಕು. ॥ ೪ ॥ 
ಬೆಂಕಿಯಲ್ಲಿ ಬೆಂದ ಅನ್ನವನ್ನು ಅಥವಾ ಹಣ್ಣಾದ, ಬೆಳೆದ ಕಂದ 
ಮೂಲ, ಫಲಗಳಿಂದ ತನ್ನ ನಿರ್ವಾಹಮಾಡಿಕೊಳ್ಳ ಬೇಕು, ಅದನ್ನು 
ಕುಟ್ಟಬೇಕಾದ ಆವಶ್ಯಕತೆ ಕಂಡರೆ ಒರಳಲ್ಲಿ ಅಥವಾ ಕಲ್ಲಿನ ಮೇಲೆ 
ಕುಟ್ಟಿಕೊಳ್ಳಬೇಕು. ಇಲ್ಲವೇ ಹಲ್ಲಿನಿಂದ ಅಗಿದೇ ತಿಂದುಬಿಡ 
ಬೇಕು. ॥ ೫ ॥ ತನ್ನ ಉದರಪೂರ್ತಿಗಾಗಿ ಉಪಯೋಗೀ ಎಲ್ಲ 
ಸಾಮಗ್ರಿಗಳನ್ನು ಸ್ವತಃ ತಂದುಕೊಳ್ಳಬೇಕು. ದೇಶ-ಕಾಲ ಮತ್ತು ತನ್ನ 
ಶಾರೀರಿಕ ಸಾಮರ್ಥ್ಯವನ್ನು ನೋಡಿಕೊಂಡು ಬೇರೆಯವರು 
ತಂದಿರುವುದನ್ನು ಉಪಯೋಗಿಸಬಾರದು. * ॥ ೬ ॥ ವಾನ 
ಪ್ರಸ್ತಿಯು ವನ್ಯವಸ್ತುಗಳಿಂದಲೇ ಪುರೋಡಾಶ ಮುಂತಾದ ಹವಿಷ್ಯಾನ್ಗ 
ವನ್ನು ಸಿದ್ಧಗೊಳಿಸಬೇಕು. ಅದರಿಂದಲೇ ಸಮಯಾನುಸಾರ ಯಾವ 
ಸಮಯಕ್ಕೆ ಯಾವುದನ್ನು ಹೇಳಲಾಗಿದೆಯೋ ಆ ಆಗ್ರಾಯಣ 


| ಇಷ್ಟಿ ಮುಂತಾದ ವೈದಿಕ ಯಜ್ಞಗಳನ್ನು ಮಾಡಬೇಕು. ಪಶುಬಲಿ 


ಯಿಂದ ನನ್ನ ಯಜನವನ್ನು ಎಂದೂ. ಮಾಡಬಾರದು. ॥ ೭ ॥ 
ವಾನಪ್ರಸಾಶ್ರಮಿಯು ವೇದವಿಹಿತ ಅಗ್ನಿಹೋತ್ರ, ಅಮಾವಾಸ್ಯಾ, 
ಪೌರ್ಣಮಿ ಹಾಗೂ ಚಾತುರ್ಮಾಸ್ಯ ಮೊದಲಾದವುಗಳಲ್ಲಿ 
ಶಾಸ್ತ್ರವಿಧಿಯಂತೆ ಯಜ್ಞಯಾಗಾದಿಗಳನ್ನು ಗೃಹಸ್ಥಾಶ್ರಮದಲ್ಲಿ 
ಮಾಡಿದಂತೆ ವಾನಪ್ರಸ್ಥಿಯೂ ಮಾಡಬೇಕು. ಅವೆಲ್ಲವುಗಳ ಮೂಲಕ 
ನನ್ನನ್ನೇ ಪೂಜಿಸಬೇಕು. ॥ ೮ ॥ 





* ಆರ್ಥಾತ್‌ - ಇಂತಹ ಪದಾರ್ಥ ಎಲ್ಲಿಂದ ತರಬೇಕು, ಯಾವಾಗ ತರಬೇಕು, ಯಾವು-ಯಾವುದು ತನಗೆ ಅನುಕೂಲವಾಗಿದೆ ಎಂದು ಮುನಿಯು 
ಅರಿತುಕೊಂಡು ಸ್ವತಃ ಹೊಸ-ಹೊಸ ಕಂದ-ಮೂಲ-ಫಲಗಳನ್ನು ಸಂಗ್ರಹಿಸಬೇಕು. ದೇಶ-ಕಾಲವನ್ನು ತಿಳಿಯದ ಬೇರೆ ಜನರಿಂದ ತಂದಿರುವ 
ಅಥವಾ ಕಾಲಾಂತರದಲ್ಲಿ ಸಂಗ್ರಹಿಸಿದೆ ಪದಾರ್ಥಗಳ ಸೇವನೆಯಿಂದ ವ್ಯಾಧಿಯಿಂದಾಗಿ ತಪಸ್ಸಿನಲ್ಲಿ ವಿಘ್ನ ಉಂಟಾಗುವ ಆಶಂಕೆ ಇದೆ. 


[1140123 ೧ 


18 ಅಧ್ಯಾಯ 


ಏಕಾದಶಸ್ಥಂಧ 


697 





ಏವಂ ಚೀರ್ಣೇನ ತಪಸಾ ಮುನಿರ್ಧಮನಿಸಂತತಃ । 
ಮಾಂತಪೋಮಯಮಾರಾಧ್ಯ ಯಷಿಲೋಕಾದುಪೈತಿ ಮಾಮ್‌ 
| ೯ ॥ 


ಯಸ್ವ್ವೇತತ್ಯಚ್ಛತಶ್ವೀರ್ಣಂ ತಪೋ ನೀಶ್ರೇಯಸಂ ಮಹತ್‌ | 
ಕಾಮಾಯಾಲೀಯಸೇ ಯುಂಜ್ಯಾದ್ಧಾಭಿಶಃ ಕೋರಪರಸ್ತತಃ 
1 ೧೦ ॥ 


ಯದಾಸೌ ನಿಯಮೇತಕಲ್ಲೋ ಜರಯಾ ಜಾತವೇಶಥುಃ | 
ಆತ್ಮನ್ಯಗ್ನೀನ್ನಮಾರೋಪ್ಯ ಮಚ್ಚತ್ತೋರಗ್ನಿಂಸಮಾವಿಶೇತ್‌ 
I ೧೧॥ 


ಯದಾ ಕರ್ಮವಿಪಾಕೇಷು ಲೋಕೇಷು ನಿರಯಾತ್ಮಸು । 
ವಿರಾಗೋ ಜಾಯತೇ ಸಮ್ಯಜ್ಜಸ್ತಾಗ್ವಿಃ ಪ್ರವ್ರಜೇತ್ತತಃ 
॥ ೧೨॥ 


ಇಷ್ಟ್ವಾ ಯಥೋಹಪದೇಶಂ ಮಾಂ ದತ್ತಾ ಎಸರ್ವಸ್ನಮೃಶ್ತಿ 1. 


ಅಗ್ನೀನ್ನಪ್ರಾಣ ಆವೇಶ್ಯ ನಿರಪೇಕ್ಷ ಪರಿವ್ರಜೇತ್‌ 
॥ ೧೩ ॥ 


ವಿಪ್ರಸ್ಯ ವ್ಸ ಸಂನ್ಯಸತೋ ದೇವಾ ದಾರಾದಿರೂಪಿಣಃ । 
ವಿಘ್ಟಾನ್‌ ಕುರ್ವಂತ್ಯಯಂ ಹೃಸ್ಥಾನಾಕ್ರಮ್ಯ ಸಮಿಯಾತ್ರರಮ್‌ 


|| ೧೪ ॥ 


ಬಿಭ್ಛಯಾಚ್ಚೇನ್ಮುನಿರ್ವಾಸಃ ಕೌಪೀನಾಚ್ಚಾದನಂ ಪರಮ್‌ । 
ತ್ಯಕ್ತ ನ ದಂಡಪಾತ್ರಾಭ್ಯಾಮನ್ಯತಿಂಚಿದನಾಪದಿ 
1 ೧೫ ||: 


ದೃಷ್ಠಿಪೂತಂ ನ್ಯಸೇತ್ಛಾದಂ ವಸ್ತಪೂತಂ ಪಿಬೇಜ್ಛಲಮ್‌ । 
ಸತ್ಯಪೂತಾಂ ವದೇದ್ವಾಚಂ ಮುನಃಪೂತಂ ಸಮಾಚರೇತ್‌ 
IW 0೬ ॥ 





ಈ ಪ್ರಕಾರ ತಪಸ್ಸನ್ನು ಆಚರಿಸುತ್ತಾ ಶರೀರವು ಶುಷ್ಕಪ್ರಾಯ 
ವಾದಾಗ ಆ ಮುನಿಯು ತಪೋಮೂರ್ತಿಸ್ವರೂಪೀ ಪರಮಾತ್ಮನಾದ 
ನನ್ನ ಆರಾಧನೆಯ ಫಲಸ್ವರೂಪ ಯುಷಿಗಳಿಗೆ ಪ್ರಾಪ್ತವಾಗುವ 
ಲೋಕಕ್ಕೆ ಹೋಗುತ್ತಾನೆ. ಅರ್ಥಾತ್‌ - ಮಹರ್ಲೋಕಕ್ಕೆ ಹೋಗಿ 
ಮತ್ತೆ ನನ್ನ ಲೋಕಕ್ಕೆ ಬರುತ್ತಾನೆ. ॥ ೯ ॥ ಪ್ರಿಯ ಉದ್ದವಾ | ಬಹಳ 
ಕಷ್ಟದಿಂದ ಮಾಡಿರುವ ಮತ್ತು ಮೋಕ್ಸವನ್ನುಕೊಡುವಂತಹ ಮಹಾನ್‌ 
ತಪಸ್ಸನ್ನು ಸ್ವರ್ಗ, ಬ್ರಹ್ಮಲೋಕ ಮುಂತಾದ ಸಣ್ಣ-ಪುಟ್ಟ ಫಲಗಳ 
ಪ್ರಾಪ್ತಿಗಾಗಿ ಮಾಡುವ ಮನುಷ್ಯನಿಗಿಂತ ಮಿಗಿಲಾದ ಮೂರ್ಯನು 
ಯಾರಿರಬಹುದು ? ಅದಕ್ಕಾಗಿ ತಪಸ್ಸಿನ ಅನುಷ್ಠಾನವನ್ನು ನಿಷ್ಕಾಮ 
ಭಾವದಿಂದಲೇ ಮಾಡಬೆಕು. ॥ ೧೦ ॥ 

ಪ್ರೀತಿಯ ಉದ್ಧವನೇ | ವಾನಪ್ರಸ್ಥಿಯು ತನ್ನ ಆಶ್ರಮೋಚಿತ 
ನಿಯಮಗಳನ್ನು ಪಾಲಿಸಲು ಅಸಮರ್ಥನಾದರೆ ವೃದ್ಧಾಪ್ಯದ 
ಕಾರಣ ಶರೀರವು ನಡುಗಲು ತೊಡಗಿದರೆ, ಯಜ್ಞಾಗ್ದಿಗಳನ್ನು 
ಭಾವನೆಯಿಂದ ತನ್ನ ಅಂತಃಕರಣದಲ್ಲಿ ಆರೋಪಿಸಿಕೊಂಡು, ತನ್ನ 
ಮನಸ್ಸನ್ನು ನನ್ನಲ್ಲಿ ತೊಡಗಿಸಿ ಅಗ್ಗಿಪ್ತವೇಶಮಾಡಲಿ. (ವಿರಕ್ತ 
ನಲ್ಲದವನಿಗೆ ಮಾತ್ರ ಈ ವಿಧಾನವಿದೆ.) ॥ ೧೧ ॥ ಕರ್ಮಗಳ 
ಫಲಸ್ವರೂಪ ಪ್ರಾಪ್ತವಾಗುವ ಲೋಕಗಳಿೆಲ್ಲ ನರಕದಂತೆ ದುಃಖ 
ಪೂರ್ಣವಾಗಿವೆ. ಇಂತಹ ಪೂರ್ಣವೈರಾಗ್ಯ ಉಂಟಾದರೆ ವಿಧಿ 
ಪೂರ್ವಕ ಅಗ್ನಿಗಳನ್ನು ತೃಜಿಸಿ ಸಂನ್ಯಾಸ ಸ್ವೀಕರಿಸಲಿ. ॥ ೧೨ ॥ 
ವಾನಪ್ರಸ್ಥಿಯು ಸಂನ್ಯಾಸಿಯಾಗಲು ಬಯಸಿದರೆ ಮೊದಲಿಗೆ 


| ಅವನು ವೈದಿಕವಿಧಾನಕ್ಕನುಸಾರ ಎಂಟೂ ಪ್ರಕಾರದ ಶ್ರಾದ್ಧಗಳನ್ನು 


ಮತ್ತು ಪ್ರಾಜಾಪತ್ಯ ಯಜ್ಞದಿಂದ ನನ್ನನ್ನು ಆರಾಧಿಸಲಿ. ಇದಾದ 
ಬಳ ತನ್ನ ಸರ್ವಸ್ವವನ್ನು ಯೆತ್ತಿಜರಿಗೆ "ಕೊಡಲಿ, ಯಜ್ನಾಗ್ಲಿಗಳನ್ನು 
ತನ್ನ ಪ್ರಾಣಗಳಲ್ಲಿ ಲೀನಗೊಳಿಸಿಕೊಳ್ಳಲಿ. ಮತ್ತೆ ಯಾವುದೇ. ಸ್ಥಾನ, 
ವಸ್ಸು ವ್ಯಕ್ತಿಗಳ ಅಪೇಕ್ಲೆಯನ್ನಿಡದೆ ಸಂನ್ಯಾಸಿಯಾಗಲಿ. ॥ ೧೩ ॥ 
ಉದ್ದವನೇ! ಬ್ರಾಹ್ಮಣನು ಸಂನ್ಯಾಸವನ್ನು ಕೈಗೊಳ್ಳಲು ತೊಡಗಿ 
ದಾಗ ದೇವತೆಗಳು ಪತ್ನೀ, ಪುತ್ರಾದಿ ನೆಂಟರಿಷ್ಟರ ರೂಪವನ್ನು ಧರಿಸಿ 
ಅವನ ಸಂನ್ಯಾಸಗ್ರಹಣದಲ್ಲಿ ವಿಘ್ಯವನ್ನು ತಂದೊಡ್ಡುವರು. 
ಅವರೆಲ್ಲರೂ ಅರೇ |! ಇವನಾದರೋ ನಮ್ಮಗಳ ಅವಹೇಳನಗೈದು, 
ನಮ್ಮನ್ನುಮೀರಿ ಪರಮಾತ್ಮನನ್ನುಪಡೆಯಲು ಹೋಗುತ್ತಿರುವನಲ್ಲ! 
ಎಂದು ಯೋಚಿಸುತ್ತಾರೆ. ॥ ೧೪ ॥ 

ಸಂನ್ಯಾಸಿಯು ವಸ್ತವನ್ನು ತೊಟ್ಟುಕೊಳ್ಳಬೇಕೆಂದರೆ ಕೇವಲ 
ಲಂಗೋಟಿಯನ್ನು ಉಡಬೇಕು ಮತ್ತು ಹೆಚ್ಚೆಂದರೆ ಲಂಗೋಟಿ 


| ಯನ್ನು ಮುಚ್ಚುವಷ್ಟು ಸಣ್ಣ ತುಂಡುಬಟ್ಟೆಯನ್ನು ಸುತ್ತಿಕೊಳ್ಳಲಿ. 


ಅವನು ಎಲ್ಲವನ್ನು ತ್ಯಜಿಸಿರುವನು ; ಆದ್ದರಿಂದ ಯಾವುದೇ 
| ಆಪತ್ತು ಬರದಿದ್ದರೆ ಅವನು ಆಶ್ರಮೋಚಿತ ದಂಡ, ಕಮಂಡಲು 
ಬಿಟ್ಟು ಬೇರೆ ಯಾವ ವಸ್ತುವನ್ನೂ ತನ್ನ ಬಳಿ ಇರಿಸಿ 
ಕೊಳ್ಳಬಾರದು. ॥ ೧೫ ॥ ನಡೆಯುವಾಗ ಕಾಲಕೆಳಗೆ ಯಾವ 
ಜೀವಿಯು ಸಿಕ್ಕಿಕೊಳ್ಳದಿರುವಂತೆ ನೋಡಿಕೊಂಡು ನಡೆಯ 
ಬೇಕು. ನೀರನ್ನು ಗಾಳಿಸಿ ಕುಡಿಯಬೇಕು. ಸತ್ಯದಿಂದ ಪವಿತ್ರವಾದ 
ವಾಣಿಯನ್ನೇ ಮಾತನಾಡಬೇಕು. ಮನಸ್ಸಿಗೆ ಪವಿತ್ರವೆನಿಸಿದಂತೆ 
ಆಚರಿಸಬೇಕು. ॥ ೧೬ ॥ 


ಮೌನಾನೀಹಾನಿಲಾಯಾಮಾ ಜಂಡಾ ವಾಗ್ದೇಹಚೇತಸಾಮ್‌ | 
ನ ಹ್ಯೇತೇ ಯಸ್ಯ ಸಂತ್ಯಂಗ ವೇಣುಭಿರ್ನ ಭವೇದ್ಯತಿಃ 
I ೧೭ 11 


ಭಿಕ್ಷಾಂ ಚತುರ್ಷು ವರ್ಣೇಷು ವಿಗರ್ಹ್ಯಾನ್ವರ್ನಯಂಶ್ಚರೇತ್‌ | 
ಸಪ್ತಾಗಾರಾನ್‌ಅಸಂಕ್ಸೃಪ್ತಾಂಸ್ತುಷ್ಯೇಲ್ಲಬ್ಬೇನ ತಾವತಾ 
I 6 1 


ಬಹಿರ್ಜಲಾಶಯಂ ಗತ್ವಾ ತತ್ರೋಪಸ್ಟೃಶ್ಯ ವಾಗ್ಯತಃ | 
ವಿಭಜ್ಯ ಪಾವಿತಂ ಶೇಷಂ ಭುಂಜೀತಾಶೇಷಮಾಹೃತಮ್‌ 
॥ ೧೯ 1 


ಏಕಶ್ನರೇನ್ನಹೀಮೇತಾಂ ನಿಸಂಗಃ ಸಂಯತೇಂದ್ರಿಯಃ | 


ಆತ್ಮಕ್ರೀಡ ಆತ್ಮರತ ಆತ್ಮವಾನ್‌ ಸಮದರ್ಶನಃ 
1 ೨೦ ॥ 

ವಿವಿಕಕ್ಷೇಮಶರಣೋ ಮದ್ವಾವವಿಮಲಾಶಯಃ | 

ಆತ್ಮಾನಂ ಚಿಂತಯೇದೇಕಮಭೇದೇನ ಮಯಾ ಮುನಿಃ 
॥ ೨೦ ॥ 


ಅನ್ವೀಕ್ಷೇತಾತ್ಮನೋ ಬಂಧಂ ಮೋಕ್ಟಂ ಚ ಚ್ಞಾನನಿಷ್ಠಯಾ । 
ಬಂಧ ಇಂದ್ರಿಯವಿಕ್ಷೇಪೋ ಮೋಕ್ಚಏಷಾಂ ಚ ಸಂಯಮ: 
| ೨೨ ॥ 


ತಸ್ಮಾನ್ನಿಯಮ್ಯ ಷಡ್ಬರ್ಗಂ ಮದ್ದಾವೇನ ಚರೇನ್ಸುನಿಃ । 
ವಿರಕ್ಷಃ ಕ್ಲುಲಕಾಮೇಚ್ಯೋ ಲಬ್ಹಾ ಫ5ತ್ಗನಿಸುಖಂಮಹತ್‌ 
I ೨೩ ॥ 


ಪುರಗ್ರಾಮವ್ರಜಾನ್‌ ಸಾರ್ಥಾನ್ವಿಕ್ಸಾರ್ಥಂ ಪ್ರವಿಶಂಶ್ಚರೇತ್‌ | 
ಪುಣ್ಯದೇಶಸರಿಚ್ಛೈಲವನಾಶ್ರಮವತೀಂ  ಮಹೀಮ್‌ 
॥ ೨೪ ॥ 


ವಾನಪ್ರಸ್ಥಾಶ್ರಮಪದೇಷಭೀಶ್ಚಂ ಭೈಕ್ಷ್ಯಮಾಚರೇತ್‌ | 
ಸಂಸಿಧ್ಯತ್ಕಾಶ್ಪಸಂಮೋಹಃ ಶುದ್ಧಸತ್ತ 3 ಶಿಲಾಂಧಸಾ 
[1 ೨೫ 1 


ಶ್ರೀಮದ್ಭಾಗವತ 


| ಅಧ್ಯಾಯ 18 


ವಾಣಿಗಾಗಿ ಮೌನ, ಶರೀರಕ್ಕಾಗಿ ನಿಶ್ಚೇಷ್ಟುತಿ, ಮನಸ್ಸಿಗಾಗಿ 
ಪ್ರಾಣಾಯಾಮ ಇವು ದಂಡಗಳಾಗಿವೆ. ಈ ಮೂರು ದಂಡಗಳು 
ಇಲ್ಲದವನು ಕೇವಲ ಬಿದಿರಿನ ದಂಡದಿಂದ ದಂಡೀಸ್ವಾಮಿ ಆಗುವು 
ದಿಲ್ಲ ॥ ೧೭॥ ಸಂನ್ಯಾಸಿಯು ನಿಂದಿತ ಅಥವಾ ಪತಿತರನ್ನು ಬಿಟ್ಟು 
ನಾಲ್ಕೂ ವರ್ಣದವರಿಂದ ಭಿಕ್ಷೆ ಪಡೆಯಬೇಕು. ಮೊದಲು 
ನಿಶ್ಚಿತಪಡಿಸಿದ ಕೇವಲ ಏಳು ಮನೆಗಳಿಂದ ಭಿಕ್ಷೆ ಪಡೆಯಬೇಕು. 
ಭಿಕ್ಷೆಯಲ್ಲಿ ಸಿಕ್ಕಿದಷ್ಟರಲ್ಲೇ ಸಂತೋಷ ಪಡಬೇಕು. ॥ ೧೮ ॥ ಈ 
ಪ್ರಕಾರ ಭಿಕ್ಷೆಯನ್ನು ಎತ್ತಿ ಗ್ರಾಮದಿಂದ ಹೊರಗೆ ಜಲಾಶಯದ 
ಬಳಿಗೆ ಹೋಗಿ, ಅಲ್ಲಿಕ್ಕೆ, ಕಾಲು ತೊಳೆದು ನೀರಿನಿಂದ ಭಿಕ್ಷೆಯನ್ನು 
ಪವಿತ್ರಗೊಳಿಸಿಕೊಳ್ಳಬೇಕು. ಮತ್ತೆ ಶಾಸ್ತ್ರೋಕ್ರಪದ್ಧತಿಯಿಂದ 
ಯಾರಿಗೆ ಭಿಕ್ಷೆಯ ಭಾಗವನ್ನು ಕೊಡಬೇಕೋ ಅವರಿಗೆ ಸಲ್ಲಿಸಿ, 
ಉಳಿದಿರುವುದನ್ನು ಮೌನವಾಗಿ ತಿನ್ನಬೇಕು ಮತ್ತೊಂದು ಸಮಯಕ್ಕೆ 
ಉಳಿಸಿಡಬಾರದು, ಎಸೆಯಲೂಬಾರದು. ಹಾಗೂ ಹೆಚ್ಚಿಗೆ 
ಬೇಡಿಕೊಂಡು ತರಬಾರದು. ॥ ೧೯ ॥ ಸಂನ್ಯಾಸಿಯು ಪೃಥಿವಿಯಲ್ಲಿ 
ಒಬ್ಬಂಟಿಗನಾಗಿಯೇ ಸಂಚರಿಸ ಬೇಕು. ಎಂದೂ ಯಾವುದರ 
ಮೇಲೂ ಆಸಕ್ತಿ ಇಡಬಾರದು. ಇಂದ್ರಿಯಗಳನ್ನು ವಶದಲ್ಲಿರಿಸಿ 
ಕೊಳ್ಳಬೇಕು. ತಾನೇ-ತನ್ನಲ್ಲಿಸಂತೋಷವಾಗಿರಬೇಕು. ಆತ್ಮ-ಪ್ರೇಮ 
ದಲ್ಲಿ ತನ್ಮಯನಾಗಿದ್ದು, ಅತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ 
ದೈರ್ಯಗೆಡಬಾರದುಮತ್ತು ಸರ್ವತ್ರ ಸಮಾನರೂಪದಿಂದ ಸ್ಥಿತನಾದ 
ಪರಮಾತ್ಮನನ್ನು ಅನುಭವಿಸುತ್ತಾ ಇರಬೇಕು. ॥ ೨೦ ॥ ಸಂನ್ಯಾಸಿಯು 
ನಿರ್ಜನ ಮತ್ತು ನಿರ್ಭಯ ಪವಿತ್ರ ಏಕಾಂತಸ್ಥಾನದಲ್ಲಿ ಇರಬೇಕು. 
ಅವನ ಹೃದಯ ನಿರಂತರ ನನ್ನ ಭಾವನೆಯಿಂದ ವಿಶುದ್ಧ 
ವಾಗಿರಬೇಕು. ಅವನು ತನ್ನನ್ನುನನ್ನಿಂದ ಅಭಿನ್ನಹಾಗೂ ಅದ್ವಿತೀಯ, 
ಅಖಂಡರೂಪದಲ್ಲಿ ಚಿಂತಿಸುತ್ತಿರಬೇಕು. ॥ ೨೧ ॥ ಅವನು ತನ್ನ 
ಜ್ಞಾನನಿಷ್ಠೆಯಿಂದ ಚಿತ್ರದ ಬಂಧನ ಹಾಗೂ ಮೋಕ್ತವನ್ನು ಕುರಿತು 
ವಿಚಾರಮಾಡಬೇಕು. ಇಂದ್ರಿಯಗಳು ವಿಷಯಗಳಿಗಾಗಿ ವಿಕ್ಷಿಪ್ತ 
ವಾಗುವುದು - ಚೆಂಚಲವಾಗುವುದು, ಬಂಧನವಾಗಿದೆ. ಅವು 
ಗಳನ್ನುಸಂಯಮದಲ್ಲಿರಿಸುವುದೇ ಮೋಕ್ಷವಾಗಿದೆ ಎಂದು ನಿಶ್ಚಯಿಸಿ 
ಕೊಳ್ಳಬೇಕು. ॥ ೨೨ ॥ ಅದಕ್ಕಾಗಿ ಸಂನ್ಯಾಸಿಯು ಮನ ಹಾಗೂ 
ಐದೂ ಜ್ಞಾನೇಂದ್ರಿಯಗಳನ್ನು ಗೆದ್ದುಕೊಳ್ಳಬೇಕು. ಭೋಗಗಳ 
ಕ್ಟುದ್ರತೆಯನ್ನು ಅರಿತುಕೊಂಡು, ಅವುಗಳಿಂದ ಸರ್ವಥಾ ವಿಮುಖ 
ನಾಗಬೆಣು. ತಾನೇ-ತನ್ನಲ್ಲಿ ಆನಂದವನ್ನು ಅನುಭವಿಸಬೇಕು. ಹೀಗೆ 
ಅವನು ನನ್ನ ಭಾವನೆಯಿಂದ ತುಂಬಿಕೊಂಡು ಪೃಥಿವಿಯಲ್ಲಿ 
ವಚರಿಸುತ್ತಿರಬೇಕು. ॥ ೨೩ ॥ ಪವಿತ್ರದೇಶ, ನದೀ, ಪರ್ವತ, ವನ, 
ಆಶ್ರಮಗಳಿಂದ ಪೂರ್ಣವಾದ ಪೃಥ್ವಿಯಲ್ಲಿ ಎಲ್ಲಿಯೂ ಮಮತೆ 
ಯನ್ನಿಡದೆ ತಿರುಗಾಡುತ್ತಾ ಇರಬೇಕು. ನಗರ, ಗ್ರಾಮ, ಗೋವಳರ 
ಹಟ್ಟಿ ಮೊದಲಾದವುಗಳಿಗೆ ಕೇವಲ ಭಿಕ್ಷೆಗಾಗಿ ಮಾತ್ರ ಹೋಗ 
ಬೇಕು. ॥ ೨೪ ॥ ಭಿಕ್ಷೆಯೂ ಹೆಚ್ಚಾಗಿ ವಾನಪ್ರಸ್ತಿಗಳೆ ಆಶ್ರಮ 


| ಗಳಿಂದಲೇ ಸ್ವೀಕರಿಸಬೇಕು; ಏಕೆಂದರೆ, ವಾನಪ್ರಸ್ಥಿಯಲ್ಲಿ ಶಿಲಾಂಧ 


ವಾಗಿರುವುದರಿಂದ ಪವಿತ್ರವಾಗುತ್ತದೆ. ಅದನ್ನು ತಿನ್ನುವುದರಿಂದ 
ಬೇಗನೇ ಮೋಹ ನಷ್ಟವಾಗುತ್ತದೆ. ಅದರಿಂದ ಚಿತ್ತಶುದ್ದಿಯು 
ಶೀಘ್ರವಾಗಿ ಆಗುತ್ತದೆ. ॥ ೨೫ ॥ 


18 ಅಧ್ಯಾಯ] 


ನೈತದ್ವಸುತಯಾ ಪಶ್ಯೇದ್ಭಶ್ಯ್ಕಮಾನಂ ವಿನಶೃತಿ। 

ಇಫೆ ಇಲ ಲೆ 

ಅಸಕ್ಕಚಿತ್ತೋ ವಿರಮೇದಿಹಾಮುತ್ರ ಚಿಕೀರ್ಷಿತಾತ್‌ 
Wl ೨೬ ॥ 


ಯದೇತದಾತ್ಮನಿ ಜಗನ್ಮನೋವಾಕ್‌ ಪ್ರಾಣಸಂಹತಮ್‌ । 
ಸರ್ವಂ ಮಾಯೇತಿ ತರ್ಕೇಣ ಸ್ಪಸ್ನಸ್ಯಕ್ತಾ ನ ತತ್ನೃರೇತ್‌ 
॥ ೨೭ 


ಜ್ಞಾನನಿಷ್ಠೋ ವಿರಕ್ಟೋ ವಾ ಮದ್ದಕ್ಟೋ ವಾನಪೇಕ್ಗಕಃ | 
ಸಲಿಂಗಾನಾಶ್ರಮಾಂಸ್ಕಕ್ಷಾ ಚರೇದವಿಧಿಗೋಚರಃ 
(1 ೨೮ || 


ಬುಧೋ ಬಾಲಕವತ್ಯೀಡೇತ್ಕುಶಲೋ ಜಡವಚ್ಚರೇತ್‌ | 
ವದೇದುನ್ನತ್ತವದ್ದಿದ್ದಾನ್‌ ಗೋಚರ್ಯಾಂ ನೈಗಮಶ್ಚರೇತ್‌ 


Il ೨೯ I | 


ವೇದವಾದರತೋ ನ ಸ್ಯಾನ್ನ ಪಾಖಂಡೀ ನ ಹೈತುಕಃ। 
ಶುಷ್ಕವಾದವಿವಾದೇ ನ ಕಂಚಿತಕ್ಷಂ ಸಮಾಶ್ರಯೇತ್‌ 
11 ೩೪ ॥ 


ನೋ ದ್ವಿಜೇತ ಜನಾದ್ದೀರೋ ಜನಂ ಚೋದ್ವೇಜಯೇನ್ನ ತು! 
ಅತಿವಾದಾಂಸ್ಟಿತಿಕ್ಗೆ ಕೇತ ನಾವಮನ್ಯೇತ ಕಂಚನ | 
ದೇಹಮುದ್ದಿಶ್ಕ ಪಶುವದ್‌ ವೈರಂ ಕುರ್ಯಾನ್ನ ಕೇನಟಿತ್‌ 

1 ಓರಿ || 


ಏಕ ಏವ ಪರೋ ಹ್ಯಾತ್ಮಾ ಭೂತೇಷ್ಟಾತ್ಮನ್ಯವಸ್ಥಿತಃ | 
ಯಥೇನ್ಹುರುದಪಾತ್ರೇಷು ಭೂತಾನ್ಯೇಕಾತ್ಮಕಾನಿ ಚ 
| ೩೨ ॥ 


ಅಲಬ್ದಾ ನ ವಿಷೀದೇತ ಕಾಲೇ ಕಾಲೇತಶನಂ ಕಿತ್‌ । 
ಲಬ್ಧ್ವ್ವಾನ ಹೃಷ್ಯೇದ್ಹೃತಿಮಾನುಭಯಂ ದೈವತಂತ್ರಿತಮ್‌ 


| ೩೩ | 





ಏಕಾದಶ ಸಂಧ 699g 


ವಿಚಾರವಂತ ಸಂನ್ಯಾಸಿಯು ದೃಶ್ಯಮಾನ ಜಗತ್ತನ್ನು ಎಂದಿಗೂ 
ಸತ್ಯವಾಗಿ ತಿಳಿಯಬಾರದು. ಏಕೆಂದರೆ, ಇದಾದರೋ ಪ್ರತ್ಯಕ್ಷವಾಗಿ 
ನಾಶವುಳ್ಳದ್ದಾಗಿದೆ. ಎಲ್ಲಿಯೂ ಆಸಕ್ಕಿ ಇಡಬಾರದು. ಏನಾದರೂ 
ಮಾಡುವ ಇಚ್ಛೆ ಉಂಟಾದರೆ ಅದನ್ನೂ ಬಿಟ್ಟುಬಿಡಬೇಕು. ॥ ೨೬ ॥ 
ಆತನಲ್ಲಿರುವ - ಮನ, ವಾಣೀ ಮತ್ತು ಪ್ರಾಣಗಳ ಸಂಘಾತರೂಪೀ 
ಈ ಜಗತ್ತೆಲ್ಲವೂ ಪೂರ್ಣವಾಗಿ ಮಾಯಾಮಯವಾಗಿದೆ ಎಂದು 
ಸಂನ್ಯಾಸಿಯು ವಿಚಾರಮಾಡಬೆಕು. ಈ ತರ್ಕದಿಂದ ಇದನ್ನು 
ನಿರಾಕರಣಮಾಡಿ ಅರ್ಥಾತ್‌ - ಇದನ್ನು ತ್ಯಜಿಸಿ, ಆತ್ಮಸ್ವರೂಪ 
ದಲ್ಲಿಸ್ಥಿತನಾಗಿ, ಮತ್ತೆ ಎಂದಿಗೂ ಅದನ್ನು ಸ್ಥರಿಸಬಾರದು. ॥ ೨೭॥ 
ಜ್ಲಾನನಿಷ್ಠ ವಿರಕ್ತ. ಸಂನ್ಯಾಸಿ ಮತ್ತು ಯಾವ ಅಪೇಕ್ಷೆಯೂ 
ಇಲ್ಲದಿರುವ, ನನ್ನನ್ನೇ ಆಶ್ರಯಿಸಿದ ನನ್ನ ಭಕ್ಕನಿಗಾಗಿ ಚಿಹ್ನೆ ಅಥವಾ 
ಆಶ್ರಮದ ಯಾವ ಆವಶ್ಯಕತೆಯೂ ಇಲ್ಲ ಇವರು ವೇದಶಾಸ್ತ್ರಗಳ 
ವಿಧಿ-ನಿಷೇಧಗಳಿಂದ ಅತೀತರಾಗಿ ಸ್ವಚ್ಛಂದವಾಗಿ ವಿಚರಿಸ 
ಬೇಕು. ॥ ೨೮ ॥ ನನ್ನ ಅವಧೂತ ಭಕ್ತನು ಬುದ್ಧಿವಂತನಾಗಿದ್ದರೂ 
ಬಾಲಕರಂತೆ ಆಟವಾಡಲಿ. ನಿಪುಣನಾಗಿದ್ದರೂ ಜಡನಂತೆಯೇ 
ವರ್ಶಿಸಲಿ, ವಿದ್ವಾಂಸನಾಗಿದ್ದರೂ ಹುಚ್ಚನಂತೆ ಮಾತು-ಕತೆಯಾಡಲಿ. 


| ಸಮಸ್ತ ವೇದ-ವಿಧಿಗಳನ್ನು ಅರಿತಿದ್ದರೂ ಪಶುವೃತ್ತಿಯಿಂದ, 


ಅರ್ಥಾತ್‌ - ಅನಿಯತ ಆಚಾರ ಮಾಡುವವನಂತೆ ಇರ 
ಬೇಕು. ॥ ೨೯ ॥ ಅವನು ವೇದಗಳ ಕರ್ಮಕಾಂಡ ಭಾಗದ ವ್ಯಾಖ್ಯೆ 
ಯಲ್ಲಿ ತೊಡಗಬಾರದು. ವೇದವನ್ನು ನಿಂದಿಸುವ ಪಾಖಂಡ 
(ನಾಸ್ತಿಕ)ನೂ ಆಗಿರಬಾರದು. ತರ್ಕ-ವಿತರ್ಕದಿಂದ ದೂರವುಳಿಯ 
ಬೇಕು. ನಿಷ್ಟಮೋಜಕವಾದ ವಿವಾದಗಳಲ್ಲಿ ಯಾವುದೇ ಪಕ್ಷವನ್ನು 
ವಹಿಸಿಕೊಳ್ಳ ಬಾರದು. ॥ ೩೦ ॥ ಧೀರನಾದ ನನ್ನ ಪರಮಹಂಸ 
ಭಕ್ತನು ಜನರ ಆಚರಣೆಗಳಿಂದ ಉದ್ವಿಗ್ನನಾಗುವುದಿಲ್ಲ ತನ್ನ 
ಆಚರಣೆಯಿಂದ ಯಾವ ಪ್ರಾಣಿಯನ್ನು ಉದ್ವಿಗ್ಗಗೊಳಿಸುವುದಿಲ್ಲ 
ತನ್ನ ಕುರಿತು ಯಾರಾದರೂ ನಿಂದಿಸಿದರೆ ಸಂತೋಷವಾಗಿ ಸಹಿಸು 
ತ್ತಾನೆ. ಯಾರ ಅಪಮಾನವನ್ನೂ ಮಾಡುವುದಿಲ್ಲ ದೇಹದ ಸಲು 
ವಾಗಿ ಪಶುಗಳಂತೆ ಯಾರೊಡನೆಯೂ ದ್ವೇಷ ಕಟ್ಟೊಳ್ಳುವು 
ದಿಲ್ಲ ॥ ೩೧ ॥ ನೀರು ತುಂಬಿಟ್ಟ ವಿಭಿನ್ನ ಪಾತ್ರೆಗಳಲ್ಲಿ ಚಂದ್ರನು 
ಬೇರೆ-ಬೇರೆಯಾಗಿ ಪ್ರತಿಬಿಂಬಿಸುವಂತೆ, ಒಬ್ಬನೇ ಪರಮಾತ್ಮನು 
ಸಮಸ್ತ ಪ್ರಾಣಿಗಳಲ್ಲಿ ಮತ್ತು ತನ್ನಲ್ಲಿಯೂ ಸ್ಥಿತನಾಗಿದ್ದಾನೆ. ಎಲ್ಲರ 
ಆತ್ಮನಾದರೋ ಒಂದೇ ಆಗಿದೆ. ಎಲ್ಲ ಪ್ರಾಣಿಗಳ ಶರೀರವೂ ಕೂಡ 
ಒಂದೇ ರೀತಿಯ ಪಂಚಭೂತಗಳಿಂದ ಉಂಟಾಗಿದೆ. ಆದ್ದರಿಂದ 
ಅವುಗಳಲ್ಲಿರುವ ಪ್ರಾಣವೂ ಒಂದೇ ಆಗಿದೆ ಎಂಬ ತತ್ತ್ವವನ್ನು ನನ್ನ 
ಪರಮಹಂಸಭಕ್ತನು ಚೆನ್ನಾಗಿ ತಿಳಿದಿರುತ್ತಾನೆ. (ಇಂತಹ ಅವಸ್ಥೆ 
ಯಲ್ಲಿ ಯಾರೊಂದಿಗಾದರೂ ವೈರ-ವಿರೋಧ ಮಾಡಿದರೆ 
ತನ್ನೊಂದಿಗೆ ವೈರ-ವಿರೋಧಮಾಡಿದಂತೆ.) ॥ ೩೨ ॥ 

ಪ್ರಿಯ ಉದ್ಧವಾ! ಧೈರ್ಯಶಾಲಿಯಾದ ಸಂನ್ಯಾಸಿಯು 
ಎಂದಾದರೂ ಒಂದುದಿನ ಭಿಕ್ಷೆಯು ದೊರೆಯದಿದ್ದರೆ ವಿಷಾದಿಸ 
ಬಾರದು. ಕಾಲ-ಕಾಲಕ್ಕೆ ಸರಿಯಾಗಿ ಸಿಗುತ್ತಿದ್ದರೆ ಹರ್ಷಿತನಾಗ 
ಬಾರದು. ಭಿಕ್ಷೆ ದೊರೆಯುವುದು ದೊರಕದಿರುವುದು ಎರಡೂ 


| ಪ್ರಾರಬ್ಬಕ್ಕಧೀನವೆಂದು ಭಾವಿಸಬೇಕು. ॥ ೩೩. ॥ 


700 


ಆಹಾರಾರ್ಥಂ ಸಮೀಹೇತ ಯುಕ್ತಂ ತತ್‌ ಪ್ರಾಣಧಾರಣಮ್‌ | 


ತತ್ತ ಫಿ ವಿಮೃಶ್ಯತೇ ತೇನ ತದ್ದಿಜ್ಞಾಯ ವಿಮುಚ್ಛತೇ 
1೩೪ I 


ಯದೃಚ್ಛಯೋಪಪನ್ನಾನ್ನಮದ್ಯಾಚ್ಛೇಷ್ಠ ಮುತಾಪರಮ್‌ | 
ತಥಾ ವಾಸಸ್ತಥಾ ಶಯ್ಯಾಂ ಪ್ರಾಪ್ತಂ ಪ್ರಾಪ್ತಂ ಭಜೇನ್ಮುನಿಃ 
1 ೩೫ 1 


ಶೌಚಮಾಚಮನಂ ಸ್ನಾನಂ ನ ತು ಚೋದನಯಾ ಚರೇತ್‌ । 
ಅನ್ಯಾಂಶ್ಚ ನಿಯಮಾನ್‌ಜ್ಞಾನೀ ಯಥಾಹಂ ಲೀಲಯೇಶಧಃ 
॥ A& ॥ 


ನ ಹಿ ತಸ್ಯ ವಿಕಲ್ಪಾಖ್ಯಾ ಯಾ ಚ ಮದ್ದೀಕ್ಷಯಾ ಹತಾ । 
ಆದೇಹಾಂತಾತ್‌ ಕ್ವಚಿತ್‌ ಖ್ಯಾತಿಸ್ಠತಃ ಸಂಪದ್ಯತೇ ಮಯಾ 
|| AL || 


ದುಖಶೋದರ್ಕೇಷು ಕಾಮೇಷು ಜಾತನಿರ್ವೇದ ಆತ್ಮವಾನ್‌ | 
ಅಜಿಜ್ಞಾನಿತಮದ್ಭರ್ಮೊ ಗುರುಂ ಮುನಿಮುಪಾವ್ರಜೇತ್‌ 


W ೩೮ ॥ 
ತಾವತ್ತಧಿಚರೇದ್ದಕ್ಕಃ ಶ್ರದ್ದಾವಾನನಸೂಯಕಃ | 
ಯಾವದ್ಬಹ್ಮ ವಿಜಾನೀಯಾನ್ನಾಮೇವ ಗುರುಮಾದೃತಃ 

| ೩೯ I 
ಯಸ್ತಸಂಯತಪಷಡ್ಬರ್ಗಃ ಪ್ರಚಂಡೇಂದ್ರಿಯಸಾರಥಿ: | 
ಜ್ಞಾನವೈರಾಗ್ಯರಹಿತಸ್ವಿದಂಡಮುಪಜೀವತಿ 

1 ೪೦ I 

ಸುರಾನಾತ್ಗಾನಮಾತ್ಸಸ್ತಂ ನಿಹ್ಠುತೇ ಮಾಂ ಚ ಧರ್ಮಹಾ। 
ಅವಿಪಕ್ಷಕಷಾಯೋತಸ್ಥಾದಮುಷ್ಠಾಚ್ಞ ವಿಹೀಯತೇ 

1 ೪೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಸಂನ್ಯಾಸಿಯಾದವನು ಭಿಕ್ಷೆಯನ್ನು ಅವಶ್ಯವಾಗಿ ಬೇಡಲೇ 
ಬೇಕು. ಹೀಗೆ ಮಾಡುವುದು ಉಚಿತವೂ ಆಗಿದೆ. ಏಕೆಂದರೆ, ಭಿಕ್ಷೆ 
ಯಿಂದಲೇ ಪ್ರಾಣಗಳ ರಕ್ಷಣೆಯಾಗುತ್ತದೆ, ಪ್ರಾಣಗಳು ಉಳಿಯು 
ಪುದರಿಂದಲೇ ತತ್ತ್ವದ ವಿಚಾರವಾಗುತ್ತದೆ. ತತ್ತ್ವವಿಚಾರದಿಂದ 
ತತ್ತ್ವಜ್ಞಾನ ಉಂಟಾಗಿ ಮುಕ್ಕಿ ದೊರೆಯುತ್ತದೆ. ॥ ೩೪ ॥ 
ಸಂನ್ಯಾಸಿಗೆ ಪ್ರಾರಬ್ಧಕ್ಕನುಸಾರ ದೊರೆಯುವ ಭಿಕ್ಷೆಯು ಒಳ್ಳೆ 
ದಾಗಲಿ- ಕೆಟ್ಟದಾಗಲೀ ಅದರಿಂದಲೇ ಹೊಟ್ಟೆತುಂಬಿಸಿಕೊಳ್ಳಬೇಕು. 
ವಸ್ತ್ರ ಮತ್ತು ಹಾಸಿಗೆಯೂ ಕೂಡ ಹೇಗೆ ದೊರೆಯುವುದೋ 
ಅದರಿಂದಲೇ ನಿರ್ವಾಹ ಮಾಡಬೇಕು. ಆದರಲ್ಲಿ ಒಳ್ಳೆಯದು 
ಕೆಟ್ಟರು. ಎಂಬುದನ್ನು ಕಲಿಸಬಾರದು. ॥ ೩೫ ॥ ಪ್ರಪಂಚದಲ್ಲಿ 
ಈಶ್ವರನಾದ ನನಗೆ ಮಾಡಬೇಕಾದ ಯಾವ ಕರ್ತವ್ಯವೂ 
ಇಲ್ಲದಿದ್ದರೂ ಲೋಕಸಂಗ್ರಹಾರ್ಥ ಲೀಲೆಯಿಂದಲೇ ಶೌಚಾಚ 
ಮನ ಸ್ಥಾನಗಳನ್ನು ಶಾಸ್ತ್ರೋಕ್ತವಾಗಿ ನಾನು ಮಾಡುವಂತೆ, 
ಜ್ಞಾನಿಯೂ ಶೌಚಾಚಮನ ಸ್ನಾನಾದಿ ನಿಯಮಗಳನ್ನು ಲೋಕ 
ಸಂಗ್ರಹಾರ್ಥವಾಗಿ ಪಾಲಿಸಬೇಕು. ಶಾಸ್ತ್ರವು ಹೇಳಿದೆ. ಎಂಟ 
ಕಾರಣದಿಂದ ಆದಕ್ಕೆ ಅಂಟಿಕೊಂಡು ಕರ್ಮಮಾಡುವ ಅವಶ್ಯಕತೆ 
ನನ್ನಂತೆ ಜ್ಞಾನಿಗೂ' ಇರುವುದಿಲ್ಲ ॥ ೩೬ ॥ ಜ್ಞಾನಿಯಾದವನು 
ಏಕಮಾತ್ರ ಭಗವಂತನನ್ನೇ ಎಲ್ಲೆಡೆ ನೋಡುತ್ತಾನೆ. ಆದ್ದರಿಂದ 
ಭಗವಂತನು ಇದ್ದಾನೆ ಅಥವಾ ಇಲ್ಲಎಂಬ ಭೇದದ ಪ್ರತೀತಿಯೂ 
ಅವನಿಗಿರುವುದಿಲ್ಲ ಶರೀರ ಬಿದ್ದುಹೋಗುವ ನನನ ಎಂದಾ 
ದರೂ ಶಾರೀರಿಕ ಕಷ್ಟದಿಂದಾಗಿ 'ಕಲಸಮಯ ಭೇದದ ಪ್ರತೀತಿ 
ಉಂಟಾದರೂ ಮರಣಾನಂತರ ಅವನು ನನ್ನನ್ನೇ ಸೇರು 
ತ್ತಾನೆ, ॥ ೩೭ ॥ 

ಉದ್ಭವನೇ | ಜಿತೇಂದ್ರಿಯ ಪುರುಷನಿಗೆ ಸಾಂಸಾರಿಕ ವಿಷಯ 
ಭೋಗಗಳ ಫಲವು ದುಃಖವೇ ಆಗಿದೆ ಎಂಬ ನಿಶ್ಚಯವಾದಾಗ, 
ಅವನು ವಿರಕ್ಷನಾಗುವನು. ಅವನು ನನ್ನ ಪ್ರಾಪ್ತಿಯ ಸಾಧನೆಗಳನ್ನು 
ತಿಳಿಯದಿದ್ದರೆ, ಭಗವಚ್ಚಿಂತನದಲ್ಲಿ ತನ್ಮಯನಾದ ಬ್ರಹ್ಮನಿಷ್ಠ 
ಸದ್ಗುರುವಿನಲ್ಲಿ ಶರಣುಹೋಗಬೇಕು. ॥ ೩೮ ॥ ಅವನು ಗುರು 
ವಿನಲಿ ಲ್ಲಿ ದೃಢಭಕ್ಕಿಗೈದು, ಶ್ರದ್ಧೆಯಿಡಬೇಕು ಮತ್ತು ಅವರಲ್ಲಿ ಎಂದೂ 
ದೋಷದ್ಭಷ್ಟಿ ಇರಿಸಬಾರದು. ಬ್ರಹ್ಮಜ್ಞಾನ ಆಗುವವರೆಗೆ ತುಂಬಾ 
ಆದರದಿಂದ ನನ್ನನ್ನೇ ಗುರುವಿನ ರೂಪದಲ್ಲಿ ಅರಿತುಕೊಂಡು 
ಅವರನ್ನು ಸೇವಿಸಬೇಕು. ॥ ೩೯॥ ಆದರೆ ಐದು ಇಂದ್ರಿಯಗಳು 
ಮತ್ತು ಮನಸ್ಸು ಈ ಆರರ ಮೇಲೆ ವಿಜಯವನ್ನು ಪಡೆಯದವನು, 
ಇಂದ್ರಿಯರೂಪೀ ಕುದುರೆಗಳು, ಬುದ್ದಿರೂಪೀ ಸಾರಥಿಯೂ 
ಕೆಟ್ಟುಹೋಗಿರುವವನು, ಹೃದಯದಲ್ಲಿ ಜ್ಞಾನ-ವೈರಾಗ್ಯವಿಲ್ಲದ 
ವನು, ತ್ರಿದಂಡಿ ಸಂನ್ಯಾಸಿಯ ವೇಷ ತೊಟ್ಟುಕೊಂಡು ಹೊಟ್ಟೆಹೊರೆ 
ಯುತ್ತಿದ್ದರೆ, ಅವನು ಸಂನ್ಯಾಸ ಧರ್ಮವನ್ನು ನಾಶಮಾಡುತ್ತಿದ್ದಾನೆ 
ಹಾಗೂ ಶನ್ನ ಹೃದಯದಲ್ಲಿದ್ದ ನನ್ನನ್ನು ಮೋಸಗೊಳಿಸುವ 
ಚೇಷ್ಟೆ ಮಾಡುತ್ತಾನಷ್ಟೆ. ಇನ್ನೂ ಆ ವೇಷಮಾತ್ರದ ಸಂನ್ಯಾಸಿಯ 
ವಾಸನೆಗಳು ಕ್ಷೀಣವಾಗಲಿಲ್ಲ; ಅದರಿಂದ ಅವನು ಈ ಲೋಕ 
ಮತ್ತು ಪರಲೋಕ ಎರಡರಿಂದಲೂ ವಂಚಿತನಾಗಿ ಭ್ರಷ್ಟ 
ನಾಗುತ್ತಾನೆ. ॥ ೪೦-೪೧ ॥ 


19 ಅಧ್ಯಾಯ] 


ಭಿಕ್ಟೋರ್ಧರ್ಮಃ ಶಮೋ ಹಿಂಸಾ ತಪ ಈಕ್ಟಾವನೌಕಸಃ | 
ಗೃಹಿಣೋ ಭೂತರಕ್ಷೇಜ್ಯಾ ದ್ವಸ್ಕಾಚಾರ್ಯಸೇವನಮ್‌ 
1 ೪೨ 


ಬ್ರಹ್ಮಚರ್ಯಂ ತಪಃ ಶೌಚಂ ಸಂತೋಷೋ ಭೂತಸೌಹೃದಮ್‌ | 
ಗೃಹಸ್ಥಸ್ಕಾಪ್ಟೃತೌ ಗಂತುಃ ಸರ್ವೇಷಾಂ ಮದುಪಾಸನಮ್‌ 
I ೪೩ I 


ಅತಿ ಮಾಂ ಯಃ ಸ್ವಧರ್ಮೇಣ ಭಜನ್ನಿತ್ಯಮನನ್ಯಭಾಕ್‌ | 
ಸರ್ವಭೂತೇಷುಮದ್ಧಾವೋಮದ್‌ ಭಕ್ತಿಂ ವಿಂದಂತೇ ದೃಢಾಮ್‌ 
| ೪೪ ॥ 


ಭಕೊ ಕ್ರೀದ್ದವಾನಪಾ ಯಿನ್ಯಾ ಸರ್ವಲೋಕಮಹೇಶ್ವರಮ್‌ । 
ಸರ್ಮೋತ್ಸತಪ್ಯಯಂ ಬ್ರಹ್ಮ ಕಾರಣಂ ಮೋಹಯಾತಿ ಸಃ 
I ೪೫ ॥ 


ಜತಿ ಸ್ಫಧರ್ಮನಿರ್ಣಿಕ್ತಸತ್ತೊ 4 ನಿರ್ಜಾತಮದ್ಗತಿಃ । 
ಜ್ಞಾನವಿಜ್ಞಾನನಂಪನ್ನೋ ನಚಿರಾತಮುಪೈತಿ ಮಾಮ್‌ 
ಗಿ ಲ್ಲಿ ಚ್ಮ ಕ 
1 ೪೬ || 


ವರ್ಣಾಶ್ರಮವತಾಂ ಧರ್ಮ ಏಷ ಆಚಾರಲಕ್ಷಣಃ। 
ಸ ಏವ ಮದ್ಯ್ಭಕ್ತಿಯುತೋ ನಿಶ್ರೇಯಸಕರಃ ಪರಃ 


1 ೪೭ ॥| 
ಏತತ್ರೇರ ಭಿಹಿತಂ ಸಾಧೋ 
ಭವಾನ್‌ ಪೃಚ್ಛತಿ ಯಚ್ಚ ಮಾಮ್‌ ।ಟ 
ಯಥಾ ಸ್ವಧರ್ಮಸಂಯುಕ್ರೋ 
ಭಕ್ತೋ ಮಾಂ ಸಮಿಯಾತ್ರರಮ್‌ ॥೪೮॥ 


ಏಕಾದಶ ಸಂಧ 


701 


ಶಾಂತಿ ಮತ್ತು ಅಹಿಂಸೆ ಇವು ಸಂನ್ಯಾಸಿಯ ಮುಖ್ಯ 
ಧರ್ಮಗಳು. ತಪಸ್ಸು ಹಾಗೂ ಭಗವದ್ಧಾವ ವಾನಪ್ರಸ್ಥಿಯ ಮುಖ್ಯ 
ಧರ್ಮಗಳು. ಪ್ರಾಣಿಗಳ ರಕ್ಷಣೆ, ಯಜ್ಞುಯಾಗ ಮಾಡುವುದು, 
ಇವು ಗೃಹಸ್ಥನ ಮುಖ್ಯ ಧರ್ಮಗಳಾದರೆ, ಬ್ರಹ್ಮಚಾರಿಯ ಮುಖ್ಯ 
ಧರ್ಮ ಆಚಾರ್ಯರ ಸೇವೆ ಆಗಿದೆ. ॥ ೪೨ ॥ ಗೃಹಸ್ಥನು ಯತು 
ಕಾಲದಲ್ಲಿ ಮಾತ್ರವೇ ಭಾರ್ಯೆಯೊಡನೆ ಸಮಾಗಮಮಾಡಲಿ. 
ಅವನಿಗಾಗಿಯೂ ಬ್ರಹ್ಮಚರ್ಯ, ತಪಸ್ಸು, ಶೌಚ, ಸಂತೋಷ, 


| ಸಮಸಪ್ರಾಣಿಗಳಲ್ಲಿ ಪ್ರೇಮಭಾವ ಇವು ಮುಖ್ಯ ಧರ್ಮಗಳಾಗಿವೆ. 


ನನ್ನ ಉಪಾಸನೆಯಾದರೋ ಎಲ್ಲರೂ ಮಾಡಬೇಕು. ॥ ೪೩ ॥ ಈ 
ವಿಧವಾಗಿ ಅನನ್ಯ ಭಾವದಿಂದ ತನ್ನ ವರ್ಣಾಶ್ರಮದ ಮೂಲಕ ನನ್ನ 
ಸೇವೆಯಲ್ಲಿ ತೊಡಗಿದ್ದು ಸಮಸ್ತ ಪ್ರಾಣಿಗಳಲ್ಲಿ ನನ್ನ ಭಾವನೆ 
ಇರಿಸುವ ಮನುಷ್ಯನಿಗೆ ನನ್ನ ಅವಿಚಲ ಭಕ್ತಿಯು ಪ್ರಾಪ್ತವಾಗು 
ತ್ತದೆ. ॥ ೪೪ ॥ ಉದ್ದವನೇ! ನಾನೇ ಸಮಸ್ತ ಲೋಕಗಳ ಏಕಮಾತ್ರ 
ಸ್ವಾಮಿಯೂ, ಎಲ್ಲರ ಉತ್ಪತ್ತಿ, ಪ್ರಳಯದ ಪರಮ ಕಾರಣ 
ಬ್ರಹ್ಮನೂ ಆಗಿರುವೆನು. ನಿತ್ಯ-ನಿರಂತರ ಅಖಂಡ ಭಕ್ತಿಯಿಂದ 
ಅವನು ನನ್ನನ್ನೇ ಪಡೆದುಕೊಳ್ಳುವನು. ॥ ೪೫ ॥ ಈ ಪ್ರಕಾರ ಆ 

ಗೃಹಸ್ಥನು ತನ್ನ ಧರ್ಮಪಾಲನೆಯಿಂದ ಅಂತಣರಣವನ್ನು ಚೆನ್ನಾಗಿ 
ಶುದ್ಧಮಾಡಿಕೊಂಡು ನನ್ನ ಐಶ್ಚರ್ಯ-ಸ್ಟ ರೂಪವನ್ನು. ತಿಳಿದು 
ಕೊಳ್ಳುವನು ಹಾಗೂ ಜ್ಞಾ ನ ವಿಜ್ಞಾನದಿಂದ ಸಂಪನ್ನನಾಗಿ 
ಬೇಗನೇ ನನ್ನನ್ನು ಪಡೆದುಕೊಳ್ಳುತ್ತಾನೆ. ॥ ೪೬ ॥ ನಾನು ನಿನಗೆ 
ಈ ಸದಾಚಾರರೂಪೀ ವರ್ಣಾಶ್ರಮಿಗಳ ಧರ್ಮವನ್ನು ಹೇಳಿರು 
ವೆನು. ಈ ಧರ್ಮಾನುಷ್ಠಾನದಲ್ಲಿ ನನ್ನ ಭಕ್ಕಿಯಿಂದಲೂ ಸಂಪನ್ನ 
ನಾದರೆ ಇದರಿಂದ ಆಯಾಸವಿಲ್ಲದೆಯೇ ಪರಮ ಶ್ರೇಯಸ್ಕರ 
ವಾದ ಮೋಕ್ಷದ ಪ್ರಾಪ್ತಿಯಾಗಿ ಹೋಗುತ್ತದೆ. ॥ ೪೭ ॥ ಸಾಧು 
ಶಿರೋಮಣಿ ಉದ್ದವಾ 1 ನೀನು ನನ್ನಲ್ಲಿ ಪ್ರಶ್ನಿಸಿದುದರ ಉತ್ತರವನ್ನು 
ನಾನು ಕೊಟ್ಟಿರುವನು. ತನ್ನ ಧರ್ಮವನ್ನು ಪಾಲಿಸುವ ಭಕ್ತನು. 
ಪರಬ್ರಕ್ಕಸ್ತರೂಪೀ ನನ್ನನ್ನು "ಹೇಗೆ ಪಡೆದುಕೊಳ್ಳುತ್ತಾನೆ ಎಂಬು 
ದನ್ನೂ ಹೇಳಿರುವನು. ॥ ೪೮ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸೃಂಧೇ ಅಷ್ಟಾದಶೋತಧ್ಯಾಯಃ॥ ೧೮ ॥ 


SNE 
ಹತ್ತೊಂಭತ್ತನೆಯ ಅಧ್ಯಾಯ 
ಜ್ಞಾನ, ಭಕ್ತಿ, ಯಮ, ನಿಯಮ ಮುಂತಾದ ಸಾಧನೆಗಳ ವರ್ಣನೆ 
ಶ್ರೀಭಗವಾನುವಾಚ ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಎಲ್ಫೆ ಉದ್ದವನೇ | 
ಉಪನಿಷದಾದಿ ಶಾಸ್ತ್ರಳ ಶ್ರವಣ, ಮನನ, ನಿದಿಧ್ಯಾಸನದ 
ಯೋ ವಿದ್ಯಾಶ್ರುತಸಂಪನ್ನ ಮೂಲಕ ಆತ್ಮನಾಕ್ಚಾತ್ಕಾರ ಪಡೆದಿರುವವನು, ಶ್ರೋತ್ರಿಯ ಹಾಗೂ 
ಆತ್ಮವಾನ್‌ ನಾನುಮಾನಿಕಃ । pe 2. 12೬... 
| ಅನುಮಾನದಿಂ ಕವಾಗಿ ಇದೆಲ್ಲ ೬ಯಾಮಯ 
ಮಾಯಾಮಾತ್ರಮಿದಂ ಜ್ನಾತ್ಚಾ ವಾಗಿದೆ ಎಂಬ ಅನುಭವವನ್ನು ಪಡೆದಿರುವವನು ಪಡೆದ ಜ್ಞಾನ 
ಜ್ಞಾನಂ ಚ ಮಯಿ ಸಂನ್ಕಸೇತ್‌ ॥ ೧ ॥ | ವನ್ನೂ ನನ್ನಲ್ಲೇ ಲೀನಗೊಳಿಸಲಿ. ॥ ೧ ॥ 


702 


- ಜ್ಞಾನಿನಸ್ನಹಮೇವೇಷ್ಠ ಸ್ವಾರ್ಥೋ ಹೇತುಶ್ಚ ಸಂಮತಃ | 
'ಸ್ಪರ್ಗಶ್ಚೈವಾಪವರ್ಗಶ್ಚನಾನ್ಯೋ5ರ್ಥೋ ಮದ್ಭತೇ ಪ್ರಿಯಃ 

W-2 1 

ಜ್ಞಾನವಿಜ್ಞಾನಸಂಸಿದ್ದಾ ಪದಂ ಶ್ರೇಷ್ಠಂ ವಿದುರ್ಮಮ ॥ 
ಜ್ಞಾನೀ ಪ್ರಿಯತಮೋ5ತೋಮೇ ಜ್ಞಾನೇನಾಸೌ ಬಿಭರ್ತಿಮಾಮ್‌ 

|| ೩ 1 

ತಪಸ್ಮೀರ್ಥಂ ಜಪೋ ದಾನಂ ಪವಿತ್ರಾಣೀತರಾಣಿ ಚಃ 
ನಾಲಂ ಕುರ್ವಂತಿ ತಾಂ ಸಿದ್ದಿಂ ಯಾ ಜ್ಞಾನಕಲಯಾ ಕೃತಾ 

| ೪ 1 


ತಸ್ಮಾಜ್ಜಾ _ನೇನ ಸಹಿತಂ ಜ್ಞಾತ್ವಾ ಸ್ವಾತ್ಮಾನಮುದ್ಧವ । | 


ಜ್ಞಾನವಿಜ್ಞಾನಸಂಪನ್ನೋ ಭಜ ಮಾಂ ಭಕ್ತಿಭಾವಿತಃ 
11 ೫ I 
ಜ್ಞಾನವಿಜ್ಞಾನಯಜ್ಞೇನ ಮಾಮಿಷಾ ನತ ತ್ಮಾನಮಾತ್ಮನಿ | 
ಸರ್ವಯಜ್ಞಪತಿಂ ಮಾಂ ವ್ಯ ಸಂಸಿದ್ದಿಂ ಮುನಯೋ ಗಮನ್‌ 
11 ಓ I 
ತ್ವಯ್ಯುದ್ಧವಾಶ್ರಯತಿ ಯಸ್ವಿವಿಧೋ ವಿಕಾರೋ 
ಮಾಯಾಂತರಾ5 ಪತತಿ ನಾದ್ಯಪವರ್ಗಯೋರ್ಯತ್‌ | 
ಜನ್ಮಾದಯೋಶಸ್ಕ ಯದಮೀ ತವ ತಸ್ಯ ಕಿಂ ಸ್ಕು- 
ರಾದ್ಯಂತಯೋರ್ಯದಸತೋಶಸ್ತಿ ತದೇವ ಮಧ್ಯೇ 
WEI 


ಉದ್ದವ ಉವಾಚ 
ಜ್ಞಾನಂ ಎಶುದ್ದಂ ವಿಪುಲಂ ಯಶ್ಛೆತದ್‌ 
ವೈರಾಗ್ಯವಿಜ್ಞಾನಯುತಂ ಪ್ರರಾಣಮ್‌ । 


ಆಖ್ಯಾಹಿ ವಿಶ್ವೇಶ್ವರ ವಿಶ್ವಮೂರ್ತೇ 


ತ್ರದ್‌ ಭಕ್ತಿಯೋಗ ಚ ಮಹದ್ದಿಮೃಗ್ಗಮ್‌ ॥ ೮ ॥ 


ತಾಪತ್ರಯೇಣಾಭಿಹತಸ್ಯ ಘೋರೇ 
ಸಂತಪ್ಯಮಾನಸ್ಕ್ಯ ಭವಾಧ್ವನೀಶ । 
ಪಶ್ಯಾಮಿ ನಾನ್ಯಚ್ಛರಣಂ ತವಾಂಘ್ರಿ- 
ದ್ವಂದ್ವಾತಪತ್ರಾದಮೃತಾಭಿವರ್ಹಾತ್‌ 1 ೯॥ 
ದಷ್ಟು ಜನಂ ಸಂಪತಿತಂ ಬಿಲೇಸಸ್ಮಿನ್‌ 
ಕಾಲಾಹಿನಾ ಕುದ್ರಸುಖೋರುತರ್ಷಮ್‌ ।ಟ 
ಸಮುದ್ದರೈನಂ ಕೃಷಯಾ55ಪವರ್ಗೈ: 
ವಚೋಭಿರಾಸಿಂಚ ಮಹಾನುಭಾವ ॥ ೧೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಜ್ಞಾನಿಗೆ ಅಭೀಷ್ಟವಸ್ತುವು ನಾನೇ ಆಗಿದ್ದೇನೆ. ಅವನ ಸಾಧನೆ 
ಸಾಧ್ಯ, ಸ್ವರ್ಗ ಮತ್ತು ಅಪವರ್ಗ (ಮೋಕ್ಸ)ವೂ ನಾನೇ ಆಗಿದ್ದೇನೆ. 
ನಾನಲ್ಲದೆ ಬೇರೆ ಯಾವ ಪದಾರ್ಥವನ್ನು ಅವನು ಪ್ರೇಮಿಸು 
ವುದಿಲ್ಲ, ॥ ೨ ॥ ಜ್ಞಾನ-ವಿಜ್ಞಾನದಿಂದ ಸಂಪನ್ನನಾದ ಸಿದ್ಧ 
ಪುರುಷನೇ ನನ್ನ ವಾಸ್ತವಿಕ ಸ್ವರೂಪವನ್ನು ಪರಮಪದವನ್ನು 
ಅರಿಯುತ್ತಾನೆ. ಅದಕ್ಕಾಗಿ ಜ್ಞಾನಿಯು ನನಗೆ ಪ್ರಿಯನಾಗಿದ್ದಾನೆ. 
ಉದ್ದವನೇ | ಜ್ಞಾನಿಯು ತನ ಜ್ಞಾನದಿಂದ ನಿರಂತರವಾಗಿ ನನ್ನನ್ನು 
ತನ್ನ ಅಂತಸರಣದಲ್ಲಿ ಧರಿಸಿಕೊಂಡಿರುತ್ತಾನೆ. 1 ॥ ಜನದ. 
ಒಂದು ಕಲೆಯಿಂದ ದೊರೆಯಬಹುದಾದ 


ತೀರ್ಥಯಾತ್ರೆ, ಜಪ, ದಾನ, ಅಥವಾ ಬೇರೆ ಪಃ | ಕ್ರಿಯಾಕಲಾಪ 


| ಗಳಿಂದ ಸಿಗಲಾರದು. ॥ ೪ ॥ 


ಆದಕ್ಕಾಗಿ ಪ್ರೀತಿಯ ಉದ್ದವನೇ | ನೀನು ಜ್ಞಾನದ ಸಹಿತ ನಿನ್ನ 
ಆತ್ಮಸ್ತರೂಪವನ್ನು ಅರಿತುಕೋ. ಮತ್ತೆ ಜ್ಞಾನ-ವಿಜ್ಗಾ 
ಸಂಪನ್ಮನಾಗಿ ಭಕ್ತಿಭಾವದಿಂದ ನನ್ನ ಭಜನೆಮಾಡು. ॥ ೫ ॥ ದೊಡ್ಡ 
ದೊಡ್ಡ ಯಷಿ-ಮುನಿಗಳು ಜ್ಲಾನ- ವಿಜ್ಞಾನರೂಪೀ ಯಜ್ಞದ 
ಮೂಲಕ ತಮ್ಮ ಅಂತಹರಣದಲ್ಲೇ ಸ್ಥಿತನಾದ ಸಮಸ್ಯ ಯಜ್ಞ 
ಗಳಿಗೂ ಅಧಿಪತಿಯೂ, ಆತ್ಮಸ್ಥರೂಪನೂ ಆದ ನನ್ನನ್ನು ಆರಾಧಿಸಿ 
ಸಿದ್ಧಿಯನ್ನು ಪಡೆದುಕೊಂಡಿರುವರು. ॥ ೬ ॥ ಎಲ್ಫೆ ಉದ್ದವನೇ | 
ದೇಹ, ಇಂದ್ರಿಯ, ಅಂತಃಕರಣದ ರೂಪದಿಂದ "ಯಾವ ತ್ರಿಗು 
ಣಾಶ್ಮಿಕಾ ಪ್ರಕೃತಿಯ ವಿಕಾರರೂಪೀ ಶರೀರವಿದೆಯೋ, ಇದನ್ನೇ 
ನೀನು ಆಶ್ರಯಿಸಿರುವೆ. ಇದು ಅಜ್ಞಾನದ ಕಾರಣವೇ ಆಗಿದೆ. 
ಮಾಯೆಯಿಂದ ಆವೃತವಾದ್ದರಿಂದಲೇ ಇದರ ಪ್ರತೀತಿಯಾ 
ಗುತ್ತಿದೆ. ಇದು ಹುಟ್ಟುವ ಮೊದಲು ಅವ್ಯಕವಾಗಿತ್ತು, ಸತ್ತ 
ಬಳಿಕವೂ ಅವ್ವಕ್ತವಾಗುತ್ತದೆ. ಕೇವಲ ನಡುವಿನಲ್ಲಿ ಮಾಯೆಯ 
ಕಾರಣದಿಂದ ಕಾಣುತ್ತಿದೆ. ಜನ್ಮ ಮುಂತಾದ ಆರು ವಿಕಾರಗಳು 
ಇದಕ್ಕೆ ಆಗುತ್ತವೆ. ಇಂತಹ ನಾಶವುಳ್ಳ ಶರೀರದೊಂದಿಗೆ ನಿನಗೆ 
ಯಾವ ಸಂಬಂಧವಿದೆ. ಅದು ಆದಿಯಲ್ಲಿ ಆಸತ್ನಾಗಿದೆ, ಅಂತ್ಯ 
ದಲ್ಲಿಯೂ ಅಸತ್ತಾಗಿದೆ, ಆದ್ದರಿಂದ ಮಧ್ಯದಲ್ಲಿಯೂ ಆಸ್ತಾ 
ಗಿಯೇ ಇದೆ. ॥ ೭॥ 

ಉದ್ದವನೆಂದನು - ಓ ವಿಶ್ವೇಶ್ವರಾ | ವಿಶ್ವಮೂರ್ತೇ | ಈಗ 
ನೀನು ವರ್ಣಿಸಿದ ಜ್ಞಾನವು ವಿಶುದ್ಧ ವಿಪುಲ, ಸನಾತನವಾಗಿದ ; 
ವೈರಾಗ್ಯ, ವಿಜ್ಞಾನದಿಂದ ಯುಕ್ತವಾಗಿದೆ. ಈಗ ನೀನು ದಯ 
ಮಾಡಿ ಬ್ರಹ್ಮಾದಿ ದೇವತೆಗಳೂ ಹುಡುಕುತ್ತಿರುವ ಭಕ್ತಿಯೋಗದ 
ವಿಷಯದಲ್ಲಿ ಹೇಳು. ॥ ೮ ॥ ನನ್ನ ಸ್ವಾಮಿಯೇ! ನಾನು ಈ 
ಭವಸಾಗರದಲ್ಲಿ ಮೂರೂ ಶಾಪಗಳಿಗೆ ತುತ್ತಾಗಿ ಆತ್ಯಂತ ಹೀಡಿತ 
ನಾಗಿರುವೆನು. "ಈ ಸಂಕಟದಿಂದ ಪಾರಾಗಲು ನಿನ್ನ ಈ ಅಮೃತ 
ವರ್ಷಿಸುವಂತಹ ಶರಣಾಗತರಿಗೆ ಅಭಯ ಕೊಡುವಂತಹ ಚರಣ 
ಯುಗಳಗಳಲ್ಲಿ ಶರಣಾಗುವ ಹೊರತು ನನಗೆ ಬೇರೆ ಯಾವ 
ಉಪಾಯವೂ ಕಾಣುವುದಿಲ್ಲ ॥ ೯ ॥॥ ಮಹಾನುಭಾವಾ | ನಿನ್ನ ಈ 
ಸೇವಕನು ಕತ್ತಲೆಯ ಮಡುವಿನಲ್ಲಿ ಬಿದ್ದಿರುವನು, ಕಾಲರೂಪೀ 
ಸರ್ಪವು ಇವನನ್ನು ಕಚ್ಚಿಕೊಂಡಿರುವುದು. ಆದರೂ ವಿಷಯಗಳ 
ಕ್ಲುದ್ರ ಸುಖ-ಭೋಗಗಳ ತೀವ್ರ ತೃಷ್ಣೆಯು ಇಂಗುವುದಿಲ್ಲ, ಬೆಳೆ 
ಯುತ್ತಲೇ ಹೋಗುತ್ತಿದೆ. ನೀನು ದಯಮಾಡಿ ಇವನನ್ನು ಉದ್ದ 
ರಿಸು. ಇದರಿಂದ ಮುಕ್ತಗೊಳಿಸುವಂತಹ ವಾಣಿಯಿಂದ ಅಮೃತ 
ಸಿಂಚನ ಮಾಡು. ॥ ೧೦ ॥ 


19 ಅಧ್ಯಾಯ] 


ಏಕಾದಶಸೃಂಧ 


703 





ಶ್ರೀಭಗವಾನುವಾಚ 
ಇತ್ಮಮೇತತ್‌ ಪುರಾ ರಾಜಾ ಭೀಷ್ಮಂ ಧರ್ಮಭೃತಾಂ ವರಮ್‌ । 
ಅಜಾತಶತ್ತುಃ ಪಪ್ರಚ್ಛಸರ್ವೇಷಾಂನೋಶ ನುಶ್ಶಣ್ಣಣಾಮ್‌ 
1 ೧೧॥ 


ನಿವೃತ್ತೇ ಭಾರತೇ ಯುದ್ಧೇ ಸುಹೃನ್ನಿಧನವಿಷಲ: । 


ಶ್ರುತ್ವಾ ಧರ್ಮಾನ್ನಹೂನ್ಮಶ್ಹಾನ್ಯೋಕ್ಷರರ್ಮಾನಪೃಚ್ಛಕ 


IW 0೨ 


ತಾನಹಂತೇರಭಿಧಾಸ್ಯಾಮಿ ದೇವವ್ರತಮುಖಾಚ್ಛುತಾನ್‌ | 
ಜ್ಞಾನವೈರಾಗ್ಯವಿಜ್ಞಾನಶ್ರದ್ಧಾಭಕ್ಕುಪಬ್ಭಂಹಿತಾನ್‌ 
1 ೧೩ ॥ 


ನವೈಕಾದಶ ಪಂಚ ತ್ರೀನ್ವಾದಾನ್ಜೂತೇಷು ಯೇನ ವೈ | 

' ಈಕ್ಟೇತಾಥೈಕಮಪ್ಯೇಷು ತಜ್ಜ್ಞಾನಂ ಮಮ ನಿಶ್ಚಿತಮ್‌ 
ಜಗೌ 2 

| ೧೪ ॥ 


ಏತದೇವ ಹಿ ವಿಚ್ಞಾನಂ ನ ತಥ್ಳಕೇನ ಯೇನ ಯತ್‌ | 
ಸತ್ಕುತ್ತತ್ತಪ್ಶಯಾನ್‌ ಪಶ್ಯೇದ್ಧಾವಾನಾಂ ತ್ರಿಗುಣಾತ್ಮನಾಮ್‌ 


1| ೧೫ || 


ಆದಾವಂತೇ ಚ ಮಧ್ಯೇ ಚ ಸೃಜ್ಯಾತ್ರೃಜ್ಯಂ ಯದನ್ವಿಯಾತ್‌ । 
ಪುನಸ್ಪತ್ಛತಿಸಂಕ್ರಾಮೇ ಯಚ್ಛಿಷ್ಕೇತ ತದೇವ ಸತ್‌ 
11 ೧೬ || 


ಪ್ರಮಾಣೇಷ್ಟನವಸ್ವಾನಾದ್ವಿಕಲ್ದಾಶ್‌ ಸ 


ವಿರಜ್ಯತೇ 


1 CE || 


ಕರ್ಮಣಾಂ ಪರಿಣಾಮಿತ್ವಾದಾವಿರಿಂತಾದಮಂಗಲಮ್‌ I 


ವಿಷಶ್ಲಿನ್ನಶ್ರರಂ ಪಶ್ಯೇದದೃಷ್ಟದುಪಿ ದೃಷ್ಟವತ್‌ 


1 ೧೮ || 





ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಉದ್ದವನೇ | ನೀನು 
ನನ್ನಲ್ಲಿ ಪ್ರಶ್ನಿಸಿದಂತೆಯೇ ಧರ್ಮರಾಜ ಯುಧಿಷ್ಠಿರನು ಧಾರ್ಮಿಕ 
ಶಿರೋಮಣಿ ಭೀಷ್ಮಪಿತಾಮಹರಲ್ಲಿ ಪ್ರಶ್ನೆಮಾಡಿದ್ದವು. ಆಗ 
ನಾವೆಲ್ಲರೂ ಅಲ್ಲಿ ಉಪಸ್ಥಿತರಾಗಿದ್ದೆವು. ॥ ೧೧ ॥ ಮಹಾಭಾರತ 
ಯುದ್ದವು ಮುಗಿದು, ಧರ್ಮರಾಜಾ ಯುಧಿಷ್ಠಿರನು ತನ್ನ 
ಸ್ವಜನ-ಸಂಬಂಧಿಗಳ ಸಂಹಾರದಿಂದಾಗಿ ಶೋಕವಿಹ್ವಲನಾಗಿ 
ದ್ದಾಗ, ಅವನು ಭೀಷ್ಮಪಿತಾಮಹರಲ್ಲಿ ಅನೇಕ ಧರ್ಮಗಳ ವಿವರಣೆ 
ಯನ್ನು ಕೇಳಿದ ಬಳಿಕ ಮೋಕ್ಷ ಸಾಧನೆಗಳ ಕುರಿತು ಪ್ರಶ್ನಿಸಿ 
ದ್ದನು. ॥ ೧೨ ॥ ಆಗ ಭೀಷೃಪಿತಾಮಹರ ಮುಖದಿಂದ ಕೇಳಿದ 
ಮೋಕ್ಸಧರ್ಮವನ್ನು ನಾನು ನಿನಗೆ ಹೇಳುವೆನು. ಏಕೆಂದರೆ ಅದು 
ಜ್ಞಾನ, ವೈರಾಗ್ಯ, ವಿಜ್ಞಾನ, ಶ್ರದ್ಧೆ ಭಕ್ತಿ ಇವುಗಳ ಭಾವಗಳಿಂದ 
ಪರಿಪೂರ್ಣವಾಗಿದೆ. ॥ ೧೩ ॥ ಉದ್ದವನೇ! ಪ್ರಕೃತಿ, ಪುರುಷ, 
ಮಹತ್ತತ್ರ್ವ, ಅಹಂಕಾರ, ಪಂಚತನ್ಸಾತ್ರೆಗಳು ಹೀಗೆ ಈ ಒಂಭತ್ತು ; 
ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು, 
ಮನಸ್ಸು ಹೀಗೆ ಹನ್ನೊಂದು; ಪಂಚಮಹಾಭೂತಗಳು ಹಾಗೂ 
ತ್ರಿಗುಣಗಳು ಹೀಗೆ ಎಂಟು. ಒಟ್ಟಿಗೆ ಈ ಇಪ್ಪತ್ತೆಂಟು ತತ್ತ್ವಗಳು 
ಬ್ರಹ್ಮನಿಂದ ಹಿಡಿದು ತೃಣದವರೆಗಿನ ಎಲ್ಲ ಕಾರ್ಯಗಳಲ್ಲಿ ನೋಡ 
ಲಾಗುವುದೇ ಜ್ಞಾನವಾಗಿದೆ. ಈ ಇಪ್ಪತ್ತೆಂಟು ತತ್ತ್ವಗಳಲ್ಲಿ ಅನುಗತ 
ನಾದ ಪರಮಾತ್ಮ ತತ್ತ್ವವನ್ನು ನೋಡುವುದೇ ವಿಜ್ಞಾನವಾಗಿದೆ 


| ಎಂಬುದು ನನ್ನ ನಿಶ್ಚಿತವಾದ ಅಭಿಪ್ರಾಯವಾಗಿದೆ. ॥ ೧೪ ॥ ಈ 


ಇಪ್ಪತ್ತೆಂಟು ತತ್ತ್ವಗಳು ಉತ್ತತ್ತಿ, ಸ್ಥಿತಿ ಮತ್ತು ನಾಶವುಳ್ಳವುಗಳು. 
ತ್ರಿಗುಣಾತ್ಮಿಕಾ ಮಾಯೆಯ ಕಾರ್ಯವಾಗಿದೆ. ಈ ಭಾವ 
ಗಳಿಂದಲೇ ಭಗವಂತನು ಪ್ರಪಂಚದ ಉತ್ತತ್ತಿ, ತಿ ಸಂಹಾರ 
ರೂಪೀ ಲೀಲೆಮಾಡುತ್ತಾನೆ. ಇದರೆಲ್ಲದರಲ್ಲಿ ಅನುಗತನಾದ 
ಪರಮಾತ್ಮತತ್ವ್ವವು ಶಾಶ್ವತವಾಗಿದೆ. ಹೀಗೆ ಕೇವಲ ಒಂದೇ ತತ್ತ್ವವು 
ಅನುಭವದಲ್ಲಿ ಉಳಿದಾಗ, ಅದನ್ನು ವಿಜ್ಞಾನವೆಂದು ಹೇಳು 
ತ್ತಾರೆ. ॥ ೧೫ ॥ ಈ ಪ್ರಕಾರ ಓರ್ವ ಪರಮಾತ್ಮನೇ ಆದಿ, ಮಧ್ಯ 
ಮತ್ತು ಅಂತ್ಯದಲ್ಲಿಯೂ ಇದ್ದಾನೆ. ಅವನು ತನ್ನಲ್ಲಿಯೇ ಈ 
ವಿಶ್ವವನ್ನು ಸೃಷ್ಟಿಸಿದನು. ಹಾಗೂ ಅವನೇ ಇದರಲ್ಲಿ ಅನುಗತ 
ನಾಡನು, ಅಂದರೆ ಸೇರಿಕೊಂಡನು. ಮತ್ತೆ ಪ್ರಯಮಾಡುವಾಗ 
ಅವನೇ ಪುನಃ ಇದನ್ನು ತನ್ನಲ್ಲೇ ಲೀನಗೊಳಿಸಿಕೊಳ್ಳುವನು. ಹೀಗೆ 
ಶೇಷವಾಗಿ ಉಳಿಯುವುದೇ ಸತ್‌ ತತ್ತ್ವವಾಗಿದೆ. ॥ ೧೬ ॥ ಶ್ರುತಿ 


| (ವೇದ) ಪ್ರಮಾಣದಿಂದ, ಪ್ರತ್ಯಕ್ಷ ಪ್ರಮಾಣದಿಂದ, ಐತಿಹ್ಮ 


ಎಕೆ ಕ 
ಶ್ರುತಿಃ ಪ್ರತ್ಯಕ್ಷಮೈತಿಷೃಮನುಮಾನಂ ಚತುಷ್ಟಯಮ್‌ । | (ಮಹಾಪುರುಷರ ವಚನದಿಂದ ಮತ್ತು ಅನುಮಾನ ಪ್ರಮಾಣ 


ದಿಂದ ಭೇದಬುದ್ದಿಯ ಅಸ್ತಿತ್ವವು ಯಾವುದೇ ರೀತಿಯಿಂದ 
ಸಿದ್ಧವಾಗುವುದಿಲ್ಲ ಆದ್ದರಿಂದ ವಿವೇಕಿಯು ಭೇದಬುದ್ಧಿಯಿಂದ 
ರಹಿತನಾಗಿರುತ್ತಾನೆ. ಅರ್ಥಾತ್‌ ಅವನ ಜ್ಞಾನದಲ್ಲಿ ಓರ್ವ 
ಪರಮಾತ್ಮನಲ್ಲದೆ ಬೇರೆ ಏನೂ ಇರುವುದಿಲ್ಲ ॥ ೧೭ ॥ ಈ 
ಲೋಕದ ಭೋಗಗಳಿಗೆ ನಾಶವಿರುವಂತೆ, ಯಜ್ಞಾಧಿ ಅನುಷ್ಠಾನದ 
ಫಲಸ್ವರೂಪವಾಗಿ ದೊರೆಯುವ ಸ್ವರ್ಗಾದಿ ಬ್ರಹ್ಮಲೋಕದ 
ವರೆಗಿನ ಎಲ್ಲ ಸುಖಗಳು ಅಮಂಗಲ, ದುಖದಾಯಕ ಹಾಗೂ 
ನಾಶವುಳ್ಳವುಗಳೆಂದು ವಿದ್ವಾಂಸನಾದವನು ನೋಡಬೇಕು.॥೧೮॥ 


704 


ಭಕ್ತಿಯೋಗಃ ಫನಿವೋಕ: ಪ್ರೀಯಮಾಣಾಯ ತೇ5ನಘ ॥ 
ಪುನಶ್ಚ ಕಥಯಿಷ್ಯಾಮಿ ಮದ್ದಕ್ಷೇಃ ಕಾರಣಂ ಹರಮ್‌ 

1೧೯॥ 

ಶ್ರದ್ಧಾಮೃತಕಥಾಯಾಂ ಮೇ ಶಶ್ಚನೃದನುಕೀರ್ತನಮ್‌ | 
ಪರಿನಿಷ್ಠಾ ಚ ಪೂಜಾಯಾಂ ಸ್ಫುತಿಭಿಃ ಸ್ಪವನಂ ಮಮ 

|| 2೦ ॥ 

ಆದರಃ ಪರಿಚರ್ಯಾಯಾಂ ಸರ್ವಾಂಗೈೆರಭಿವಂದನಮ್‌ । 
ಮದ್ದಕ್ಷಪೂಜಾಭ್ಯಧಿಕಾ ಸರ್ವಭೂತೇಷು ಮನ್ಯತಿಃ 

- Il 2೧ ॥ 

ಮದರ್ಥೇಷೂಗಚೇಷ್ಟಾ ಚ ವಚಸಾ ಮದ್ಗುಣೇರಣಮ್‌ । 
ಮಯ್ಯರ್ಪಣಂ ಚ ಮನಸಃ ಸರ್ವಕಾಮವಿವರ್ಜನಮ್‌ 

11 ೨೨ ॥| 

ಮದರ್ಥೇತರ್ಥಪರಿತ್ಯಾಗೋ ಭೋಗಸ್ಯ ಚ ಸುಖಸ್ಯ ಚ। 
ಇಷ್ಟಂ ದತ್ತಂ ಹುತಂ ಜಪ್ಪಂ ಮದರ್ಥಂ ಯದ್ಧತಂ ಕಹಃ 

|| ೨೩ 1 

ಭಿಮ ಧರ್ಮೈರ್ಮನುಷ್ಕಾಣಾಮುದ್ದಪಾತ್ಮನಿವೇದಿನಾಮ್‌ । 
ಮಯಿಸಂಜಾಯತೇ ಭಕ್ತಃ ಕೋತನ್ಯೋತರ್ಥೊೋತಸ್ಯಾಮಿಷ್ಠತೇ 

॥| ೨೪ ॥ 

ಯದಾ 5ತ್ಸನ್ಯರ್ಷಿತಂ ಚಿತ್ರಂ ಶಾಂತಂ ಸತ್ತೊ ಫಿಸಬ್ಯಂಹಿತಮ್‌ I 
ಧರ್ಮಂ ಜ್ಞಾನಂ ಸವೈರಾಗ್ಯಮೈಶ್ಚರ್ಯಂ ಚಾಭಿಪದ್ಯತೇ 

I 2೫ ॥ 

ಯದರ್ಷಿತಂ ತದ್ದಿಕಲೇ ಇಂದ್ರಿಯೈಃ ಪರಿಧಾವತಿ | 
ರಜಸ್ವಲಂ ಪು ಸ ಚಿತ್ರಂ ವಿದ್ದಿ ವಿಪರ್ಯಯಮ್‌ 

| ೨೬ ॥ 

ಧರ್ಮೋ ಮದ್ಭಕ್ಕಿಕೃತ್‌ ಪ್ರೋಕ್ಟೋ ಜ್ಞಾನಂ ಚೈಕಾತ್ಮ್ಯದರ್ಶನಮ್‌ । 
ಗುಣೇಷ್ಠಸಂಗೋ ವೈರಾಗೃಮೈಶರ್ಯಂ ಚಾಣಿಮಾದಯಃ 

1 ೨೭॥ 

ಉದ್ಧವ ಉವಾಚ 


ಯಮಃ ಕತಿವಿಧಃ ಪ್ರೋಕ್ಟೋ ನಿಯಮೋ ವಾರಿಕರ್ಶನ | 
ಕಃ ಶಮಃ ಕೋ ದಮಃ ಕೃಷ್ಣಕಾ ತಿತಿಕ್ಸಾ ದೃತಿಃ ಪ್ರಭೋ 

|| ೨೦ 1 
ಕಿಂ ದಾನಂ ಕಿಂ ತಪಃ ಶೌರ್ಯಂ ಕಿಂ ಸತ್ಯಮೃತಮುಚ್ಕತೇ । 
ಕಸ್ಪ್ಯಾಗಃ ಕಿಂ ಧನಂ ಟೇಷ್ಠಂ ಕೋ ಯಜ್ಞ ಕಾ ಚ ದಕ್ಷಿಣಾ 

| ೨೯ ॥ 
ಪುಂಸಃ ಕಿಂಸ್ಸಿದ್‌ ಬಲಂ ಶ್ರೀಮನ್‌ ಭಗೋ ಲಾಭತಶ್ಚ ಕೇಶವ । 
ಕಾವಿದ್ಯಾಹ್ರೀಃ ಪರಾಠಾ ಶ್ರೀಃ ಕಿಂ ಸುಖಂ ದುಃಚುಮೇವ ಚ 

Il AS Il 


ಶ್ರೀಮದ್ಭಾಗವತ 


[ಅಧ್ಯಾಯ 19 


ಪುಣ್ಯಾತ್ಮನಾದ ಉದ್ದವನೇ | ಭಕ್ತಿಯೋಗದ ವರ್ಣನೆಯನ್ನು 
ನಾನು ನಿನಗೆ ಮೊದಲೇ ಮಾಡಿರುವನು. ಆದರೆ ಅದರಲ್ಲಿ ನಿನಗೆ 
ಬಹಳ ಪ್ರೀತಿ ಇದೆ, ಅದಕ್ಕಾಗಿ ನಾನು ನಿನಗೆ ಪುನಃ ಭಕ್ತಿಯು 
ಪ್ರಾಪ್ತವಾಗುವ ಶ್ರೇಷ್ಠ ಸಾಧನೆಗಳನ್ನು ಹೇಳುತ್ತೇನೆ. ॥ ೧೯ ॥ ನನ್ನ 
ಭಕ್ತಿಯನ್ನು ಪಡೆಯಲು ಬಯಸುವವನು ನನ್ನ ಅಮೃತಮಯ 
ಕಥೆಗಳಲ್ಲಿ ಶ್ರದ್ಧೆಯನ್ನಿಡಬೇಕು. ನಿರಂತರ ನನ್ನ ಗುಣ-ಲೀಲೆ, 
ನಾಮಗಳನ್ನು ಸಂಕೀರ್ತನೆ ಮಾಡಬೇಕು. ನನ್ನ ಪೂಜೆಯಲ್ಲಿ 
ಅತ್ಯಂತ ನಿಷ್ಟೆ ಯಿದ್ದು ಕೆ ಬಟ ಹೆಪ ಸ ಯ 
ಬೆಕು. ॥ ೨೦ ॥ ನನ್ನ ಸೇವೆ-ಪೂಜೆಯಲ್ಲಿ ಶ್ರದ್ದೆ ಮತ್ತು ಪ್ರೆ 
ವಿರಲಿ. ನನ್ನಿದಿರಿಗೆ ಸಾಷ್ಟಾಂಗ ಮಲಗಿ ನಮಸ್ಕರಿಸಲಿ. ನನ್ನ ಭ್ರ 
ನನ್ನ ಪೂಜೆಗಿಂತ ಮಿಗಿಲಾಗಿ ಪೂಜಿಸಲಿ ಮತ್ತು ಸಮಸ್ಯ ಪ್ರಾಣಿ 
ಗಳಲ್ಲಿ ನನ್ನನ್ನೇ ನೋಡಲಿ. ॥ ೨೧ ॥ ತನ್ನ ಎಲ್ಲ ವ್ಯವಹಾರಗಳನ್ನು 
ಕೇವಲ ನನ್ನದೇ ಸೇವೆಯೆಂದು ಮಾಡಲಿ. ವಾಣಿಯಿಂದ ನನ್ನದೇ 
ಗುಣಗಳನ್ನು ಹಾಡಲಿ. ತನ್ನ ಮನಸನ್ನು ನನ್ನಲ್ಲೇ ಅರ್ಪಿಸಲಿ ಹಾಗೂ 
ಎಲ್ಲ ಕಾಮನೆಗಳನ್ನು ಬಿಟ್ಟುಬಿಡಲಿ. ॥ ೨೨ ॥ ನನಗಾಗಿ ಧನ, 
ಭೋಗ, ಸುಖ ಇವುಗಳನ್ನು 'ಪರಿತ್ಕಾ ಗಮಾಡಲಿ. ಯಜ್ಞ, ದಾನ, 
ಹವನ, ಜಪ, ವ್ರತ, ತಪಸ್ಸು 'ಮುಂತಾದುವೆಲ್ಲವನ್ನು ನನಗಾಗಿಯೇ 
ಮಾಡಲಿ, ॥ ೨೩ ॥ ಉದ್ದವನೇ (| ಈ ಧರ್ಮಗಳನ್ನು ಪಾಲಿಸು 
ವವನ ಹೃದಯದಲ್ಲಿ ನನ್ನ ಪ್ರೇಮಮಯ ಭಕ್ತಿಯ ' ಉದಯ 
ವಾಗುತ್ತದೆ. ನನ್ನ ಭಕ್ತಿಯು ಪ್ರಾಪ್ತವಾದವನಿಗೆ ಬೇರೆ ಯಾವ 
ವಸ್ತುವಿನ ಪ್ರಾಪ್ತಿಯು ಬಾಕಿ ಉಳಿಯುವುದಿಲ್ಲ ॥ ೨೪ ॥ ಈ 
ಪ್ರಕಾರ ಧರ್ಮಗಳನ್ನು ಪಾಲಿಸುವುದರಿಂದ ಚಿತ್ತದಲ್ಲಿ ಸತ್ತ್ವ 
ಗುಣದ ವೃದ್ಧಿಯಾಗಿ ಅವನು ಶಾಂತನಾಗಿ ತನ ಆತ್ಮವನ್ನು ಏಕಮಾತ್ರ 
ನನ್ನಲ್ಲೇ ತೊಡಗಿಸುತ್ತಾನೆ. ಆಗ ಸಾಧಕನಿಗೆ ಭ್ರ, ಧರ್ಮ, ಜ್ಞಾನ, 
ವೈರಾಗ್ಯ, ಐಶ್ವರ್ಯ ಇವುಗಳು ತಾನಾಗಿಯೇ ಪ್ರಾಪ್ತವಾಗು 
ತವೆ. ॥ ೨೫ ॥ ಮನಸ್ಸು ನಾನಾವಿಧವಾದ ಕಲ್ಪನೆ ಮಾಡತೊಡಗಿ 
ದಾಗ ಅವನ ಇಂದ್ರಿಯಗಳು ಅತ್ತ-ಇತ್ತ ಓಡುತ್ತವೆ. ಚಿತ್ತವು ಸ್ಥಿರ 
ವಾಗುವುದಿಲ್ಲ ಅವನ ಚಿತ್ತ ರಜೋಗುಣದಿಂದ ವ್ಯಾಪ್ತವಾಗುತ್ತದೆ. 
ಇಂತಹ ಸ್ಥಿತಿಯಲ್ಲಿ ಭಕ್ತಿ “ಜ್ಞಾನ ಧರ್ಮ, ವೈರಾಗ್ಯ. ಐಶ್ವರ್ಯ 
ಇವುಗಳು "ಅವನಿಂದ ದೂರವಾಗುತ್ತವೆ. ॥ ೨೬ ॥ ಉದ್ದವಾ! ನನ್ನ 
ಭಕ್ತಿಯು ಯಾವುದರಿಂದ ಉಂಟಾಗುತ್ತದೋ, ಅದೇ ಧರ್ಮ 
ವಾಗಿದೆ. ಯಾವುದರಿಂದ ಬ್ರಹ್ಮ ಮತ್ತು ಆತ್ಮದ ಏಕತೆಯ 
ಸಾಕ್ಟಾತ್ಯಾರವಾಗುವುದೋ ಅದೇ ಗಿದೆ. ವಿಷಯಗಳಿಂದ 
ಆಸಂಗ-ನಿರ್ಲೇಪನಾಗುವುದೇ ವೈರಾಗೃವಾಗಿದೆ ಮತ್ತು ಆಣಿ 
ಮಾದಿ ಸಿದ್ದಿಗಳೇ ಐಶ್ವರ್ಯವಾಗಿದೆ. I ೨೭॥ 

ಉದ್ದವನೆಂದನು - ಅರಿಸೂದನಾ ! ಯಮ ಮತ್ತು ನಿಯಮ 
ಗಳು ಎಷ್ಟು ಪ್ರಕಾರದ್ದಾಗಿವೆ ? ಶ್ರೀಕೃಷ್ಣಾ! ಶಮ ಎಂದರೇನು ? 
ದಮ ಎಂದರೇನು 9 ಸ್ವಾಮಿ! ತಿಶಿಕ್ಚಾ ಮತ್ತು ಧೈರ್ಯಯಾವುದು ? 
॥೨೮॥ ದಾನ, ತಪಸ್ಸು ಶೌರ್ಯ, ಸತ್ಯ, ಯತ ಇವುಗಳ ಸ್ವರೂಪ 
ವನ್ನೂ ನೀನು ನನಗೆ ತಿಳಿಸು. ತ್ಯಾಗ ಎಂದರೇನು ? ಅಭೀಷ್ಟಧನವು 
ಯಾವುದು ? ಯಜ್ಞ ಯಾವುದಕ್ಕೆ ಹೇಳುತ್ತಾರೆ ? ದಕ್ಷಿಣೆ ಯಾವ 
ವಸ್ತು ಆಗಿದೆ? ಓ ಕೇಶವಾ | ಪುರುಷನ ನಿಜವಾದ ಬಲವು 
ಯಾವುದು ? ಭಗ ಯಾವುದಕ್ಕೆ ಹೇಳುತ್ತಾರೆ ? ಲಾಭವೆಂದರೆ 
ಯಾವ ವಸ್ತುವಾಗಿದೆ ? ಉತ್ತಮ ವಿದ್ಯೆ, ಲಜ್ಜೆ, ಶ್ರೀ, ಸುಖ ಮತ್ತು 
ದುಃಖ ಇವುಗಳ್ಯಾವುವು ? ॥ ೨೯-೩೦ ॥ 





19 ಅಧ್ಯಾಯ] 


ಏಕಾದಶಸ್ಥಂಧ 705 





ಕಃ ಪಂಡಿತಃ ಕಶ್ಚ ಮೂರ್ಪಿಃ ಕಃ ಪಂಥಾ ಉತ್ಸಥಶ್ಚ ಕಃ । 
ಕುಸ್ಟರ್ಗೋ ನರಕ ಕಃ ಸ್ಥಿತ್ಕೋ ಬಂಧುರುತ ಕಿಂ ಗೃಹಮ್‌ 
3 11 ೩೧ 1 


ಕ ಆಡ್ಯಃ ಕೋ ದರಿದ್ರೋ ವಾ ಕೃಪಣ: ಕಃ ಕ ಈಶ್ವರಃ । 
ಏತಾನ್‌ ಪ್ರಶ್ನಾನ್‌ ಮಮ ಬ್ರೂಹಿ ವಿಷರೀತಾಂಶ್ಚಸತ್ತತೇ 
|| ೩೨ ॥ 


ಶ್ರೀಭಗವಾನುವಾಚ 
ಅಹಿಂಸಾ ಸತ್ಯಮಸ್ತೇಯಮಸಂಗೋ ಹ್ರೀರಸಂಚಯಃ | 
ಆಸ್ತಿಕ್ಕಂ ಬ್ರಹ್ಮಚರ್ಯಂ ಚ ಮೌನಂ ಸ್ಕೈರ್ಯಂ ಕ್ಷಮಾಭಯಮ್‌ 
|| ೩೩ ॥ 


ಶೌಚಂ ಜಪಸ್ತಪೋ ಹೋಮಃ ಶ್ರದ್ದಾ5 $ತಿಥ್ಯಂ ಮದರ್ಚನಮ್‌ । 
ತೀರ್ಥಾಟನಂ ಪರಾರ್ಥೇಹಾ ತುಷ್ಪಿರಾಚಾರ್ಯಸೇವನಮ್‌ 
|| ೩೪ ॥ 


ಏತೇ ಯಮಾಃ ಸನಿಯಮಾ ಉಭಯೋರ್ದ್ವಾದಶ ಸ್ಮೃತಾಃ! 


" ಪುಂಸಾಮುಪಾಸಿತಾಸ್ಥಾತ ಯಥಾಕಾಮಂ ದುಹಂತಿ ಹಿ 


|| ೩೫ ॥| 


ಶಮೋ ಮನ್ನಿಷ್ಠತಾ ಬುದ್ದೇರ್ದಮ ಇಂದ್ರಿಯಸಂಯಮಃ । 
ತಿತಿಕ್ಸಾ ದುಃಖಸಮ್ಮರ್ಹೋ ಜಿಹ್ಫೋಪಸ್ಟಜಯೋ ಧೃತಿಃ 
| ೩೬ ॥ 


ದಂಡನ್ಯಾಸಃ ಪರಂ ದಾನಂ ಕಾಮತ್ಯಾಗಸ್ಪಪಃ ಸ್ಮೃತಮ್‌ | 
ಸ್ವಭಾವವಿಜಯಃ ಶೌರ್ಯಂ ಸತ್ಯಂ ಚ ಸಮದರ್ಶನಮ್‌ 
Il 4 I 


ಯತಂ ಚ ಸೂನೃತಾ ವಾಣೀ ಕವಿಭಿಃ ಪರಿಕೀರ್ತಿತಾ । 
ಕರ್ಮಸ್ವಸಂಗಮಃ ಶೌಚಂ ತ್ಯಾಗಃ ಸಂನ್ಯಾಸ ಉಚ್ಕತೇ 
11 ೩೮ 1 


ಧರ್ಮ ಇಷ್ಟಂ ಧನಂ ನೃಣಾಂ ಯಜೊ ಹಂ ಭಗವತ್ತಮಃ | 
ದಕ್ಷಿಣಾ ಜ್ಞಾನಸಂದೇಶಃ ಪ್ರಾಣಾಯಾಮ: ಪರಂ ಬಲಮ್‌ 
WF I 


ಭಗೋ ಮ ಐಶಥರೋ ಭಾವೋ ಲಾಭೋ ಮದ್ಭಕ್ತಿರುತ್ತಮಃ | 
ವಿದ್ಯಾ55ತ್ಗನಿ ಭಿದಾಬಾಧೋ ಜುಗುಪ್ಪಾಹ್ರೀರಕರ್ಮಸು 
11 PC || 





ಪಂಡಿತ ಮತ್ತು ಮೂರ್ಯರ ಲಕ್ಷಣಗಳೇನು ? ಸುಮಾರ್ಗ 
ಹಾಗೂ ಕುಮಾರ್ಗ ಇವುಗಳ ಲಕ್ಷಣಗಳೇನು? ಸ್ವರ್ಗ ಮತ್ತು 
ನರಕಗಳು ಯಾವುವು ? ಬಂಧು-ಬಾಂಧವರು ಯಾರು ? ಮನೆ 
ಯಾವುದು? ಶ್ರೀಮಂತ ಮತ್ತು ದರಿದ್ರ ಎಂದು ಯಾರನ್ನು 
ಹೇಳುತ್ತಾರೆ ? ಲೋಭಿಯು ಯಾರು 9 ಈಶ್ವರನೆಂದು ಯಾರನ್ನು 
ಹೇಳುತ್ತಾರೆ ? ಭಕ್ತವತ್ತಲ ಪ್ರಭುವೇ | ನೀನು ನನ್ನ ಈ ಪ್ರಶ್ನೆಗಳಿಗೆ 
ಉತ್ತರವನ್ನು ನೀಡುವವನಾಗು. ಹಾಗೆಯೇ ಇವುಗಳ ವಿರೋಧೀ 
ಭಾವಗಳನ್ನೂ ಕೂಡ ವ್ಯಾಖ್ಯಾನಿಸು. ॥ ೩೧-೩೨ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಅಹಿಂಸಾ, ಸತ್ಯ, 
ಆಸ್ತೇಯ (ಕಳ್ಳತನ ಮಾಡದಿರುವುದು), ಅಸಂಗತೆ, ಲಜ್ಜೆ, 
ಅಸಂಚಯ (ಅವಶ್ಯಕತೆಗಿಂತ ಹೆಚ್ಚು ಧನವನ್ನು ಸಂಗ್ರಹಿಸ 
ದಿರುವುದು), ಆಸ್ತಿಕತೆ, ಬ್ರಹ್ಮಚರ್ಯ, ಮೌನ, ಸ್ಥಿರತೆ, ಕ್ಷಮ 
ಮತ್ತು ಅಭಯ ಇವು ಹನ್ನೆರಡು 'ಯಮ'ಗಳಾಗಿವೆ. ನಿಯಮಗಳ 
ಸಂಖ್ಯೆಯೂ ಹನ್ನೆರಡಿವೆ :- ಶೌಚ (ಒಳ-ಹೊರಗಿನ ಸತ್ಯ 
ಜಪ, ತಪಸ್ಸು ಹವನ, ಶ್ರದ್ಧಾ ಅತಿಥಿಸೇವೆ, ನನ್ನ ಪೂಜೆ, ತೀರ್ಥ 
ಯಾತ್ರೆ, ಚಾರ ಸಂತೋಷ ಮತ್ತು ಗುರುಸೇವೆ; bei 
'ಯಮ' ಮತ್ತು "ನಿಯಮ' ಎರಡರ ಸಂಖ್ಯೆಯೂ ಹನ್ನೆರಡು 


| ಹನ್ನೆರಡಾಗಿದೆ. ಇವು ಸಕಾಮ ಮತ್ತು ನಿಷ್ಠಾಮ ಎರಡೂ ವಿಧದ 


ಸಾಧಕರಿಗೆ ಉಪಯೋಗಿಯಾಗಿವೆ. ಉದ್ದವನೇ | ಇವನ್ನು 
ಪಾಲಿಸುವ ಪುರುಷನಿಗೆ ಈ ಯಮ-ನಿಯಮಗಳು ಅವನ 
ಇಚ್ಛಾನುಸಾರ ಅವನಿಗೆ ಭೋಗ ಹಾಗೂ ಮೋಕ್ಷವನ್ನು ಪ್ರದಾನ 
ಮಾಡುತ್ತವೆ. ॥ ೩೩-೩೫ ॥ ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸು 
ವುದೇ 'ಶಮವಾಗಿದೆ. ಇಂದ್ರಿಯಗಳ ಸಂಯಮದ ಹೆಸರು 
'ದಮ'ವಾಗಿದೆ. ದುಃಖಗಳನ್ನು ಸಹಿಸುವುದು "ತಿತಿಕ್ಸೆ', ಜಿಹ್ಹ 


ಮತ್ತು ಜನನೇಂದ್ರಿಯದ ಮೇಲೆ ವಿಜಯ ಪಡೆಯುವುದೇ 


| 'ದೈರ್ಯ'ವಾಗಿದೆ. ॥ ೩೬ ॥ ಯಾರನ್ನೂ ದಂಡಿಸದೆ, ಎಲ್ಲರಿಗೆ 


ಅಭಯನೀಡುವುದೇ "ದಾನ'ವಾಗಿದೆ. ಕಾಮನೆಗಳನ್ನು ತ್ಯಜಿಸು 
ವುದೇ “ತಪಸ್ಸು ಆಗಿದೆ. ತನ್ನ ವಾಸನೆಗಳನ್ನು ಗೆಲ್ಲುವುದೇ 
"ಶೌರ್ಯ'ವಾಗಿದೆ. ಎಲ್ಲೆಡೆ ಸಮತ್ವರೂಪೀ, ಸತ್ಯಸ್ವರೂಪೀ 
ಪರಮಾತ್ಮನನ್ನು ದರ್ಶಿಸುವುದೇ 'ಸತ್ಯ'ವಾಗಿದೆ. ॥ ೩೭ ॥ 
ಹೀಗೆಯೇ ಸತ್ಯ ಮತ್ತು ಮಧುರ ಭಾಷಣವನ್ನೇ "ಯತ 'ವೆಂದು 
ಮಹಾತ್ಮರು ಹೇಳುತ್ತಾರೆ. ಕರ್ಮಗಳಲ್ಲಿ ಆಸಕ್ಕನಾಗದಿರುವುದೇ 
"'ಶೌಚ್‌ವಾಗಿದೆ. ಕಾಮನೆಗಳ ತ್ಯಾಗವೇ ನಿಜವಾದ ಸಂನ್ಯಾಸ 
ವಾಗಿದೆ. ॥ ೩೮ ॥ ಧರ್ಮವೇ ಮನುಷ್ಯರ ಅಭೀಷ್ಟ 'ಧನ'ವಾಗಿದೆ. 
ಪರಮೇಶ್ವರನಾದ ನಾನೇ "ಯಜ್ಞ;ನಾಗಿದ್ದೇನೆ. ಜ್ಞಾನವನ್ನು 
ಉಪದೇಶಿಸುವುದೇ "ದಕ್ಷಿಣೆ 'ಯಾಗಿದೆ. ಪ್ರಾಣಾಯಾಮವೇ 
ಶ್ರೇಷ್ಠ"ಬಲ'ವಾಗಿದೆ. ॥ ೩೯ ॥ ನನ್ನ ಐಶ್ವರ್ಯವೇ 'ಭಗ'ವಾಗಿದೆ. 
ನನ್ನ ಶ್ರೇಷ್ಠ ಭಕ್ತಿಯೇ ಉತ್ತಮ 'ಲಾಭ'ವಾಗಿದೆ. ಬ್ರಹ್ಮ ಮತ್ತು ಆತ್ಮದ 
ಭೇದ ಅಳಿದುಹೋಗುವಂತಹುದೇ ನಿಜವಾದ 'ವಿದ್ಯೆ'ಯಾಗಿದೆ. 
ಪಾಪಮಾಡಲು ಜುಗುಪ್ಪೆ ಪಡುವುದೇ 'ಲಜ್ಞೆ'ಯಾಗಿದೆ. ॥ ೪೦ ॥ 


706 


ಶ್ರೀರ್ಗುಣಾ ನೈರಪೇಕ್ಟ್ಯಾದ್ಯಾಃ ಸುಖಂ ದುಃಖಸುಖಾತ್ಯಯಃ । 
' ದುಃಖಂ ಕಾಮಸುಖಾಪೇಕ್ಟಾ ಪಂಡಿತೋ ಬಂಧಮೋಕ್ಸವಿತ್‌ 
॥1 ೪೧ ॥ 


ಮೂರ್ಬೊಃ ದೇಹಾದ್ಯಹಂಬುದ್ದಿಃ ಪಂಥಾ ಮನ್ನಿಗಮಃ ಸ್ಫೃತಃ | 
ಉತ್ಸಥಶ್ಚಿತ್ತವಿಕ್ಷೇಪಃ ಸರ್ಗಃ ಸತ್ತ ಫುಣೋದಯಃ 
|| ೪೨ || 


ನರಕಸ್ತಮಉನ್ನಾಹೋ ಬಂಧುರ್ಗುರುರಹಂ ಸಖೇ। 
ಗೃಹಂ ಶರೀರಂ ಮಾನುಷ್ಯಂ ಗುಣಾಢ್ಯೋ ಹ್ಯಾಢ್ಯ ಉಚ್ಛತೇ 


|| ೪೩ 11 


ದರಿದ್ರೋ ಯಸ್ಸಸಂತುಷ್ಠ ಕೃಪಣೋ ಯೋತಜಿತೇಂದ್ರಿಯಃ | 
ಗುಣೇಷ್ಟಪಕ್ಷಧೀರೀಶೋ ಗುಣಸಂಗೋ ವಿಷರ್ಯಯಃ 
I ೪೪॥ 


ಏತ ಉದ್ಧವ ತೇ ಪ್ರಶ್ನಾ ಸರ್ವೇ ಸಾಧು ನಿರೂಪಿತಾಃ | 

ಕಿಂ ವರ್ಣಿತೇನ ಬಹುನಾ ಲಕ್ಷಣಂ ಗುಣದೋಷಯೋಃ | 

ಗುಣದೋಷದೃಶಿರ್ದೋಷೋ ಗುಣಸ್ಪೂಭಯವರ್ಜಿತಃ 
I ೪೫ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಶರೀರಾದಿಗಳಲ್ಲಿ ನಾನು-ನನ್ನದು ಇರುವವನೇ 'ಮೂರ್ಬ' 
ನಾಗಿದ್ದಾನೆ. ಸಂಸಾರದಿಂದ ನಿವೃಕ್ತಿಗೊಳಿಸಿ, ನನ್ನನ್ನು ಪ್ರಾಪ್ತಿಮಾಡಿ 
ಕೂಡುವುದೇ ನಿಜವಾದ 'ಸುಮಾರ್ಗ', ಚಿತ್ತದ ಬಹಿರ್ಮುಖ 
ತೆಯೇ 'ಕುಮಾರ್ಗ'ವಾಗಿದೆ. ಸಖನೇ ! ಸತ್ತ ಗುಣದ ವೃದ್ಧಿಯೇ 
"ಸ್ವರ್ಗ" ಮತ್ತು ತಮೋಗುಣದ ಹೆಚ್ಚಳವೇ "ನರಕ ವಾಗಿದೆ. 
ಗುರುವೇ ನಿಜವಾದ 'ಬಂಧು'ವಾಗಿದ್ದು ಆ ಗುರುವು ನಾನೇ 
ಆಗಿದ್ದೇನೆ. ಈ ಮನುಷ್ಯ ಶರೀರವೇ ನಿಜವಾದ "ಮನೆ'ಯಾಗಿದೆ. 
ಗುಣಗಳಿಂದ ಸಂಪನ್ನನಾಗಿದ್ದು ಗುಣಗಳ ಭಂಡಾರವೇ 
ಬಳಿಯಲ್ಲಿ ಇರುವವನೇ ನಿಜವಾದ 'ಶ್ರೀಮಂತ'ನಾಗಿ 
ದ್ದಾನೆ. ॥ ೪೨-೪೩ ॥ ಯಾರ ಚಿತ್ತದಲ್ಲಿ ಅಸಂತೋ 
ಅಭಾವದ ಬೋಧವಿರುವವನೇ 'ದರಿದ್ರ'ನು. ಜಿತೇಂದ್ರಿಯನಲ್ಲ 
ದವನೇ "ಕೃಪಣ'ನು. ಚಿತ್ತವೃತ್ತಿಯು ವಿಷಯಗಳಲ್ಲಿ ಆಸಕ್ತನಾಗ 
ದವನೇ ಈಶ್ವರನಾಗಿದ್ದಾನೆ. ಇದಕ್ಕೆ ವಿಪರೀತವಾಗಿ ವಿಷಯಗಳಲ್ಲಿ 
ಆಸಕ್ತನಾದವನು ಸರ್ವಥಾ 'ಅಸಮರ್ಥ”ನು. ॥ ೪೪ ॥ ಪ್ರಿಯ 
ಉದ್ಧವನೇ | ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು 
ನೀಡಿರುವೆನು. ಇವುಗಳನ್ನು ತಿಳಿದುಕೊಳ್ಳುವುದು ಮೋಕ್ಟಮಾರ್ಗಕ್ಕೆ 
ಸಹಾಯಕವಾಗಿದೆ. ನಾನು ನಿನಗೆ ಗುಣ ಮತ್ತು ದೋಷಗಳ 
ಲಕ್ಷಣಗಳು ಬೇರೆ-ಬೇರೆಯಾಗಿ ಎಷ್ಟೊಂದು ಹೇಳಲಿ ? ಎಲ್ಲದರ 
ಸಾರಾಂಶವಿಷ್ಟೇ - ಗುಣ ಮತ್ತು ದೋಷಗಳಲ್ಲಿ ದೃಷ್ಟಿ ಹರಿಸುವುದೇ 
ದೊಡ್ಡ ದೋಷವಾಗಿದೆ. ಗುಣ-ದೋಷಗಳ ಕಡೆಗೆ ದೃಷಿಹೋಗದೆ 
ತನ್ನ ಶಾಂತ ನಿಃಸಂಕಲ್ಪ ಸ್ವರೂಪದಲ್ಲಿ ಸ್ಥಿತನಾಗಿರುವುದೇ ಎಲ್ಲಕಿಂತ 
ದೊಡ್ಡ ಗುಣವಾಗಿದೆ. ॥ ೪೫ ॥ 


ಹತ್ಯೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ವಂಧೇ ಏಕೋನವಿಂಶೋತಧ್ಯಾ 


ಯಃ॥ ೧೯ ॥ 


ಪ 
ಇಪ್ಪತ್ತನೆಯ ಅಧ್ಯಾಯ 
ಜಾ ್ಲನಯೋಗ, ಕರ್ಮಯೋಗ, ಭಕ್ತಿಯೋಗ 


ಉದ್ದವ ಉವಾಚ 
ವಿಧಿಶ್ಚ ಪ್ರತಿಷೇಧಶ್ಚ ನಿಗಮೋ ಹೀಶ್ಪಥಸ್ಯ ತೇ। 
ಅವೇಕ್ಷತೇ5 ರವಿಂದಾಕ್ಸ ಗುಣಂ ದೋಷಂ ಚಕರ್ಮಣಾಮ್‌ 


॥ ೧ ॥ 
ವರ್ಣಾಶ್ರಮವಿಕಲಂ ಚ ಪ್ರತಿಲೋಮಾನುಲೋಮಜಮ್‌ । 
ದ್ರವ್ಯದೇಶವಯಃಾಲಾನ್ಹ್ನರ್ಗಂ ನರಕಮೇವ ಚ 

॥ ೨ ॥ 
ಗುಣದೋಷಭಿದಾದೃಷ್ಟಿಮಂತರೇಣ ವಚಸ್ತವ | 
ನೀಶ್ರೇಯಸಂ ಕಥಂ ನೃಣಾಂ ನಿಷೇಧವಿಧಿಲಕ್ಷಣಮ್‌ 

॥| ೩ 11 


ಉದ್ದವನು ಹೇಳಿದನು - ಆರವಿಂದಾಕ್ಟನೇ | ವೇದಗಳೇ ನಿನ್ನ 
ಆಜ್ಞಾರೂಪಿ ವಾಣಿಯಾಗಿದೆ. ಏಧಿ ಮತ್ತು ನಿಷೇಧಗಳನ್ನು 
ನಿರ್ಣಯಿಸಲು ಹಾಗೂ ಕರ್ಮಗಳ ಗುಣದೋಷಗಳೂ ಕೂಡ ಈ 
ವೇದ ವಾಣಿಯನ್ನೇ ಆಧರಿಸಿದೆ. ॥ ೧ ॥ ವರ್ಣಾಶ್ರಮ ಭೇದ, 
ಪ್ರತಿಲೋಮ ಮತ್ತು ಅನುಲೋಮ ರೂಪಿ ವರ್ಣ ಸಂಕರ 
ಕರ್ಮಗಳ ಉಪಯುಕ್ತ ಹಾಗೂ ಅನುಪಯುಕ್ತ ದ್ರವ್ಯ, ದೇಶ, 
ಆಯು, ಕಾಲ, ಸ್ವರ್ಗ, ನರಕ ಇವುಗಳ ಭೇದಗಳ ಅರಿವು 
ವೇದಗಳಿಂದಲೇ ಆಗುವುದು. ॥ ೨ ॥ ಈ ಪ್ರಕಾರ ವಿಧಿನಿಷೇಧದ 
ಲಕ್ಷಣಗಳನ್ನು ಹೇಳುವ ನಿನ್ನದೇ. ವೇದವಾಣಿಯಲ್ಲಿ 
ಗುಣ-ದೋಷಗಳ ಕುರಿಶು ಕೂಡ ಹೇಳಲಾಗಿದೆ. ಹಾಗಿರುವಾಗ 
ಗುಣ-ದೋಷಗಳನ್ನು ಮನುಷ್ಯನು ತಿಳಿಯದಿರುವವರೆಗೆ ಅವನ 
ಶ್ರೇಯಸ್ಸಾದರೂ ಹೇಗಾಗಬಹುದು ? ॥ ೩ ॥ ಓ ಸರ್ವಶಕ್ಕಿವಂತ 


20 ಅಧ್ಯಾಯ] 
ಪಿತೃದೇವಮನುಷ್ಯಾಣಾಂ ವೇದಶ್ಚಕ್ಕು ಿಸ್ಪವೇಶ್ವರ | 
ಶ್ರೇಯಸ್ತ ನುಪಲಬ್ದೇತ ರ್ಥೇ ಸಾಧ್ಯಸಾಧನಯೋರಪಿ 
1 ೪ ॥ 


ಗುಣದೋಷಭಿದಾದೃಷ್ಠಿರ್ನಿಗಮಾತ್ತೇ ನ ಹಿ ಸ್ಪಶಃ॥ 
ನಿಗಮೇನಾಷವಾದಶ್ಚ ಭಿದಾಯಾ ಇತಿ ಹ ಭ್ರಮ: 
॥ ೫ ॥ 


ಶ್ರೀಭಗವಾನುವಾಚ 


ಯೋಗಾಸ್ವಯೋ ಮಯಾ ಪ್ರೋಕ್ತಾ ನೃಣಾಂಶ್ರೇಯೋವಿಧಿತ್ಸಯಾ | 
ಜ್ಞಾನಂ ಕರ್ಮ ಚ ಭಕ್ತಿತ್ಷನೋಪಾಯೋತನ್ಯೋಶ ಸ್ತಿ ಕುತ್ರಚಿತ್‌ 
॥ ೬ ॥ 


ನಿರ್ವಿಣ್ಣಾನಾಂ ಜಾ ್ಲಿನಯೋಗೋ ನ್ಯಾಸಿನಾಮಿಹ ಕರ್ಮಸು । 
ತೇಷ್ಠನಿರ್ವಿಣ್ಣಚಿತ್ತಾನಾಂ ಕರ್ಮಯೋಗಸ್ತು ಕಾಮಿನಾಮ್‌ 
WEI 


ಯದೃಚ್ಛಯಾ ಮತ್ಕಥಾದೌ ಜಾತಶ್ರದ್ದನು ಯಃ ಪುಮಾನ್‌ । 
ನ ನಿರ್ವಿಣ್ಣೋ ನಾತಿಸಕ್ಟೋ ಭಕ್ತಿಯೋಗೋತಸ್ಯ ಸಿದ್ದಿದಃ 
WS ॥| 


ತಾವತ್‌ ಕರ್ಮಾಣಿ ಕುರ್ವೀತ ನ ನಿರ್ವಿದ್ಯೇತ ಯಾವತಾ । 
ಮತ್ಕಥಾಶ್ರವಣಾದೌ ವಾ ಶ್ರದ್ಧಾ ಯಾವನ್ನ ಜಾಯತೇ 
| ೯ ॥| 


ಸ್ವಧರ್ಮಸ್ಟೋ ಯಜನ್ಯಜ್ಜೆ ಕ್ಲೈರನಾಶೀಃ ಕಾಮ ಉದ್ದವ । 
ನ ಯಾತಿ ಸ್ಪರ್ಗನರಕೌ ಯದ್ಯನ್ಯನ್ನ ಸಮಾಚರೇತ್‌ 
1 ೧೦ ॥ 


ಅಸ್ಥಿಂಲೋ "ಕೇ ವರ್ತಮಾನಃ ಸ್ವಧರ್ಮಸ್ಟೋ5 ನಘಃಶುಚಿಃ! 
ಜ್ಞಾನಂ ವಿಶುದ್ದಮಾಷ್ಟೋತಿ ಮದ್ದಕ್ತಿಂ ವಾ ಯದೃಚ್ಚಯಾ 
Il CC || 


ಸರ್ಗಿಣೋತಷ್ಯೇತಮಿಚ್ಛಂತಿ ಲೋಕಂ ನಿರಯಿಣಸ್ತಥಾ 1 
ಸಾಧಕಂ ಜ್ಞಾನಭಕ್ತಿಭ್ಯಾಮುಭಯಂ ತದಸಾಧಕಮ್‌ 
| ೧೨ ॥ 


ಏಕಾದಶ ಸಂಧ 


707 


ನಾದ ಪರಮೇಶ್ವರನೇ | ನಿನ್ನ ವೇದಗಳೇ - ಪಿತೃಗಳು, ದೇವತೆ 
ಗಳು, ಮನುಷ್ಯರು ಇವರಿಗೆ ಶ್ರೇಯಸ್ಸಿನ ಮಾರ್ಗವನ್ನು ತೋರಿಸುವ 
ಕಣ್ಣುಗಳಾಗಿವೆ. ಈ ನೇತ್ರಗಳನ್ನು ಕಾಣದವನು ಶ್ರೇಯಸ್ಸು 
ಎಂದರೇನು ? ಸಾಧ್ಯ ಯಾವುದು, ಸಾಧನೆ ಯಾವುದು ? ಇವನ್ನು 
ನೋಡಲಾರನು. ॥ ೪ ॥ ಗುಣ-ದೋಷಗಳ ಭೇದಗಳು ಕೂಡ 
ನಿನ್ನ ವೇದವಾಣಿಯ ಮೂಲಕವೇ ನಿರ್ಣಯ ಮಾಡಲಾಗಿದೆ. 
ಇದು ಯಾರ ಕಲ್ಪನೆಯೂ ಅಲ್ಲ ಇದು ತನ್ನಿಂದ ತಾನೇ ಉಂಟಾ 
ಗದೆ, ವೇದದಿಂದಲೇ ಗುಣ-ದೋಷಗಳ ದೃಷ್ಟಿ ಉಂಟಾಗಿದೆ. 
ಇದರಿಂದ ನನಗೆ ಭ್ರಮೆ ಆಗುತ್ತಾ ಇದೆ. ॥ ೫ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ದವನೇ! 
ನಾನೇ ವೇದಗಳಲ್ಲಿ ಮತ್ತು ಬೇರೆಡೆಗಳಲ್ಲಿಯೂ ಮನುಷ್ಯರ 
ಶ್ರೇಯಸ್ಸಿಗಾಗಿ ಅಧಿಕಾರ ಭೇದದಿಂದ ಜ್ಞಾನ, ಕರ್ಮ, ಭಕ್ತಿಗಳೆಂಬ 
ಮೂರು ಪ್ರಕಾರದ ಯೋಗಗಳನ್ನು ಉಪದೇಶಿಸಿರುವೆನು. ಇವು 
ಗಳಲ್ಲದೆ ಮನುಷ್ಯನ ಪರಮ ಶೇಯಸಿಗೆ ಬೇರೆ ಯಾವ ಉಪಾಯವೂ 
ಇಲ್ಲ ॥ ೬ ॥ ಉದ್ದವನೇ ! ಕರ್ಮಗಳು ಮತ್ತು ಅವುಗಳ ಫಲದಿಂದ 
ಎರಕ್ಕರಾದವರು, ಅವನ್ನು ತ್ಯಜಿಸಿದ ಜನರು ಜ್ಞಾನಯೋಗದ ಅಧಿ 
ಕಾರಿಗಳಾಗಿದ್ದಾರೆ. ಇದಕ್ಕೆ ಎಪರೀತವಾಗಿ ಯಾರಿಗೆ ಚಿತ್ತದಲ್ಲಿ 
ಕರ್ಮಗಳು ಮತ್ತು ಅವುಗಳ ಫಲದಿಂದ ವೈರಾಗ್ಯ ಉಂಟಾಗಿಲ್ಲವೋ,. 
ಅವುಗಳಲ್ಲಿ ದುಃಖಬುದ್ದಿಯು ಉಂಟಾಗಲಿಲ್ಲವೋ ಆ ಸಕಾಮ 
ವ್ಯಕ್ತಿಯುಕರ್ಮಯೋಗದ ಅಧಿಕಾರಿಯು. ॥ ೭ ॥ ಯಾರು ಅತ್ಯಂತ 
ನರಕನಲ್ಲವೊ, ಅತ್ಯಂತ ಆಸಕ್ಕನಲ್ಲವೋ, ಹಾಗೂ ಯಾವುದೋ 

೯ಜನ್ನದ ಶುಭ ಕರ್ಮಗಳಿಂದ ಸೌಭಾಗ್ಯವಶ ನನ್ನ ಲೀಲೆ- 

ಕಥೆಗಳಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಅವರು ಭಕ್ತಿಯೋಗದ ಆಧಿ 
ಕಾರಿಗಳು. ಆವರಿಗೆ ಭಕ್ತಿಯೋಗದಿಂದಲೇ ಸಿದ್ಧಿ ದೊರೆಯ 
ಬಲ್ಲದು. ॥ ೮ ॥ ಕರ್ಮದ ಸಂಬಂಧವಾಗಿ ಇರುವ ವಿಧಿ-ನಿಷೇಥ 
ಗಳನುಸಾರ ಕರ್ಮಮಯ ಜಗತ್ತು ಮತ್ತು ಆದರಿಂದ ದೊರೆಯುವ 
ಸ್ವರ್ಗಾದಿ ಸುಖಗಳಲ್ಲಿವೈರಾಗ್ಯ ಉಂಟಾಗುವವರೆಗೆ ಅಥವಾ ನನ್ನ 
ನೀಲ ಕಥೆಗಳ ಶ್ರವಣ ಕೀರ್ತನಾದಿಗಳಲ್ಲಿ ಶ್ರದ್ಧೆ ಉಂಟಾಗುವವರೆಗೆ. 
ಕರ್ಮಗಳನ್ನು ಮಾಡುತ್ತಾ ಇರಬೆಣು. ॥ ೯ ಉದ್ಧವನೇ | ಹೀಗೆ 
ತನ್ನ ವರ್ಣ, ಆಶ್ರಮಕ್ಕೆ ಅನುಕೂಲ ಧರ್ಮದಲ್ಲಿ "ಸಿತನಾಗಿದ್ದು 
ಯಜ್ಞಗಳ ಮೂಲಕ ಯಾವುದೇ ಆಸೆ-ಕಾಮನೆಯಿಲ್ಲದೆ ನನ್ನನ್ನು 
ಆರಾಧಿಸುತ್ತಿದ್ದು ನಿಷಿದ್ದ ಕರ್ಮಗಳಿಂದ ದೂರವಿರಬೇಕು. ಕೇವಲ 
ವಿಹಿತ ಕರ್ಮ ಗಳನ್ನೇ "ಆಚರಿಸಿದರೆ 'ಅವನಿಗೆ ಸ್ವರ್ಗ ಅಥವಾ 
ನರಕಕ್ಕೆ ಹೋ ಗಬೇಕಾಗುವುದಿಲ್ಲ I ೧೦ I ತನ್ನ ಧರ್ಮದಲ್ಲಿ ನಿಷ್ಠೆ 
ಯುಳ್ಳ ಪುರುಷನ ಪಾಪಗಳು ಉಳಿಯುವುದಿಲ್ಲ ಅವನು ಪವಿತ್ರ 
ನಾಗಿ ಹೋಗುತ್ತಾನೆ. ಅವನು ಈ. ಲೋಕದಲ್ಲಿವ್ಯವಹಾರ ಮಾಡುತ್ತಾ 
ವಿಶುದ್ಧ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಅವನಿಗೆ ಆಯಾಸ 
ವಿಲ್ಲದೆಯೇನನ್ನಭಕ್ತಿಯು ಪ್ರಾಪ್ತವಾಗುತ್ತದೆ. ॥ ೧೧ ॥ ಈ ಮನುಷ್ಯ 
ಶರೀರವು ಆತ್ಯಂತ ದುರ್ಲಭವಾಗಿದೆ. ಸ್ವರ್ಗದ ದೇವತೆಗಳೂ 
ಇದನ್ನು ಬಯಸುತ್ತಾರೆ ಹಾಗೂ ನರಕದ ಜನರೂ ಕೂಡ ಇದಕ್ಕೆ 
ಆಸೆಪಡುತ್ತಾರೆ. ಜ್ಞಾನಮಾರ್ಗ ಮತ್ತು ಭಕ್ತಿ ಮಾರ್ಗದ ಸಾಧಕರೂ 
ಮನುಷ್ಯಶರೀರವನ್ನು ಇಚ್ಛಿಸುತ್ತಾರೆ. ಏಕೆಂದರೆ ಸ್ವರ್ಗ 
ಅಥವಾ ನರಕಗಳಲ್ಲಿ ಭಗವತ್ಯಾಪ್ರಿಯಾಗಲಾರದು. ಆದರೆ ಮನುಷ್ಯ 
ಶರೀರದಲ್ಲಿ ಆಗಬಲ್ಲದು. ॥ ೧೨ ॥ 


708 


ನ ನರಃ ಸ್ಪರ್ಗತಿಂ ಕಾಂಕ್ಲೇನ್ನಾರಕೀಂ ವಾ ವಿಚಕ್ಷಣಃ । 
ನೇಮಂ ಟೋಕಂ ಚ ಕಾಂಕ್ಬೇತ ದೇಹಾವೇಶಾತ್ಸಮಾದ್ಯತಿ 
I ೧೩ 1 


ಏತದ್ದಿದ್ದಾನ್‌ ಪುರಾ ಮೃತ್ಯೋರಭವಾಯ ಘಟೇತ ಸಃ। 
ಅಪ್ಪಮತ್ತ ಇದಂ ಜ್ಞಾತ್ವಾ ಮರ್ತ್ಯಮಪ್ಕರ್ಥಸಿದ್ದಿದಮ್‌ 
I ೧೪ I 


ಛಿದ್ಯಮಾನಂ ಯಮೈರೇತೈಃ ಕೃತನೀಡಂ ವನಸ್ತತಿಮ್‌ । 
ಖಗಃ ಸ್ಪಕ್ಷೇತಮುತ್ತೃಜ್ಯ ಕ್ಷೇಮಂ ಯಾತಿ ಹ್ಯಲಂಪಟಃ 
॥ ೧೫ ॥ 


ಅಹೋರಾತ್ರೈಶ್ಚಿದ್ಯಮಾನಂ ಬುದ್ಧಾ ಪತಯುರ್ಭಯವೇಪಥುಃ | 
ಮುಕಸಂಗಃ ಪರಂ ಬುದ್ದಾ, ನಿರೀಹ ಉಪಶಾಮ್ಯತಿ 
ಎಡಿ ಜ್‌ 
1 ೧೬ ॥ 


ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ 

ಪೃ್ಲವಂ ಸುಕಲಂ ಗುರುಕರ್ಣಧಾರಮ್‌ । 
ಮಯಾನುಕೂಲೇನ ನಭಸ್ಪತೇರಿತಂ 

ಪುಮಾನ್‌ ಭವಾಬ್ದಂ ನ ತರೇತ್ಸ ಆತ್ಮಹಾ 1 ೧೭॥ 


ಯದಾ55ರಂಭೇಷು ನಿರ್ವಿಣ್ಣೋ ವಿರಕ್ತಃ ಸಂಯತೇಂದ್ರಿಯಃ । 
ಅಭ್ಯಾಸೇನಾತ್ಮನೋ ಯೋಗೀ ಧಾರಯೇದಚಲಂ ಮನಃ 
॥ ೧೮ ॥ 


ಧಾರ್ಯಮಾಣಂ ಮನೋ ಯರ್ಹಿ ಭ್ರಾಮೃದಾಶ್ಚನವಸ್ಥಿತಮ್‌ | 
ಅತಂದ್ರಿತೋ5ನುರೋಧೇನ ಮಾರ್ಗೇಣಾತ್ಸವಶಂ ನಯೇತ್‌ 
OF I 


ಮನೋಗತಿಂ ನ ವಿಸೃಜೇಜ್ವಿತಪ್ರಾಣೋ ಜಿತೇಂದ್ರಿಯಃ | 
ಸತ್ತಸಂಪನ್ನಯಾ ಬುದ್ಧ್ಯಾ ಮನ ಆತ್ಮವಶಂ ನಯೇತ್‌ 
|| ೨೦ ॥ 


ಏಷ ವೈ ಪರಮೋ ಯೋಗೋ ಮನಸಃ ಸಂಗ್ರಹಃ ಸ್ಮೃತಃ I 
ಹೃದಯಜ್ಞತಮನ್ನಿಚ್ಛನ್‌ ದಮ್ಯಸ್ಯೇವಾರ್ವತೋ ಮುಹುಃ 
I ೨೧ ॥ 


ಶ್ರೀಮದ್ಭಾಗವತ 


| ತ್ತದೆ. ಅದನ್ನು ವಶಪಡಿಸಿದಂತೆ 





[ ಅಧ್ಯಾಯ 20 


ವಿಚಾರಕುಶಲ ಪುರುಷನು ಸ್ವರ್ಗದ, ನರಕದ, ಅಥವಾ ಈ 
ಲೋಕದ ಯಾವುದೇ ಕಾಮನೆ ಮಾಡಬಾರದು. ಏಕೆಂದರೆ, ದೇಹ 
ದಲ್ಲೇ ಅಹಂಬುದ್ಧಿ ಉಂಟಾಗಿ, ಅದರಿಂದ ಪ್ರಮಾದವಾಗುತ್ತದೆ, 
ಪತನವಾಗುತ್ತದೆ. ॥ ೧೩ ॥ ಆದ್ದರಿಂದ ಎಚ್ಚರಗೊಂಡು ವಿವೇಕದ 
ಮೂಲಕ ಈ ಶರೀರವು ಮರಣಧರ್ಮಿಯಾಗಿದ್ದರೂ, ಇದು ಪರ 
ಮಾತ್ಸನ ಪ್ರಾಪ್ತಿಮಾಡಿಕೊಡುವಂತಹುದು ಎಂದು ತಿಳಿದುಕೊಳ್ಳ 
ಬೇಕು. ಹೀಗೆ ನಿಶ್ಚಿತ ವಿಚಾರಗೈದು ಮೃತ್ಯುವಿಗೆ ಮೊದಲೇ ಆತ್ಮ 
ಕಲ್ಯಾಣಕ್ಕಾಗಿ ಪ್ರಯತ್ನಿಸಬೇಕು. ॥ ೧೪ ॥ ಈ ಶರೀರವು ಒಂದು 
ವೃಕ್ಷವಾಗಿದೆ. ಇದರಲ್ಲಿ ಗೂಡುಕಟ್ಟಿಕೊಂಡು ಜೀವರೂಪೀ ಪಕ್ಷಿಯು 
ವಾಸಿಸುತ್ತಿದೆ. ಈ ಮರವನ್ನು ಯಮನ ದೂತರು ಪ್ರತಿಕ್ಟಣ ಕತ್ತರಿಸು 
ತ್ವಿರುವರು. ಮುರಿದುಬಿದ್ದ ಮರವನ್ನು ಪಕ್ಷಿಯು ಬಿಟ್ಟು ಹಾರಿ 
ಹೋಗುವಂತೆ, ಈ ಮನುಷ್ಯಶರೀರವನ್ನು ಕಾಲನು ಹಗಲು 
ರಾತ್ರೆಗಳ ಮೂಲಕ ವೇಗವಾಗಿ ಕತ್ತರಿಸಲು ತೊಡಗಿರುವನು. 
ಕಾಲನ ಈ ಕೃತ್ಯವನ್ನು ನೋಡಿ ಭಯದಿಂದ ಕಂಪಿತನಾಗಿ, ಕಾಮನಾ 
ಶೂನ್ಯನಾಗುವ ಮನುಷ್ಯನೇ ಪರಮಾತ್ಮತತ್ತ್ವವನ್ನು ಅರಿತುಕೊಂಡು 
ಶಾಂತಾತ್ಮನಾಗಿ, ಮೋಕ್ಸವನ್ನು ಪಡೆದುಕೊಳ್ಳುವನು.॥ ೧೫-೧೬ ॥ 
ಈ ಮನುಷ್ಯಶರೀರವು ಅತ್ಯಂತ ದುರ್ಲಭವಾಗಿದ್ದರೂ ಭಗವಂತನ 
ಅಸೀಮ ಅನುಕಂಪದಿಂದ ಇದು ಸುಲಭವಾಗಿದೆ. ಸಂಸಾರ 
ಸಾಗರವನ್ನು ದಾಟಲು ಮಾನವಶರೀರವು ದೃಢವಾದ ಒಂದು 
ನೌಕೆಯಾಗಿದೆ. ಸದ್ಗುರುವೇ ಇದರ ಕರ್ಣಧಾರ (ಅಂಬಿಗ). 
ಭಗವಂತನು ಹೇಳುತ್ತಾನೆ - ನಾನೇ ಅನುಕೂಲವಾದ ವಾಯು 


| ಆಗಿ ಇದನ್ನು ನಡೆಸುತ್ತೇನೆ. ಭಗವಂತನ ಇಷ್ಟೊಂದು ಕರುಣೆ 


ಇದ್ದರೂ ಕೂಡ ಈ ಸಂಸಾರಸಾಗರವನ್ನು ದಾಟದವನು ಸ್ವತಃ ತನ್ನ 
ಆತ್ಮವನ್ನು ಕೊಲ್ಲುವವನೆಂದು ತಿಳಿಯಬೇಕು. ॥ ೧೭ ॥ 

ಪ್ರಿಯ ಉದ್ಧವನೇ | ಕರ್ಮಗಳಲ್ಲಿ ದುಃಖವನ್ನು ಅನುಭವಿ 
ಸುತ್ಥಾ ಅವುಗಳಿಂದ ವಿರಕ್ಷನಾದಾಗ ಮನುಷ್ಯನು ಜಿತೇಂದ್ರಿಯ 
ನಾಗಿ ಯೋಗದಲ್ಲಿ ಸ್ಥಿತನಾಗಬೇಕು. ಅಭ್ಯಾಸ ಮತ್ತು ಆತ್ಮಾನು 
ಸಂಧಾನದಿಂದ ತನ್ನ ಮನಸ್ಸಲ್ಲಿ ಪರಮಾತ್ಮನಾದ ನನ್ನನ್ನು ನಿಶ್ಚಲ 
ರೂಪದಿಂದ ಧರಿಸಿಕೊಳ್ಳಬೇಕು. ॥ ೧೮ ॥ ಮನಸ್ಸನ್ನು ಸ್ಥಿರಗೊಳಿಸು 
ವಾಗ ಅದು ಚಂಚಲವಾಗಿ ಅತ್ತ-ಇತ್ತ ಅಲೆಯತೊಡಗಿದಾಗ 
ಕೂಡಲೇ ತುಂಬಾ ಜಾಗರೂಕತೆಯಿಂದ ಅದನ್ನು ಒಲಿಸಿ-ಒಪ್ಪಿಸಿ, 
ಹಿಂದಕ್ಕೆ ಎಳೆದುತಂದು ತನ್ನ ವಶದಲ್ಲಿ ಇರಿಸಿಕೊಳ್ಳಬೇಕು. ॥ ೧೯ ॥ 
ಇಂದ್ರಿಯಗಳನ್ನು ಮತ್ತು ಪ್ರಾಣಗಳನ್ನು ತನ್ನ ವಶದಲ್ಲಿರಿಸಿಕೊಳ್ಳ 


| ಬೇಕು. ಮನವನ್ನು ಒಂದು ಕ್ಷಣವಾದರೂ ಸ್ವತಂತ್ರವಾಗಿ ಬಿಡ 


ಬಾರದು. ಅದರ ಪ್ರತಿಯೊಂದು ಸ್ಥಿಶಿ-ಗತಿಗಳನ್ನು ನೋಡುತ್ತಾ 
ಇರಬೇಕು. ಈ ಪ್ರಕಾರ ಸತ್ರ್ವ್ಯಸಂಪನ್ನ ಬುದ್ದಿಯಿಂದ ನಿಧಾನವಾಗಿ 
ಮನಸ್ಸನ್ನು ತನ್ನ ವಶದಲ್ಲಿ ಇರಿಸಿಕೊಳ್ಳಬೇಕು. ॥ ೨೦॥ 
ಉಚ್ಛಂಖಲವಾದ ಕುದುರೆಯನ್ನು ಪಳಗಿಸುವ ಅವಶ್ಯಕತೆ ಇರು 
ಮನಸ್ಸಿನ ಭಾವಗಳನ್ನು ಅರಿತು 
ಕೊಂಡು ಅದನ್ನು ವಶಪಡಿಸಿಕೊಳ್ಳಬೇಕು. ಮನಸ್ಸು ಪೂರ್ಣವಾಗಿ 
ವಶವಾದಾಗಲೇ ಪರಮಯೋಗಿಯಾಗುವನು. ॥ ೨೧ ॥ 


20 ಅಧ್ಯಾಯ] 


ಏಕಾದಶ ಸೃಂಧ 


709 





ಸಾಂಖ್ಯೇನ ಸರ್ವಭಾವಾನಾಂ ಪ್ರತಿರೋಮಾನುಲೋಮತಃ | | 


ಭವಾಪ್ಯಯಾವನುಧ್ಯಾಯೇನ್‌ಮನೋ ಜಸ್ಟ 
॥ 2೨೨ ॥ 


ನಿರ್ವಿಣ್ಣಸ್ಯ ವಿರಕ್ಕಸ್ಯ ಪುರುಷಸ್ಯೋಕ್ಕವೇದಿನಃ । 
ಮನನ ಜತಿ ದೌರಾತ್ಮ್ಯಂ ಚಿಂತಿತಸ್ಯಾನುಚಿಂತಯಾ 


|| ೨೩ 1 


ಯಮಾದಿಭಿರೋಗಪಡೈೆರಾನ್ನೀಕ್ಸಿಕ್ಕಾ ಚ ವಿದ್ಯಯಾ! | ಧಾರಣಾ, ಧ್ಯಾನ, ಸಮಾಧಿ ಮುಂತಾದ ಯೋಗಮಾರ್ಗಗಳಿಂದ, 
| ಆತ್ಮಬಿದ್ಯೆಯಿಂದ ಹಾಗೂ ನನ್ನ ಪರಾಭಕ್ತಿಯಿಂದ, ನನ್ನ ಉಪಾಸನೆ 
|| ೨೪ ॥|: 


ಮಮಾರ್ಜೊೋಪಾಸನಾಭಿರ್ವಾ ನಾನೈೆ ರ್ಯೋಗ್ಯಂ ಸ್ಥರೇನ್ಸನಃ 


ಯದಿಕುರ್ಯಾತ್‌ ಪ್ರಮಾದೇನ ಯೋಗೀ ಕರ್ಮ ವಿಗರ್ಗಿತಮ್‌ | 
ಯೋಗೇನೈವ ದಹೇದಂಹೋ ನಾನ್ಯತ್ರತ್ರ ಕದಾಚನ 
Il ೨೫ 1 


ಸ್ಟೇ ಸ್ಟೇ5 ಧಿಕಾರೇ ಯಾ ನಿಷ್ಠಾ ಸ ಗುಣಃ ಪರಿಕೀರ್ತಿತಃ | 

ಕರ್ಮಣಾಂ ಜಾತ್ಯಶುದ್ಧಾನಾಮನೇನ ನಿಯಮಃ ಕೃತಃ | 

ಗುಣದೋಷವಿಧಾನೇನ ಸಂಗಾನಾಂ ತ್ಯಾಜನೇಚ್ಛಯಾ 
|| ೨೬ ॥| 


ಜಾತಶ್ರದ್ದೋ ಮತ್ಕಥಾಸು ನಿರ್ವಿಣ್ಣಃ ಸರ್ವಕರ್ಮಸು । 
ವೇದ ದುಃಖಾತ್ಮಕಾನ್‌ ಕಾಮಾನರಿತ್ಯಾ ಗೇ ಪ್ಯನೀಶ್ವರಃ 
Wl ೨೭ 


ತತೋ ಭಜೇತ ಮಾಂ ಪ್ರೀತಃ ಶ್ರದ್ಧಾಲುರ್ಧೃಢನಿಶ್ಚಯಃ । 
ಜುಷಮಾಣಶ್ಚತಾನ್ಯಾಮಾನ್‌ ದುಃೋದರ್ಶಾಂತ್ಚ ಗರ್ಹಯನ್‌ 
॥ ೨೮ ॥ 


ಪ್ರೋಕ್ಟೇನ ಭಕ್ಕಿಯೋಗೇನ ಭಜತೋ ಮಾಸಕೃನ್ಮುನೇಃ । 
ಕಾಮಾ ಹೃದಯ್ಯಾ ನಶ್ಯಂತಿ ಸರ್ವೇ ಮಯಿ ಹೃದಿ ಸ್ಥಿತೇ 
I ೨೯ ॥ 





ಸಾಂಖ್ಯಶಾಸ್ತ್ರದಲ್ಲಿ ತಿಳಿಸಿದ ಕ್ರಮಕ್ಕನುಸಾರವೇ ಪ್ರಕೃತಿಯಿಂದ 
ಹಿಡಿದು ಶರೀರದವರೆಗಿನ ಸೃಷ್ಟಿಯನ್ನು ಚಿಂತಿಸಬೇಕು. ಶರೀರಾ 
ದಿಗಳ ಪ್ರಕೃತಿಯಲ್ಲಿ ಲಯವಾಗುವ ಕ್ರಮವನ್ನು ಹೇಳಿದಂತೆ 
ಲಯ-ಚಿಂತನೆ ಮಾಡಬೇಕು. ಮನಸ್ಸು ಶಾಂತ-ಸ್ಥಿರವಾಗುವ 
ವರೆಗೆ ಈ ಕ್ರಮವನ್ನು ನಡೆಸುತ್ತಾ ಇರಬೇಕು. ॥ ೨೨ ॥ ಸಂಸಾರ 
ದಿಂದ ವಿರಕ್ತನಾದವನು, ಸಾಂಸಾರಿಕ ಪದಾರ್ಥಗಳಲ್ಲಿ ದುಃಖ 
ಬುದ್ಧಿ ಉಂಟಾದವನು ತನ್ನ ಗುರುಹಿರಿಯರ ಉಪದೇಶಗಳನ್ನು 
ಚೆನ್ನಾಗಿ ತಿಳಿದುಕೊಂಡು, ಪದೇ-ಪದೇ ತನ್ನ ಸ್ವರೂಪದ ಚಿಂತನೆ 
ಯಲ್ಲೇ ಮುಳುಗಿರುತ್ತಾನೆ. ಈ ಅಭ್ಯಾಸದಿಂದ ಬಹುಬೇಗನೇ 
ಅವನ ಮನಸ್ಸು ಚಂಚಲತೆಯನ್ನು ಬಿಟ್ಟುಬಿಡುತ್ತದೆ. ॥ ೨೩ ॥ 
ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, 


ಯಿಂದ, ಭಕ್ತಿಯೋಗದಿಂದ ಮನಸ್ಸು ಪರಮಾತ್ಮನ ಚಿಂತನೆ ಮಾಡ 
ತೊಡಗುತ್ತದೆ. ಇದಲ್ಲದೆ ಬೇರೆ ಯಾವ ಉಪಾಯವೂ 
ಇಲ್ಲ ॥ ೨೪॥ 

ಎಲ್ಫೆ ಉದ್ದವನೇ! ಯೋಗಿಯಾದರೋ ಎಂದೂ ನಿಂದಿತ 
ಕೆಲಸವನ್ನು ಮಾಡುವುದೇ ಇಲ್ಲ ಆದರೆ ಒಂದೊಮ್ಮೆ ಎಲ್ಲಾದರೂ 
ಅವನಿಂದ ಪ್ರಮಾದವಶದಿಂದ ಯಾವುದಾದರೂ ಅಪರಾಧ 
ನಡೆದುಹೋದರೂ, ಯೋಗದ ಮೂಲಕವೇ ಆ ಪಾಪವನ್ನು 
ಸುಟ್ಟುಬಿಡುತ್ತಾನೆ. ಬೇರೆ ಯಾವ ಕರ್ಮವನ್ನು ಆದಕ್ಕಾಗಿ ಮಾಡ 
ದಿರಲಿ. ॥ ೨೫ ॥ ತಮ್ಮ-ತಮ್ಮ ಅಧಿಕಾರಕ್ಕನುಸಾರ ಆಚರಿಸು 
ವುದೇ ಗುಣವಾಗಿದೆ. ಬೇರೆಯವರ ಕರ್ಮಗಳನ್ನು ಆಚರಿಸು 
ವುದು ದೋಷವಾಗಿದೆ. ಏಕೆಂದರೆ, ಕರ್ಮಗಳು ಸ್ವಭಾವತಃ 
ಅಶುದ್ಧವಾಗಿಯೇ ಇರುತ್ತವೆ. ಕರ್ಮಗಳ ಆಸಕ್ತಿಯನ್ನು ತ್ಯಾಗ 


| ಮಾಡಲೆಂದೇ ಅವುಗಳಲ್ಲಿ ಗುಣ-ದೋಷಗಳ ವಿಧಾನಗೈದು, 


ಅವನ್ನು ನಿಯಮನ ಮಾಡಲಾಗಿದೆ. ॥ ೨೬ ॥ 
ನನ್ನ ಕಥೆಯಲ್ಲಿ ಶ್ರದ್ದೆಯಿರಲಿ. ಎಲ್ಲ ಕರ್ಮಗಳಲ್ಲಿ ವೈರಾಗ್ಯ 
ತಳೆಯಲಿ. ಕರ್ಮಗಳನ್ನು ತ್ಯಜಿಸಲು ಅಸಮರ್ಥನಾಗಿದ್ದರೂ 


| ಕೂಡ ಕರ್ಮಗಳು ದುಃಖಾತ್ಮಕವೆಂದು ತಿಳಿದುಕೊಂಡು, ಅವು 


ಗಳಿಂದ ವರಕ್ಷನಾಗಲು ಪ್ರಯತ್ನಿಸಲಿ. ಹೀಗೆ ಬುದ್ಧಿಯಲ್ಲಿ ನನ್ನ 
ನಿಶ್ಚಯವನ್ನು ದೃಢಗೊಳಿಸಿ, ಶ್ರದ್ಧಾ ಪ್ರೇಮದಿಂದ ನನ್ನನ್ನು 
ಭಜಿಸಲಿ, ಕಾಮನೆಗಳನ್ನು ನಾಶಪಡಿಸಲಾಗದಿದ್ದರೆ, ಸಂಸ್ಕಾರವಶ 
ನಾಗಿ ಅವುಗಳನ್ನು ಸೇವಿಸುತ್ತಾ, ಅವನ್ನು ನಿಂದ್ಯವೆಂದು ತಿಳಿದು, 
ಪರಿಣಾಮದಲ್ಲಿ ಇವು ದುಃಖಪ್ರದವೇ ಆಗಿದೆ ಎಂದು ಯೋಚಿ 
ಸಲಿ. ಹೀಗೆ ಮಾಡುವುದರಿಂದ ಸಹಜವಾಗಿಯೇ ಆ ಕರ್ಮ 
ಗಳಿಂದ ವಿರಕ್ಕಿ ಉಂಟಾದೀತು. ॥ ೨೭-೨೮ ॥ ಈ ಪ್ರಕಾರ ನಾನು 
ತಿಳಿಸಿದಂತಹ ಭಕ್ತಿಯೋಗದಿಂದ ನಿರಂತರ ನನ್ನನ್ನು ಭಜಿಸುವುದ 
ರಿಂದ ನಾನು ಆ ಸಾಧಕನ ಹೃದಯದಲ್ಲಿ ಬಂದು ನೆಲೆಸುತ್ತೇನೆ. 


| ನಾನು ವಿರಾಜಮಾನನಾಗುತ್ತಲೇ ಅವನ ಹೃದಯದ ಎಲ್ಲವಾಸನೆ 


ಗಳು ತಮ್ಮ ಸಂಸ್ಕಾರಗಳೊಡನೆ ನಾಶವಾಗಿ ಹೋಗುತ್ತವೆ. ॥ ೨೯ ॥ 


710 


ಭಿದ್ಯತೇ ಹೃದಯಗ್ರಂಥಿಶ್ಚಿದ್ಯಂತೇ ಸರ್ವಸಂಶಯಾಃ। | 
ಕ್ಲೀಯಂತೇ ಚಾಸ್ಯ ಕರ್ಮಾಣಿ ಮಯಿ ದೃಷ್ಟೇಶ ಖಿಲಾತ್ಮನಿ 

IW ೩೦ ॥ 
ತಸ್ಥಾನ್ಸದ್‌ ಭಕ್ತಿಯುಕ್ತನ್ನ ಯೋಗಿನೋ ವೈ ಮದಾತ್ಮನಃ । 
ನ ಜ್ಞಾನಂನ ಚವೈರಾಗ್ಯಂ ಪ್ರಾಯಃ ಶ್ರೇಯೋ ಭವೇದಿಹ 

॥ ೩೧ ॥ 
ಯತ್ನರ್ಮಭಿರ್ಯತ್ತಪಸಾ ಜ್ಞಾನವೈರಾಗ್ಯತಶ್ವ ಯತ್‌ । 
ಯೋಗೇನ ದಾನಧರ್ಮೇಣ ಶ್ರೇಯೋಭಿರಿತರೈರಪಿ 

| ೩.೨ ॥ 
ಸರ್ವಂ ಮದ್ಭಕ್ರಿಯೋಗೇನ ಮದ್ಭಕ್ಕೋ ಲಭತೇ5ಂಜಸಾ । 
ಸ್ಪರ್ಗಾಪವರ್ಗಂ ಮದ್ದಾಮ ಕಥಂಚಿದ್ಯದಿ ವಾಂಛತಿ 

॥ ೩೩ ॥ 
ನ ಕಿಂಚಿತ್ಪಾಧವೋ ಧೀರಾ ಭಕ್ತಾ ಹ್ಯೇಕಾಂತಿನೋ ಮಮ । 
ವಾಂಛಂತ್ಯಪಿ ಮಯಾ ದತ್ತಂ ಕೈವಲ್ಯಮಪುನರ್ಭವಮ್‌ 

Il ೩೪ ॥| 
ನೈರಪೇಕ್ಸ್ಯಂ ಪರಂ ಪ್ರಾಹುರ್ನಿಃಶ್ರೇಯಸಮನಲ್ಲಕಮ್‌ । 
ತಸ್ಮಾನ್ನಿರಾಶಿಷ್ಕೋೊ ಭಕ್ತಿರ್ನಿರಪೇಕ್ಟಸ್ಯ ಮೇ ಭವೇತ್‌ 

I ೩೫ I 
ನ ಮಯ್ಯೇಕಾಂತಭಕ್ತಾನಾಂ ಗುಣದೋಷೋದ್ಧದಾ ಗುಣಾಃ | 
ಸಾಧೂನಾಂ ಸಮಚಿತ್ಯಾನಾಂ ಬುದ್ದೇಃ ಪರಮುಪೇಯುಷಾಮ್‌ 

I ೩೬ ॥| 
ಏವಮೇತಾನ್ಸಯಾ$ 5 ದಿಪ್ಪಾನನುತಿಷ್ಠಂತಿ ಮೇ ಪಥಃ | 
ಕ್ಷೇಮಂ ವಿಂದತಿ ಮತ್ತಾ ನಂ ಯದ್ದಹ್ಮ ಪರಮಂ ವಿದುಃ 

11೩೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಹೀಗೆ ಅವನಿಗೆ ಸರ್ವಾತ್ಮಕನಾದ ನನ್ನ ಸಾಕ್ಟಾತ್ಕಾರವಾಗುತ್ತಲೇ 
ಅವನ ಹೃದಯದ ಚಿಜ್ಜಡಗ್ರಂಥಿಯು ಬಿಚ್ಚಲ್ಪಡುತ್ತದೆ. ಅವನ ಎಲ್ಲ 
ಸಂಶಯಗಳು ಛಿನ್ನ-ಭಿನ್ನವಾಗುತ್ತವೆ ಹಾಗೂ ಕರ್ಮವಾಸನೆಯು 
ಸರ್ವಥಾ ಕ್ಲೀಣವಾಗುತ್ತದೆ. ॥ ೩೦ ॥ ಇದರಿಂದ ನನ್ನ ಭಕ್ತಿಯಿಂದ 
ಕೂಡಿದ ಯೋಗಿಯು ನನ್ನ ಚಿಂತನೆಯಲ್ಲೇ ಮಗ್ಗನಾಗಿದ್ದು ಅವನಿ 
ಗಾಗಿ ಜ್ಞಾನ ಅಥವಾ ವೈರಾಗ್ಯದ ಆವಶ್ಯಕತೆ ಇರುವುದಿಲ್ಲ ಅವನ 
ಶ್ರೇಯಸ್ಪಾದರೋ ಪ್ರಾಯಶಃ ನನ್ನ ಭಕ್ಕಿಯಿಂದಲೇ ಆಗಿ 
ಹೋಗುತ್ತದೆ. ॥ ೩೧ ॥ ಕರ್ಮ, ತಪಸ್ಸು ಜ್ಞಾನ, ವೈರಾಗ್ಯ, 
ಯೋಗಾಭ್ಯಾಸ, ದಾನ, ಧರ್ಮ ಹಾಗೂ ಇನ್ನಿತರ ಶ್ರೇಯಸ್ಸಿನ 
ಸಾಧನೆಗಳಿಂದ ದೊರೆಯುವುದೆಲ್ಲವೂ, ನನ್ನ ಭಕ್ತನಿಗೆ ನನ್ನ 
ಭಕ್ತಿಯೋಗದ ಪ್ರಭಾವದಿಂದಲೇ ದೊರೆಯುತ್ತದೆ. ಸ್ವರ್ಗ, ಮೋಕ್ಷ 
ಅಥವಾ ನನ್ನ ಧಾಮವನ್ನು ಬಯಸುವ ನನ್ನ ಭಕ್ತನು ಆಯಾಸವಿಲ್ಲದೆ 
ಪಡೆದುಕೊಳ್ಳುತ್ತಾನೆ. ॥ ೩೨-೩೩॥ ನನ್ನ ಅನನ್ಯ ಪ್ರೇಮಿ ಹಾಗೂ 
ಧೈರ್ಯವುಳ್ಳ ಸಾಧು-ಭಕ್ತರು ಸ್ವತಃ ತಾನಾದರೋ ಏನನ್ನೂ 
ಬಯಸುವುದಿಲ್ಲ ಒಂದೊಮ್ಮೆ ನಾನೇ ಕೈವಲ್ಯ-ಮೋಕ್ಚವನ್ನು 
ಕೊಟ್ಟರೂ ಅವರು ಅದನ್ನು ಪಡೆಯಲು ಇಚ್ಛಿಸುವುದಿಲ್ಲ ॥ ೩೪ ॥ 
ಏನನ್ನೂ ಇಚ್ಛೆಸದಿರುವುದು ಪರಮ ಶ್ರೇಯಸ್ಸಿಗಾಗಿ, ಎಲ್ಲಕ್ಕಿಂತ 
ದೊಡ್ಡ ಸಾಧನೆಯಾಗಿದೆ. ಆದ್ದರಿಂದ ಯಾವುದೇ ಕಾಮನೆ ಇಲ್ಲದ 
ವನಿಗೆ ಯಾವ ಅಪೇಕ್ಟೆಯೂ ಇಲ್ಲದವನಿಗೇ ನನ್ನಲ್ಲಿ ಭಕ್ಕಿಯು 
ಉಂಟಾಗುತ್ತದೆ. ॥ ೩೫ ॥ ಬುದ್ಧಿಯಿಂದ ಅತೀತನಾದ ಪರಮಾತ್ಮ 
ತತ್ತ್ವವನ್ನು ಪಡೆದ ನನ್ನ ಅನಸ್ಯ ಪ್ರೇಮೀ ಭಕ್ತರಿಗೆ, ಆ ಸಮದರ್ಶಿ 
ಮಹಾತ್ಮರಿಗೆ ಈ ವಿಧಿ-ನಿಷೇಧದಿಂದ ಉಂಟಾಗುವ ಪುಣ್ಯ-ಪಾಪ 
ಗಳಿಂದ ಯಾವುದೇ ಸಂಬಂಧವೂ ಇರುವುದಿಲ್ಲ ॥ ೩೬ ॥ ಈ 
ಪ್ರಕಾರ ನಾನು ಹೇಳಿರುವ ಜ್ಞಾನ, ಭಕ್ತಿ, ಕರ್ಮಯೋಗಗಳ 
ಆಶ್ರಯಪಡೆದ ಜನರು ನನ್ನಪರಮ ಶ್ರೇಯಸ್ಫರವಾದ ಧಾಮವನ್ನು 
ಪಡೆದುಕೊಳ್ಳುತ್ತಾರೆ. ಏಕೆಂದರೆ, ಅವರು ಪರಬ್ರಹ್ಮ ತತ್ತ್ವವನ್ನು 
ತಿಳಿದುಕೊಂಡಿರುವರು. ॥ ೩೭ ॥ 


ಅಪತನೆಯ ಅಧ್ಯಾಯವು ಮುಗಿಯಿತು. ॥ ೨ರ ॥ 
ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ವಂಧೇ ವಿಂಶೋತಧ್ಯಾಯಃ॥ ೨೦ ॥ 


ಮ 
ಇಪ್ಪತ್ತೊಂದನೆಯ ಅಧ್ಯಾಯ 
ಗುಣ-ದೋಷ ವ್ಯವಸ್ಥೆಗಳ ಸ್ವರೂಪ ಮತ್ತು ಅವುಗಳ ರಹಸ್ಯ 


ಶ್ರೀಭಗವಾನುವಾಚ 
ಯ ಏತಾತ್‌ ಮತ್ತಥೋ ಹಿತ್ವಾಭಕ್ಕಿಜ್ಗಾ ನಕ್ರಿಯಾತ್ಮಕಾನ್‌ | 


ಕ್ಲುದ್ರಾನ್ಶಾಮಾಂಶ್ಚಲೈಃ ಪ್ರಾಣೈರ್ಜುಷಂತಃ ಸಂಸರಂತಿ ತೇ 
WO 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ದವನೇ! 
ನನ್ನ ಪ್ರಾಪ್ತಿಗಾಗಿ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ 
ಗಳೆಂಬ ಮೂರುಮಾರ್ಗಗಳಿವೆ. ಇವನ್ನು ಬಿಟ್ಟು ಚಂಚಲ 
ಇಂದ್ರಿಯಗಳ ಮೂಲಕ ಕ್ಲುದ್ರವಾದ ಭೋಗಗಳನ್ನು ಭೋಗಿಸುತ್ತಿ 
ರುವವರು ಪದೇ-ಪದೇ ಜನ್ಮ-ಮೃತ್ಯುರೂಪೀ ಸಂಸಾರದಲ್ಲಿ 
ಸುತ್ತುತ್ತಾ ಇರುತ್ತಾರೆ. ॥ ೧ ॥ 


2! ಅಧ್ಯಾಯ] 


ಏಕಾದಶ ಸಂಧ 


711 





ಸ್ಟೇ ಸ್ಟೇಂಧಿಕಾರೇ ಯಾ ನಿಷ್ಠಾ ಸ ಗುಣಃ ಪರಿಕೀರ್ತಿತಃ | 
ವಿಷರ್ಯಯಸ್ಕು ದೋಷಃ ಸ್ಕಾದುಭಯೋರೇಷ ನಿಶ್ಚಯಃ 
| ೨ ॥॥ 


ಶುದ್ಧೃಶುದ್ಧೀ ವಿಧೀಯೇತೇ ಸಮಾನೇಷ್ಟಪಿ ವಸ್ಯುಷು । 
ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷ್‌ೌ ಶುಭಾಶುಭೌ 
॥| ೩ 1 


ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ಚಾನಘ । 
ದರ್ಶಿತೋತ5ಯಂ ಮಯಾರ55ಚಾರೋ 


ಧರ್ಮಮುದ್ದಹತಾಂ ಧುರಮ್‌ 


|| ೪ ॥ 


ಭೂಮ್ಯಂಬ್ಬಗ್ಯ್ಯನಿಲಾಕಾಶಾ ಭೂತಾನಾಂ ಪಂಚ ಧಾತವಃ । 
ಆಬ್ರಹ್ಮಸ್ಥಾವರಾದೀನಾಂ ಶಾರೀರಾ ಆತ್ಮಸಂಯುತಾ: 
Il ೫ ॥ 


ವೇದೇನ ನಾಮರೂಪಾಣಿ ವಿಷಮಾಣಿ ಸಮೇಷ್ನಸಿ | 
ಧಾತುಷೂದವ ಕಲ್ಬ್ಯಂತೇ ಏತೇಷಾಂ ಸ್ಪಾರ್ಥಸಿದ್ದಯೇ 
HEN 


ದೇಶಕಾಲಾದಿಭಾವಾನಾಂ ವಸ್ತೂನಾಂಮಮ ಸತ್ತಮ 
ಗುಣದೋಹೌವಿಧೀಯೇತೇನಿಯಮಾರ್ಥಂ ಹಿ ಕರ್ಮಣಾಮ್‌ 
|| & 1 


ಅಕೃಷ್ಣಸಾರೋ ದೇಶಾನಾಮಬ್ರಹ್ಗಣ್ಯೋತಶುಚಿರ್ಭವೇತ್‌ । 
ಕೃಷ್ಣ] ಕಾರೋಕ ಪ್ಯಸ್‌ ವೀರಕಿ ೇಕಟಾಸಂಸ್ಯತೇರಿ ಇಮ್‌ 
11 ಲ || 


ಕರ್ಮಣ್ಯೋ ಗುಣವಾನ್ವಾಲೋ ದ್ರವ್ಯತಃ ಸ್ವತ ಏವ ವಾ। 
ಯತೋ ನಿವರ್ತತೇ ಕರ್ಮ ಸ ದೋಷೋ5ಕರ್ಮಕಃ: ಸ್ಮೃತಃ 
| ೯" || 


ತಮ್ಮ-ತಮ್ಮ ಅಧಿಕಾರಕ್ಕನುಸಾರ ಧರ್ಮದಲ್ಲಿ ದೃಢನಿಷ್ಠೆ 
ಇರುವುದೇ ಗುಣವಾಗಿದೆ; ಇದಕ್ಕೆ ವಿಪರೀತವಾಗಿ ಅನಧಿಕಾರ 
ಚೇಷ್ಟೆಯನ್ನು ದೋಷವೆಂದು ಹೇಳಲಾಗಿದೆ. ತಾತ್ಪರ್ಯ - ಈ 
ಗುಣ-ದೋಷಗಳ ವ್ಯವಸ್ಥೆಯನ್ನು ಅಧಿಕಾರಕ್ಕನುಸಾರವೇ ಮಾಡ 
ಲಾಗುತ್ತದೆ; ಯಾವುದೇ ವಸ್ತುವಿಗನುಸಾರವಲ್ಲ ಆದ್ದರಿಂದ 
ಸ್ವಧರ್ಮವನ್ನು ಪಾಲಿಸಬೇಕು. ॥ ೨ ॥ ಎಲ್ಲ ವಸ್ತುಗಳು ತಾತ್ರ್ವಿಕ 
ರೂಪದಿಂದ ಸಮಾನವೇ ಆಗಿವೆ. ಆದರೆ ದ್ರವ್ಯದ ಗುಣ-ದೋಷ 
ಶುಭ ಅಥವಾ ಅಶುಭ ಇವುಗಳ ವಿಷಯದಲ್ಲಿ ಆ ವಸ್ತುವಿನ 
ನಿರ್ಣಯಮಾಡಿಯೇ ಶುದ್ದಿ-ಅಶುದ್ಧಿಯ ವಿಷಯವಾಗಿ ಹೇಳಲಾಗು 
ತ್ವದೆ. ॥ ೩ ॥ ಪುಣ್ಯಾತ್ಮನಾದ ಉದ್ದವನೇ | ಈ ಶುದ್ಧಿ ಅಶುದ್ಧಿಯ 
ನಿರ್ಣಯವು ಧರ್ಮದಿಂದಾಗಿಯೇ ಆಗುತ್ತದೆ. ವ್ಯವಹಾರ ಮತ್ತು 
ಶರೀರನಿರ್ವಾಹಕ್ಕಾಗಿಯೇ ಇದರ ವ್ಯವಸ್ಥೆ ಹೇಳಲಾಗಿದೆ. 
ಧರ್ಮದ ಮರ್ಯಾದೆಯನ್ನು ಪಾಲಿಸಲಿಕ್ಕಾಗಿ ನಾನೇ ಈ 
ಧರ್ಮದ ಆಚಾರವನ್ನು ಹೇಳಿರುವನು. ॥ ೪ ॥ ಪೃಥ್ವಿ, ಜಲ, 
ತೇಜ, ವಾಯು, ಆಕಾಶ ಈ ಪಂಚಭೂತಗಳೇ ಬ್ರಹ್ಮನಿಂದ ಹಿಡಿದು 
ಪರ್ವತ-ವೃಕ್ಷಗಳವರೆಗೆ ಎಲ್ಲ ಪ್ರಾಣಿಗಳ ಶರೀರಗಳ ಮೂಲ 
ಕಾರಣವಾಗಿವೆ. ಈ ರೀತಿ ಅವೆಲ್ಲವೂ ಶರೀರದ ದೃಷ್ಟಿಯಿಂದ 
ಸಮಾನವೇ ಆಗಿವೆ. ಎಲ್ಲರ ಆತ್ಮವೂ ಒಂದೇ ಆಗಿದೆ ; ಆದ್ದರಿಂದ 
ಆತ್ಮನ ದೃಷ್ಟಿಯಿಂದಲೂ ಸಮಾನವಾಗಿವೆ. ॥ ೫ ॥ ಎಲೈ ಉದ್ಧವನೇ | 
ಪಂಚ - ಭೂತಗಳಾದರೋ ಎಲ್ಲದರಲ್ಲಿ ಸಮಾನವಾಗಿವೆ. ವೇದ 
ಗಳು ಅವುಗಳ ನಾಮ-ರೂಪಗಳನ್ನು ಬೇರೆ-ಬೇರೆಯಾಗಿ 
ಹೇಳುತ್ತವೆ. ಅವೆಲ್ಲವುಗಳಲ್ಲಿ ಸಜಾತೀಯ-ವಿಜಾತೀಯ, ಸ್ವಗತ 
ಭೇದಗಳನ್ನು ರಚಿಸಲಾಗಿದೆ. ಅವುಗಳ ಬೇರೆ-ಬೇರೆ ನಾಮ 
ರೂಪಗಳನ್ನು ಹೇಳಿರುವುದು ಆ ವಸ್ತುಗಳ ವ್ಯವಹಾರಕ್ಕಾಗಿಯೇ 
ಆಗಿದೆ. ॥ ೬॥ ಸಾಧುಶ್ರೇಷ್ಠ ಉದ್ದವನೇ | ದೇಶ, ಕಾಲ ಮುಂತಾ 
ದವುಗಳ ವಿಷಯದಲ್ಲಿ ಮತ್ತು ಪದಾರ್ಥಗಳ ವಿಷಯದಲ್ಲಿ ಹೇಳ 
ಲಾದ ಗುಣ-ದೋಷಗಳ ವಿಧಾನವು ಕರ್ಮಗಳು ನಿಯಮಿತ 
ವಾಗಿ ನಡೆಯಲೆಂದೇ ಇದೆ. ॥ ೭ ॥ ಕೃಷ್ಣನಾರ ಮೃಗವು ಇಲ್ಲ 
ದಿರುವ ಮತ್ತು ಬ್ರಾಹ್ಮಣಭಕ್ತರು ವಾಸಿಸದ ದೇಶವು ಅಪವಿತ್ರ 


| ವಾಗಿದೆ. ಕೃಷ್ಣಸಾರ ಮೃಗವಿದ್ದರೂ, ಸಂತಪುರುಷರು ವಾಸಿಸುವಷ್ಟು 


ಪ್ರದೇಶವನ್ನು ಬಿಟ್ಟು "ಕೀಕಟದೇಶವು ಅಪವಿತ್ರವಾಗಿದೆ. ಇದಲ್ಲದೆ 
ಸಜ್ಜನರು ಇರದ, ಬರಡುಭೂಮಿಯೂ ಅಪವಿತ್ರವೇ ಆಗಿದೆ1೮॥ 
ಕರ್ಮಮಾಡಲು ಯೋಗ್ಯ ಸಾಮಗ್ರಿ ದೊರೆಯಬಹುದಾದ 
ಹಾಗೂ ಕರ್ಮವೂ ಆಗಬಹುದಾದ ಸಮಯವೇ ಪವಿತ್ರ 
ವಾದುದು. ಇದಕ್ಕೆ ವಿಪರೀತವಾಗಿ ಕರ್ಮಮಾಡುವ ಸಾಮಗ್ರಿಯು 
ದೊರೆಯದಿದ್ದಾಗ ಹಾಗೆಯೇ ಆಗಂತುಕ ದೋಷಗಳಿಂದ 
ಅಥವಾ ಸ್ವಾಭಾವಿಕ ದೋಷದ ಕಾರಣ, ಕರ್ಮವು ನಡೆಯ 
ದಿರುವ ಸಮಯವು ಅಶುದ್ಧವಾದುದು. ॥ ೯ ॥ ಪದಾರ್ಥಗಳ 
ಶುದ್ಧಿ-ಅಶುದ್ಧಿಯ ನಿರ್ಣಯವು, ದ್ರವ್ಯ, ವಚನ, ಸಂಸ್ಕಾರ, ಕಾಲ 
ಹೆಚ್ಚಾಗಿರುವುದು ಹಾಗೂ ಕಡಿಮೆ ಇರುವುದು ಇದರಿಂದಲೂ 
ಆಗುತ್ತದೆ. (ಹೇಗೆಂದರೆ ಯಾವುದಾದರೂ ಪಾತ್ರೆಯು ನೀರಿನಿಂದ 


| ಶುದ್ಧಿಗೊಳಿಸಿದರೂ ಮೂತ್ತಾದಿಗಳಿಂದ ಅಶುದ್ಧವಾಗುತ್ತದೆ. ಯಾವುದೇ 


ವಸ್ತುವಿನ ಶುದ್ಧಿ ಅಥವಾ ಅಶುದ್ಧಿಯಲ್ಲಿ ಶಂಕೆ ಉಂಟಾದರೆ 


712 


ದ್ರವ್ಯಸ್ಯ ಶುದ್ಧಶುದ್ಧೀ ಚ ದ್ರವ್ಯೇಣ ವಚನೇನ ಚ। 
ಸಂಸ್ಕಾರೇಣಾಥ ಕಾಲೇನ ಮಹತ್ವ್ವಾಲತಯಾಥವಾ 
॥ CC ॥ 


ಶಕ್ತ್ಯಾ ಶಕ್ಟ್ಯಾಥವಾ ಬುದ್ಧಾ  ಸಮೃದ್ವ್ಯಾ ಚ ಯದಾತ್ಮನೇ | 
ಅಥಂ ಕರ್ಚಿಂ ಹಿ ಯಥಾ ದೇಶಾವಸ್ಥಾನುಸಾರತಃ 
I ೧೧ ॥ 


ಧಾನ್ಯದಾರ್ವಸ್ಥಿತಂತೂನಾಂ ರಸತೈಜಸಚರ್ಮಣಾಮ್‌ | 
ಕಾಲವಾಯ್ದಗ್ಗಿಮೃತ್ತೋಯ್ಯೆಃ ಪಾರ್ಥಿವಾನಾಂ ಯುತಾಯುತೈಃ 
Il 0೨ ॥॥ 


ಅಮೇಧ್ಯಲಿಪ್ತಂ ಯದ್ಯೇನ ಗಂಧಂ ಲೇಪಂ ವ್ಯಪೋಹತಿ । 
ಭಜತೇ ಪ್ರಕೃತಿಂ ತಸ್ಯ ತಚ್ಛೌಚಂ ತಾವದಿಷ್ಠತೇ 
|| 0೩ I 


ಸ್ಥಾನದಾನತಪೋತ ವಸ್ಥಾವೀರ್ಯಸಂಸ್ಕಾ ರಕರ್ಮಭಿಃ | 
ಮತ್‌ ಸ್ಮೃತ್ಯಾ ಚಾತ್ಮನಃ ಶೌಚಂ ಶುದ್ಧ ಕರ್ಮಾಚರೇದ್ದಿ ಜ: 
HW ೧೪ I 


ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮಶುದ್ಧಿರ್ಮದರ್ಪಣಮ್‌ । 
ಧರ್ಮಃ ಸಂಪದ್ಯತೇ ಷಡ್ಜಿರಧರ್ಮಸ್ತು ವಿಷರ್ಯಯಃ 
W ೧೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಬ್ರಾಹ್ಮಣರ ವಚನದಿಂದ ಅದು ಶುದ್ಧವಾಗುತ್ತದೆ. ಇಲ್ಲದಿದ್ದರೆ 
ಅಶುದ್ಧವಾಗಿರುತ್ತದೆ. ಪುಷ್ಪಾದಿಗಳು ನೀರು ಜೆಮುಕಿಸುವುದರಿಂದ 
ಶುದ್ಧ ಮತ್ತು ಮೂಸುವುದರಿಂದ ಆಶುದ್ಧವಾಗುತ್ತವೆ. ಆಗಲೇ 
ಬೇಯಿಸಿದ ಅನ್ನವು ಶುದ್ಧ ಹಾಗೂ ತಂಗಳಾದುದು ಅಶುದ್ಧವೆಂದು 
ತಿಳಿಯಲಾಗುತ್ತದೆ. ದೊಡ್ಡ ಸರೋವರ, ನದಿ ಇವುಗಳ ನೀರು 
ಶುದ್ಧ ಮತ್ತು ಸಣ್ಣ ಹೊಂಡದ ನೀರು ಅಶುದ್ಧ ಹೀಗೆಯೇ ಬೇರೆ 
ವಸ್ತುಗಳನ್ನು ತಿಳಿದುಕೊಳ್ಳಬೇಕು.) ॥ ೧೦ ॥ ಶಕ್ತ, ಅಶಕ್ತ 
(ಅಸಮರ್ಥ. ಬಾಲಕ, ವೃದ್ಧ ರೋಗಿ ಮುಂತಾದವರು), ಬುದ್ದಿ 

ಮತ್ತು ವೈಭವಕ್ಕನುಸಾರವೂ ಪವಿತ್ರತೆ, ಅಪವಿತ್ರತೆಯ ವ್ಯವಸ್ಥೆ 
ಯಾಗುತ್ತದೆ. "ಅದರಲ್ಲಿಯೂ ಸ್ಥಾನ ಮತ್ತು ಉಪಯೋಗ ಮಾಡು 
ವವನ ಆಯುಸ್ನಿನ ವಿಚಾರಮಾಡುತ್ತಾ ಅಶುದ್ಧ ವಸ್ತುಗಳ 
ವ್ಯವಹಾರದ ದೋಷವೂ ಸರಿಯಾಗಿ ಗುರುತಿಸಲಾಗುತ್ತದೆ. 
(ಶ್ರೀಮಂತ-ದರಿದ್ರ, ಬಲಿಷ್ಯ-ನಿರ್ಬಲ, ಬುದ್ಧಿವಂತ-ಮೂರ್ಹ, 
ಉಪದ್ರವದಿಂದ ಕೂಡಿದ ಮತ್ತು ಸುಖಕರವಾದ ದೇಶ, 
ತರುಣ-ವೃದ್ಧಾವಸ್ಥೆ ಇವುಗಳ ಭೇದದಿಂದ ಶುದ್ಧಿ ಹಾಗೂ 
ಅಶುದ್ಧಿಯ ವ್ಯವಸ್ಥೆಯಲ್ಲಿ ವ್ಯತ್ಯಾಸವಿರುತ್ತದೆ.) ॥ ೧೧ ॥ ಧಾನ್ಯ 
ಗಳು, ಮರದಪಾತ್ರೆ, ಆನೆಯದಂತ, ನೂಲು, ಜೇನು, ಉಪ್ಪು 
ಎಣ್ಣೆ ತುಪ್ಪ ಮುಂತಾದ ರಸವಸ್ತುಗಳು, ಚೆನ್ನ, ಪಾದರಸ ಮೊದ 


ಲಾದ ತೈಜಸ ಪದಾರ್ಥಗಳು, ಹುಲಿ, ಜಿಂಕೆ ಇವುಗಳ ಚರ್ಮ, 


ಮಣ್ಣಿನ ಗಡಿಗೆಯೇ ಮುಂತಾದವುಗಳು ಸಮಯಾನುಸಾರ 
ತಾನಾಗಿಯೇ ಗಾಳಿ ತಾಗುವುದರಿಂದ, ಬೆಂಕಿಯಲ್ಲಿ ಸುಟ್ಟಾಗ, 
ಮಣ್ಣಿನಿಂದ ತಿಕ್ಕುವುದರಿಂದ, ನೀರಿನಿಂದ ತೊಳೆಯುವುದರಿಂದ 
ಶುದ್ಧವಾಗುತ್ತವೆ. ದೇಶ, ಕಾಲ ಹಾಗೂ ಅವಸ್ಥೆಗನುಸಾರ ಕೆಲವೊಮ್ಮೆ 
ನೀರು, ಮಣ್ಣು ಮುಂತಾದ ಶೋಧಕ ಸಾಮಗ್ರಿಯ ಸಂಯೋಗ 
ದಿಂದ ಶುದ್ದ ಮಾಡಬೇಕಾಗುತ್ತದೆ. ಕೆಲವು ಕಡೆಗಳಲ್ಲಿ ಒಂದೊಂದ 
ರಿಂದಲೇ ಶುದ್ಧವಾಗುತ್ತವೆ. ॥ ೧೨ ॥ ಯಾವುದೇ ವಸ್ತುವಿನಲ್ಲಿ 
ಯಾವುದಾದರೂ ಅಶುದ್ಧ ಪದಾರ್ಥ ತಗುಲಿದರೆ, ಸುಲಿಯುವು 
ದರಿಂದ ಅಥವಾ ಮಣ್ಣು ಮುಂತಾದವುಗಳಿಂದ ತಿಕ್ಕುವುದರಿಂದ, 
ಆ ಪದಾರ್ಥದ ವಾಸನೆ, ಲೇಪ ಹೊರಟುಹೋಗಿ ಆ ವಸ್ತುವು ತನ್ನ 
ಹಿಂದಿನರೂಪವನ್ನು ಪಡೆದಾಗ ಅದನ್ನು ಶುದ್ಧವೆಂದು ತಿಳಿಯ 
ಬೇಕು. ॥ ೧೩ ॥ ಸ್ಥಾನ, ದಾನ, ತಪಸ್ಸು ವಯಸ್ಸು ಸಾಮರ್ಥ್ಯ, 
ಸಂಸ್ಕಾರ, ಕರ್ಮ ಮತ್ತು ನನ್ನ ಸ್ಥರಣೆಯಿಂದ ಚಿತ್ತದ ಶುದ್ದಿ 
ಯಾಗುತ್ತದೆ. ಇವುಗಳ ಮೂಲಕ ಶುದ್ಧರಾಗಿ ಬ್ರಾಹ್ಮಣ, ಕ್ಷತ್ರಿಯ, 
ವೈಶ್ಯ ಇವರುಗಳು ವಿಹಿತ ಕರ್ಮಗಳನ್ನು ಆಚರಿಸಬೇಕು. ॥ ೧೪॥ 
ಗುರುಮುಖದಿಂದ ಕೇಳಿ ಚೆನ್ನಾಗಿ ಹೃದಯಂಗಮ ಮಾಡಿ 
ಕೊಂಡಾಗ ಮಂತ್ರದ ಮತ್ತು ನನಗೆ ಸಮರ್ಪಿಸುವುದರಿಂದ 
ಕರ್ಮದ ಶುದ್ಧಿಯಾಗುತ್ತದೆ. ಉದ್ಧ್ಭವನೇ ಹೀಗೆ ದೇಶ, ಕಾಲ, 
ಪದಾರ್ಥ, ಕರ್ತಾ, ಮಂತ್ರ ಮತ್ತು ಕರ್ಮ ಈ ಆರು 
ಶುದ್ಧವಾಗುವುದರಿಂದ ಧರ್ಮವು ಶುದ್ಧವಾಗುತ್ತದೆ. ಅಶುದ್ಧ 
ವಾದಾಗ ಅಧರ್ಮವೂ ಆಗುತ್ತದೆ. ॥ ೧೫ ॥ 


21 ಅಧ್ಯಾಯ] 


ಏತಾದಶಸ್ಕಂಧ 


713 





ಕಜಿದುಣೋತಪಿ ದೋಷಃ ಸ್ಯಾದ್ದೋಹೋಶಪಿ ವಿಧಿನಾ ಗುಣಃ | 
ಗುಣದೋಷಾರ್ಥ ನಿಯಮಸ್ತದ್ಧಿದಾಮೇವ ಬಾಧತೇ 
॥1 ೧೬ ॥ 


ಸಮಾನಕರ್ಮಾಚರಣಂ ಪತಿತಶಾನಾಂ ನ ಪಾತಕಮ್‌ | 
ಔತೃತಿಕೋ ಗುಣಃ ಸಂಗೋ ನ ಶಯಾನಃ ಪತತ್ಯಧಃ 
Il CE 11 


ಯತೋ ಯತೋ ನಿವರ್ತೇತ ವಿಮುಚ್ಛೇತ ತತಸ್ತತಃ । 
ಏಷ ಧರ್ಮೋ ನೃಣಾಂ ಕ್ಷೇಮಃ ತೋಕೋಹಭಯಾಹಹ 
೧೮ ॥ 


ವಿಷಯೇಷು ಗುಣಾಧ್ಯಾಸಾತ್‌ ಪುಂಸಃ ಸಂಗಸ್ತತೋ ಭವೇತ್‌ | 
ಸಂಗಾತ್ತತ್ರ ಭವೇತ್ಕಾಮಃ ಕಾಮಾದೇವ ಕಲಿರ್ನಣಾಮ್‌ 
1೧೯ 


ಕಲೇರ್ದುರ್ವಿಷಹಃ  ಕ್ರೋಧಸ್ತಮಸ್ತಮನುವರ್ತತೇ | 
ತಮಸಾ ಗ್ರಸ್ಯತೇ ಪುಂಸಶ್ಲೇತನಾ ವ್ಯಾಪಿನೀ ದ್ರುತಮ್‌ 
॥ ೨೦ ॥ 


ತಯಾ ವಿರಹಿತಃ ಸಾಧೋ ಜಂತುಃ ಶೂನ್ಯಾಯ ಕಲತೇ । 


ತತೋತಸ್ಯ ಸ್ಪಾರ್ಥವಿಭ್ರಂಕೋ ಮೂರ್ಚಿತಸ್ಯ ಮೃ 


11 ೨೧ 1 


ವಿಷಯಾಭಿನಿವೇಶೇನ ನಾತ್ಥಾನಂ ಮೇದ ನಾಹಪರಮ್‌ । 
ವೃಕ್ಷಜೀವಿಕಯಾ ಜೀವನ್ವ ರ್ಥಂ ಭಸ್ಥೆ ಸೇವ ಯಃ ಶ್ರಸನ್‌ 
॥ ೨೨॥ 


ಒಂದೇ ವಸ್ತುವು ಗುಣಿಯಾಗಿದ್ದರೂ ವಿಧಿಯು ನಿಷೇಧ 
ಮಾಡಿದ್ದರೆ ಆ ವಿಧಿವಾಕ್ಕ ಕೃನುಸಾರ ಗುಣವೂ ದೋಷವಾಗುತ್ತದೆ. 
ಈ ಪ್ರಕಾರ ವಸ್ತುವಿನ ಗುಣ-ದೋಷಗಳ ವಿಷಯದಲ್ಲಿ 
ನಿಯಮಗಳನ್ನು ನಿರ್ಧರಿಸ ಲಾಗಿದೆ. ಆ ನಿಯಮಗಳನ್ನು ಯಾರು 
ಯಾವುದನ್ನು ಪಾಲಿಸಬೇಕು ಅಥವಾ ಯಾರು ಯಾವುದನ್ನು 
ಪಾಲಿಸಬಾರದು ಹೀಗೆ ಮಾಡಿರುವ ಭೇದವು ವರ್ಣವ್ಯವಸ್ಥೆ 
ಯನ್ನು ಸ್ಥಿರವಾಗಿಡಲೆಂದೇ ಆಗಿದೆ. ಆದ್ದರಿಂದಲೇ ಅವುಗಳಲ್ಲಿನ 
ಗುಣ-ದೋಷ ಭೇದವನ್ನು ಕಲ್ಪಿಸಲಾಗಿದೆ. ॥ ೧೬ ॥ ಪತಿತರಿಗೆ 
ಪಾಪದ ಆಚರಣೆಯು ಯಾವ ದೋಷವೂ ಇಲ್ಲ ಅವರು 
ಮೊದಲಿನಿಂದಲೇ ಪಾತಕಿಗಳಾಗಿದ್ದಾರೆ. ಅವರು ಇನ್ನೂ ಪಾಪ 
ಮಾಡಿದರೆ ಅವರಿಗೆ ಪಾಪ ತಗಲುವುದಿಲ್ಲ ಏಕೆಂದರೆ. ಗುಣ 
(ಪಾಪ)ಗಳಲ್ಲಿ ಆಸಕ್ಷವಾಗುವುದಾದರೋ ಅವರ ಸ್ವಾಭಾವಿಕ 
ಪ್ರವೃತ್ತಿಯೇ ಆಗಿದೆ. ನೆಲದ ಮೇಲೆ ಮಲಗಿದವನಿಗೆ ಕೆಳಗೆ 
ಬೀಳುವ ಭಯವಿಲ್ಲ ॥ ೧೭ ॥ ಯಾವ-ಯಾವ ಗುಣ-ದೋಷ 
ಗಳಿಂದ ಮನುಷ್ಯನ ಚಿತ್ತವು ಉಪರತವಾಗುತ್ತಾ ಹೋಗು 


ತ್ವದೆಯೋ, ಆಯಾಯಾ ವಸ್ತುಗಳ ಬಂಧನದಿಂದ ಅವನು ಮುಕ್ತ 


ನಾಗುತ್ತಾ ಹೋಗುತ್ತಾನೆ. ಮನುಷ್ಯರಿಗಾಗಿ ಈ ನಿವೃತ್ತಿರೂಪೀ 
ಧರ್ಮವೇ ಪರಮ ಶ್ರೇಯಸ್ಸಿನ ಸಾಧನೆಯಾಗಿದೆ. ಏಕೆಂದರೆ, 
ಇದೇ ಶೋಕ, ಭಯ, ಮೋಹ ಇವುಗಳನ್ನು ಇಲ್ಲವಾಗಿಸುವಂತ 
ಹುದು. ॥ ೧೮ ॥ ಉದ್ದವನೇ! ವಿಷಯಗಳಲ್ಲಿ ಗುಣಗಳನ್ನು 
ಆರೋಪಿಸುವುದರಿಂದ ಆ ವಸ್ತುವಿನ ಕುರಿತು ಆಸಕ್ಕಿ ಉಂಟಾ 
ಗುತ್ತದೆ. ಆಸಕ್ತಿ ಉಂಟಾದಾಗ ಅದನ್ನು ಪಡೆಯುವ ಕಾಮನೆ 
ಹುಟ್ಟುತ್ತದೆ. ಈ ಕಾಮನೆಯ ಪೂರ್ತಿಯಲ್ಲಿ ಯಾವುದಾದರೂ 
ಅಡ್ಡಿ ಇದಿರಾದರೆ ಜನರಲ್ಲಿ ಪರಸ್ಪರ ಕಲಹವಾಗತೊಡ 
ಗುತ್ತದೆ. ॥ ೧೯ ॥ ಕಲಹದಿಂದ ಅಸಹ್ಯವಾದ ಕ್ರೋಧವು ಉಂಟಾ 
ಗುತ್ತದೆ ಮತ್ತು ಕ್ರೋಧ ಬಂದಾಗ ತನ್ನ ಹಿತ-ಅಹಿತದ ಎಚ್ಚರ 
ವಿರುವುದಿಲ್ಲ ಅಜ್ಞಾನ ಆವರಿಸಿಬಿಡುತ್ತದೆ. ಈ ಅಜ್ಞಾನದಿಂದ 
ಮನುಷ್ಯನಲ್ಲಿ ಕಾರ್ಯಾಕಾರ್ಯವನ್ನು ನಿರ್ಣಯಿಸುವ ಚೇತನಾ 
ಶಕ್ತಿಯು ಲುಪ್ತವಾಗುತ್ತದೆ. ॥ ೨೦ ॥ ಸಾಧುವೇ! ಚೇತನಾಶಕ್ತಿಯು 
ಅರ್ಥಾತ್‌ ಸ್ಚೃತಿಯು ಲುಪ್ತವಾದಾಗ ಮನುಷ್ಯನಲ್ಲಿ ) ಮನುಷ್ಠತ್ತ 
ಉಳಿಯುವುದಿಲ್ಲ ಪಶುಶ್ವ ಬಂದುಬಿಡುತ್ತದೆ ಹಾಗೂ ಅವನು 
ಶೂನ್ವದಂತೆ ಆಸ್ತಿತ್ರಹೀನನಾಗುತ್ತಾನೆ. ಆಗ ಅವನ ಸ್ಥಿತಿಯು ಮೂರ್ಛಿತ 
ಅಥವಾ ಹೆಣದಂತಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಅವನ 
ಸ್ವಾರ್ಥವೂ ಕೈಗೂಡುವುದಿಲ್ಲ ಪರಮಾರ್ಥವೂ ಇಲ್ಲ ॥ ೨೧॥ 
ವಿಷಯಗಳನ್ನು ಚಿಂತಿಸುತ್ತಾ-ಚಿಂತಿಸುತ್ತಾ ಅವನು ವಿಷಯರೂಪ 
ನಾಗುತ್ತಾನೆ. ಅವನ ಜೀವನವು ವೃಕ್ಷದಂತೆ ಜಡವಾಗುತ್ತದೆ. 
ಕಮ್ಮಾರನ ತಿದಿಯಂತೆ ಅವನ ಶರೀರದಲ್ಲಿ ವ್ಯರ್ಥವಾಗಿ ಶ್ವಾಸ ನಡೆ * 
ಯುತ್ತಾ ಇರುತ್ತದೆ. ಅವನಿಗೆ ತನ್ನದಾಗಲೀ, ಬೇರೆಯವರದಾಗಲೀ 
ಜ್ಞಾನವಿರುವುದಿಲ್ಲ ಅವನು ಸರ್ವಥಾ ಆತ್ಮವಂಚಿತನಾಗು 
ತ್ತಾನೆ. ॥ ೨೨ ॥ 


714 


ಫಲಶ್ರುತಿರಿಯಂ ನೃಣಾಂ ನ ಶ್ರೇಯೋ ರೋಚನಂ ಪರಮ್‌ | 
ಶ್ರೇಯೋದಿವಕ್ಚಯಾ ಪ್ರೋಕ್ಕಂ ಯಥಾ ಭೈಷಜ್ಯರೋಚನಮ್‌ 
Il ೨೩ || 


ಉತ್ಪಕ್ಕೈವ ಹಿ ಕಾಮೇಷು ಪ್ರಾಣೇಷು ಸ್ವಜನೇಷು ಚ। 
ಆಸಕ್ತಮನಸೋ ಮರ್ತ್ಯಾ ಆತ್ಮನೋ 5ನರ್ಥಹೇತುಷು 
|| 2೪ I 


ನ ತಾನವಿದುಷಃ ಸ್ಪಾರ್ಥಂ ಭ್ರಾಮೃತೋ ವೃಜಿನಾದ್ಧನಿ । 
ಕಥಂ ಯುಂಜ್ಯಾತ್‌ ಪುನಸ್ತೇಷು ತಾಂಸ್ಟಮೋ ನಿಶತೋ ಬುಧಃ 
1 ೨೫ ॥| 


ವ್ಯವಸಿತಂ ಕೇಚಿದವಿಜ್ಞಾಯ ಕುಬುದ್ದಯಃ | 
ಫಲಶ್ರುತಿಂ ಕುಸುಮಿತಾಂ ನ ವೇದಜ್ಞಾ ವದಂತಿ ಹಿ 
॥| ೨೬ ॥ 


ಕಾಮಿನಃ ಕೃಪಣಾ ಲುಬ್ಬಾಃ ಪುಷೇಷು ಫಲಬುದಯಃ I 
ಅಗ್ಲಿಮುಗ್ತಾ ಧೂಮತಾಂತಾಃ ಸ್ವಂ ಲೋಕಂ ನ ವಿದಂತಿ ತೇ 
Il ೨೭. || 


ನತೇ ಮಾಮಂಗ ಜಾನಂತಿ ಹೃದಿಸ್ಥಂ ಯ ಇದಂ ಯತಃ। 
ಉಕ್ಕಶಸ್ತ್ರಾ ಹ್ಯಸುತೃಪೋ ಯಥಾ ನೀಹಾರಚಕ್ಸುಷ: 
[| 25 1 


ತೇ ಮೇ ಮತಮವಿಜ್ಞಾಯ ಪರೋಕ್ಸಂ ವಿಷಯಾತ್ಮಕಾಃ | 
ಹಿಂಸಾಯಾಂ ಯದಿ ರಾಗಃ ಸ್ಯಾದ್ಯಜ್ಞವಿವ ನಚೋದನಾ 
|| ೨೯ ॥| 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಸವಿಮಾತುಗಳನ್ನಾಡಿ ಮಕ್ಕಳಿಗೆ ಕಹಿ ಔಷಧಿ ಕುಡಿಸುವಂತೆ, 
ವೇದಗಳಲ್ಲಿರುವ ಫಲಶ್ರುತಿಯು ವಾಸ್ತವವಾಗಿ ಶ್ರೇಯಸ್ಕರವಲ್ಲ 
ಕೇವಲ ವೇದಗಳಲ್ಲಿ ಅಭಿರುಚಿಯನ್ನು ಉಂಟುಮಾಡಲೆಂದೇ 
ಇವೆ. ಆದ್ದರಿಂದ ವೈದಿಕ ಕರ್ಮಗಳಲ್ಲಿ ಅಭಿರುಚಿ ಉಂಟಾಗಿ 


ಅವನು ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ಳ ಬಲ್ಲನು. ॥ ೨೩ ॥ ಕರ್ಮ 


ಗಳಲ್ಲಿ, ಪ್ರಾಣಗಳಲ್ಲಿ, ತನ್ನ ಹತ್ತಿರದ ನೆಂಟರಲ್ಲಿ ಮನುಷ್ಯನ 
ಮನಸ್ಸು ಸ್ವಾಭಾವಿಕವಾಗಿಯೇ ಆಸಕ್ಕವಾಗಿರುತ್ತದೆ. ಇದು 
ಅವನನ್ನು ಪತನವಾಗಿಸುವಂತಹುದು. ಹೀಗೆ ಈ ಮನುಷ್ಯನು 
ಜನ್ಮ-ಜನ್ಮಾಂತರದ ಸಂಸ್ಕಾರಗಳಿಗೆ ವಶೀಭೂತನಾಗಿ ತನ್ನ ಸ್ವಾರ್ಥ 
ದಿಂದ ಭ್ರಷ್ಟನಾಗಿರುವನು. ಪರಮಾರ್ಥಪಥದಿಂದ ಪತಿತನಾದ 
ಪ್ರಾಣಿಯು ಇನ್ನೂ ಹೆಚ್ಚು ಅಂಧಕಾರದಲ್ಲಿ ಹೋಗುತ್ತಿದ್ದಾನೆ. 
ಇದನ್ನು ನೋಡಿ ವೇದವಾಣಿ ಅಥವಾ ಯಾವುದೇ ವಿದ್ವಾಂಸನು 
ಅವನನ್ನು ಮತ್ತೂ ಹೆಚ್ಚಿನ ಕುಮಾರ್ಗದಲ್ಲಿ ಅಲೆಯಲು ಏಕೆ 
ಪ್ರವೃತ್ತವಾಗಿಸೀತು ? ವೇದವಾದರೋ ಜ್ಞಾನಭಂಡಾರವಾಗಿದೆ. 
ಆದ್ದರಿಂದ ವೇದವು ಕುಮಾರ್ಗದಿಂದ ತೊಲಗಿಸಿ, ವೈದಿಕ 
ಕರ್ಮಗಳಲ್ಲಿ ಫಲಶ್ರುತಿಯ ಮಾತನ್ನು ಹೇಳಿ, ಅವನಲ್ಲಿ ರುಚಿ 
ಯನ್ನುಂಟುಮಾಡಿ ಸನ್ಮಾರ್ಗಕ್ಕೆ ಹಚ್ಚುವ ಪ್ರೇರಣೆಯನ್ನು 
ನೀಡುತ್ತದೆ. ॥ ೨೪-೨೫ ॥ ದೂಷಿತ ಬುದ್ಧಿಯ ಜನರು (ಕರ್ಮ 
ವಾದಿಗಳು) ವೇದಗಳ ಈ ಅಭಿಪ್ರಾಯವನ್ನು ತಿಳಿಯದೆ ಕರ್ಮಾ 
ಸಕ್ತಿವಶರಾಗಿ ಪುಷ್ಪಗಳಂತೆ ಆಕರ್ಷಕವಾಗಿ ಸ್ವರ್ಗಾದಿ ಲೋಕಗಳನ್ನು 
ವರ್ಣಿಸುತ್ತಾ. ಕೇಳುತ್ತಾ ಇರುತ್ತಾರೆ. ಅವನ್ನೇ ಪರಮ ಫಲವೆಂದು. 
ತಿಳಿದು ದಾರಿತಪ್ಪತ್ವಾರೆ. ಆದರೆ ವೇದಗಳನ್ನು ತಿಳಿದ ಜನರು 
ಶ್ರುತಿಗಳ ಇಂತಹ ತಾತ್ತರ್ಯವನ್ನು ಹೇಳುವುದಿಲ್ಲ ॥ ೨೬॥ 
ವಿಷಯವಾಸನೆಯಲ್ಲಿ ಸಿಕ್ಕಿಬಿದ್ದ ದೀನ-ಹೀನ ಲೋಭೀ 
ಪುರುಷರು ಬಣ್ಣಬಣ್ಣದ ಹೂವುಗಳಂತೆ ಸ್ವರ್ಗಾದಿ ಲೋಕ 
ಗಳನ್ನೇ ಎಲ್ಲವೂ ಎಂದು ತಿಳಿದುಕೊಳ್ಳುತ್ತಾರೆ. ಅಗ್ನಿಯ ಮೂಲಕ 
ಸಿದ್ಧವಾಗುವ ಯಜ್ಞಯಾಗಾದಿ ಕರ್ಮಗಳಲ್ಲೇ "ಮೋಹಿತರಾಗಿ 
ದೇವಲೋಕ, ಪಿತ್ಠಲೋಕ ಮುಂತಾದವುಗಳಿಗೆ ಹೋಗುತ್ತಾರೆ. 
ಬೇರೆಡೆ ಅಲೆಯುವುದರಿಂದ ಅವರು ತಮ್ಮ ನಿಜಧಾಮವಾದ 
ಪರಮಪದವನ್ನು ಹೊಂದುವುದಿಲ್ಲ ॥ ೨೭ ॥ ಪ್ರಿಯ ಉದ್ಧವನೇ! 
ಪರಮಾತ್ಮನಿಂದ ಈ ವಿಶ್ವವು ಉತ್ಪನ್ನವಾಗಿದೆ. ಆ ಪರಮಪಿತಾ 
ಪರಮಾತ್ಸನಾದರೋ ಅವರ ಹೃದಯದಲ್ಲೇ ವಿರಾಜಮಾನ 
ನಾಗಿದ್ದಾನೆ. ಆದರೆ ಅವರು ಕರ್ಮಮಾರ್ಗದ ಶಸ್ತ್ರವನ್ನು ಹಿಡಿದೇ 
ನಡೆಯುತ್ತಾರೆ. ಇಂತಹ ಪ್ರಾಣಪೋಷಣೆಯಲ್ಲೇ ತೊಡಗಿರುವ 
ಜನರ ಕಣ್ಣುಗಳಲ್ಲಿ ಪ್ರಾಯಶಃ ಕತ್ತಲೆಯೇ ಆವರಿಸಿರು 


ತ್ತದೆ. ॥ ೨೮ ॥ ಇದೇ ಕಾರಣದಿಂದ ಅವರು ನನ್ನನ್ನು ತಿಳಿಯದೇ 


ಹೋಗುತ್ತಾರೆ ಹಾಗೂ ನನ್ನ ಪರೋಕ್ಷ ಮತವನ್ನೂ ಕೂಡ ತಿಳಿಯದೆ 
ಹೋಗುವರು. ಬುದ್ಧಿಯಲ್ಲಿ ವಿಷಯಗಳೇ ನುಸುಳಿದ್ದರಿಂದ 
ಹಿಂಸೆಯಲ್ಲೇ ಅವರಿಗೆ ಆಸಕ್ತಿ ಇರುತ್ತದೆ. ಆ ಹಿಂಸಾವೃತ್ತಿಯನ್ನು 
ತಡೆಯುವುದಕ್ಕಾಗಿಯೇ, ಅವರ ಈ ಉಚ್ಛೃಂಖಲ ಪ್ರವೃತ್ತಿ 
ಒಂದು ಸೀಮೆಯೊಳಗೆ ಬಂಧಿಸಿರಲಿ ಎಂದೇ ಯಜ್ಞದ ವಿಧಾನ 
ವನ್ನು ಮಾಡಲಾಗಿದೆ. ॥ ೨೯ ॥ 





21 ಅಧ್ಯಾಯ] 


ಏಕಾದಶ ಸ್ಪಂಧ 


715 





ಹಿಂಸಾವಿಹಾರಾ ಹ್ಯಾಲಬ್ದೆ ಹ ಪಶುಭಿಃ ಸ್ಪಸುಖೇಚ್ಛೆಯಾ I 
ಯಜಂತೇ ದೇವತಾ ಯಜ್ಞೆ ಖಃ ಪಿತ್ವಭೂತಪತೀನ್‌ ಖಲಾಃ 
1೩೦ ॥ 


ಸ್ವಪ್ಫೋಪಮಮಮುಂ ಲೋಕಮಸಂತಂ ಶ್ರವಣಪ್ರಿಯಮ್‌ । 
ಆಶಿಷೋ ಹೃದಿ ಸಂಕಲ್ಪ್ಯ ತ್ಯಜಂತ್ಯರ್ಥಾನ್ಯಥಾ ವಣಿಕ್‌ 


1೩೧ ॥ 
ರಜತ್ತತಮೋನಿಷ್ಟಾ ರಜಃತ್ತತಮೋಜುಷಃ | 
ಉಪಾಸತ ಇಂದ್ರಮುಖ್ಯಾನ್‌ ದೇವಾದೀನ್‌ ನ ತಥೈವ ಮಾಮ್‌ 

W2೩೨ 


ಹ ದೇವ ರಂಸ್ತಾ; ದಿ 
. ಇಷ್ಟೇಹ ದೇವತಾ ಯಜ್ಞ್ವೈರ್ಗತ್ವಾ ರಂಸ್ಕಾಮಹೇ ದಿವಿ। | ಪರಿವಾರದಲ್ಲಿ ಹುಟ್ಟುವೆವು. ನಮ್ಮ ದೊಡ್ಡ ದೊಡ್ಡ ಅರಮನೆ 


| ಗಳಿರುವುವು, ನಮ್ಮ ಕುಟುಂಬ ತುಂಬಾ ಸುಖೀಯಾಗಿದ್ದು 


ತಸ್ಕಾಂತ ಇಹ ಭೂಯಾಸ್ಥಮಹಾಶಾಲಾ ಮಹಾಕುಲಾಃ 
1 ೩೩ ॥॥ 


ಏವಂ ಪು್ರಷ್ಟಿತಯಾ ವಾಚಾ ವ್ಯಾಕ್ಗಿಪ್ತಮನಸಾಂ ನೃಣಾಮ್‌ | 
ಮಾನಿನಾಂ ಚಾತಿಸ್ತಬ್ಜಾನಾಂ ಮದ್ವಾರ್ತಾಪಿ ನರೋಚತೇ 
1 ೩೪ ॥ 


ವೇದಾ ಬ್ರಹ್ಮಾತ್ಮವಿಷಯಾಸ್ಥಿಕಾಂಡವಿಷಯಾ ಇಮೇ! 
ಪರೋಕ್ಸವಾದಾ ಯಷಯಃ ಪರೋಕ್ಪಂ ಮಮ ಚ ಪ್ರಿಯಮ್‌ 
1೩೫ 1 


ಶಬ್ದಬ್ರಷ್ಟಸುದುರ್ಬೋಧಂಪ್ರಾಣೇಂದ್ರಿಯಮನೋಮಯವ್‌ | 
ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತಶ್‌ 
| ೩೬ ॥ 





* ಏಕೆಂದರೆ, ಎಲ್ಲ ಜನರು ಇದರ ಅಧಿಕಾರಿಗಳಲ್ಲಿ ಅಂತಃಕರಣ ಶುದ್ಧವಾದ ಮೇ 


ಈ ಪ್ರಕಾರ ಆ ಪಾಮರ ವಿಷಯಲೋಲುಪರು ತಮ್ಮ ಇಂದ್ರಿ 


| ಯಗಳನ್ನು ತೃಪ್ತಿಪಡಿಸಲಿಕ್ಕಾಗಿ ಯಜ್ಞಗಳ ಮೂಲಕ, ದೇವತೆ 


ಗಳನ್ನು, ಪಿತೃಗಳನ್ನು ಮತ್ತು ಭೂತಪತಿಗಳನ್ನು ಒಲಿಸಿಕೊಳ್ಳಲು 


| ಯಜನದ ದಂಭಾಚಾರವನ್ನು ಮಾಡುತ್ತಾ, ಮುಗ್ಧ ಮೂಕಪಶು 


ಗಳನ್ನು ಹತ್ಯೆ ಮಾಡುತ್ತಾರೆ. ॥ ೩೦ ॥ 

ಎಲೆ ಉದ್ದವನೇ! ಕೇಳಿಬರುವ ಸ್ವರ್ಗಾದಿ ಲೋಕಗಳ 
ಸುಖಭೋಗ, ಐಶ್ವರ್ಯಗಳು ಉಂಟಾಗದಿದ್ದರೂ ಕರ್ಣಪ್ರಿಯ 
ವಾಗಿವೆ. ವ್ಯಾಪಾರಿಯು ಲಾಭದ ಆಸೆಯಿಂದ ತನ್ನ ಮೂಲ 
ಭಂಡವಾಳವನ್ನು ಕಳೆದುಕೊಳ್ಳುವಂತೆ ಆ ಭೋಗಗಳ ಆಸೆಯ 


| ನ್ದಿರಿಸಿ ಅದಕ್ಕಾಗಿ ತನ್ನ ನಜವಾದ ದ್ರವ್ಯವನ್ನು ಆ ಕರ್ಮಕರು ಕಳೆದು 


ಕೊಳ್ಳುತ್ತಾರೆ. ॥ ೩೧ ॥ ರಜಮಿಶ್ರಿತ ಸತ್ತ್ವಗುಣಿಗಳು ಮತ್ತು 
ತಮೋಗುಣ ಪ್ರಕೃತಿಯ ಜನರು ಈ ರೀತಿಯ ರಜಮಿಶ್ರಿತ ಸತ್ತ್ವ 


| ಗುಣ ಮತ್ತು ತಮೋಗುಣಗಳನ್ನು ಸೇವಿಸುತ್ತಾ, ಆ ಸಾಮಗ್ರಿಗಳ 


ಮೂಲಕ ಇಂದ್ರಾದಿ ದೇವತೆಗಳನ್ನು ಉಪಾಸಿಸುತ್ತಾರೆ. ಆದರೆ 
ಅವರು ನನ್ನ ಉಪಾಸನೆಯನ್ನು ಮಾಡುವುದಿಲ್ಲ ॥ ೩೨ ॥ ಅವರು 
ಈ ಪ್ರಕಾರ ಕಲ್ಪನೆ ಮಾಡುತ್ತಿರುತ್ತಾರೆ - "ನಾವುಗಳು ಈ ಲೋಕ 
ದಲ್ಲಿ ಯಜ್ಞಗಳ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿ ಸ್ವರ್ಗಕ್ಕೆ 
ಹೋಗುವೆವು. ಅಲ್ಲಿ ದಿವ್ಯ ಭೋಗ-ಆನಂದವನ್ನು ಅನುಭವಿಸು 
ವೆವು. ಅನಂತರ ಪುನಃ ನಮ್ಮ ಜನ್ನವಾದಾಗ ನಾವು ದೊಡ್ಡ ಕುಲೀನ 


ದೊಡ್ಡದಾಗಿರಬಹುದು.' ಹೀಗೆ ನೋಡಲು ಮಾತ್ರ ಸುಂದರ, 
ಮಧುರವಾಣಿಯಿಂದ ಅವರ ಚಿತ್ತವು ಕ್ಲುಬ್ಬವಾಗುತ್ತದೆ. ಅದರಲ್ಲೇ 
ಮೋಹಿತರಾಗಿರುತ್ತಾರೆ. ಆ ಮದಾಂಧರಿಗೆ ನನ್ನ ಸಂಬಂಧವಾದ 
ಮಾತು ಕೂಡ ಒಳ್ಳೆಯದೆನಿಸುವುದಿಲ್ಲ॥ ೩೩-೩೪ ॥ 

ಎಲ್ಫೆ ಉದ್ದವನೇ | ವೇದಗಳಲ್ಲಿ ಕರ್ಮಕಾಂಡ, ಉಪಾಸನಾ 


| ಕಾಂಡ, ಜ್ಞಾನಕಾಂಡ ಎಂಬ ಮೂರು ಕಾಂಡಗಳಿವೆ. ಈ ಮೂರ 


ರಲ್ಲಿಯೂ ಪ್ರತಿಪಾದಿತ ವಿಷಯವು ಬ್ರಹ್ಮ ಮತ್ತು ಆತ್ಮನ ಏಕತೆ 
ಯಾಗಿದೆ. ಎಲ್ಲಮಂತ್ರಗಳು ಮತ್ತು ಮಂತ್ರದ್ರಷ್ಟಾರ ಯಷಿಗಳು ಈ 
ವಿಷಯವನ್ನು ತೆರೆದುಹೇಳದೆ ಗುಪ್ತಭಾವದಿಂದ ಹೇಳುತ್ತಾರೆ. 
ನನಗೂ ಕೂಡ ಈ ಮಾತನ್ನು ಗುಪ್ತರೂಪದಿಂದ ಹೇಳುವುದೇ 
ಅಭೀಷ್ಪವಾಗಿದೆ* (ಏಕೆಂದರೆ ಗುಪ್ತವಾಗಿಡುವುದರಿಂದಲೇ 
ಸೃಷ್ಟಿಯೂ ನಡೆಯಬಲ್ಲದು.) ॥ ೩೫ ॥ ವೇದಗಳ ಹೆಸರು ಶಬ್ದ 


ಬ್ರಹ್ಮವಾಗಿದೆ. ಅವು ನನ್ನ ಮೂರ್ತಿಯಾಗಿವೆ. ಇದರಿಂದ ಅವುಗಳ 


| ರಹಸ್ಯವನ್ನು ತಿಳಿಯುವುದು ಅತ್ಯಂತ ಕಠಿಣವಾಗಿದೆ. ಆ ಶಬ್ದ 


ಬ್ರಹ್ಮವು ಪರಾ, ಪಶ್ಯಂತಿ, ಮಧ್ಯಮಾವಾಣಿಗಳ ರೂಪದಲ್ಲಿ ಪ್ರಾಣ, 
ಮನ, ಇಂದ್ರಿಯಮಯವಾಗಿದೆ. ಸಮುದ್ರದಂತೆ ಸೀಮಾರಹಿತ, 
ಗಂಭೀರವಾಗಿದೆ. ಅದರ ಆಳ ತಿಳಿಯುವುದು ಅತ್ಯಂತ ಕಠಿಣ 
ವಾಗಿದೆ. ದೊಡ್ಡ-ದೊಡ್ಡ ವಿದ್ವಾಂಸರೂ ಕೂಡ ಅವುಗಳ 
ತಾತ್ತರ್ಯವನ್ನು ಸರಿಯಾಗಿ ನಿರ್ಣಯ ಮಾಡಲಾರರು. ॥ ೩೬ ॥ 


ಲೆಯೇ ಈ ಮಾತು ಅರಿವಿಗೆ ಬರುತ್ತದೆ. 


716 


ಶ್ರೀಮದ್ಭಾಗವತ 


[ ಅಧ್ಯಾಯ 21 





ಮಯೋಪಬ್ಬಂಹಿತಂ ಭೂಮ್ನಾ ಬ್ರಹ್ಮಣಾನಂತಶಕ್ಕಿನಾ । 
ಭೂತೇಷು ಘೋಷರೂಪೇಣ ಬಿಸೇಷೂರ್ಣೇವ ಲಕ್ವ ತೇ 
1 ೩೭॥ 


ಯಥೋರ್ಣನಾಭಿರ್ಥದಯಾದೂರ್ಣಾಮುದ್ಧಮತೇಮುಖಾತ್‌ | 
ಆಕಾಶಾದೊ ಸಿಷವಾನ್ನಾ ಹೋ ಮನಸಾ ಸರ್ಶ ರೂಪಿಣಾ 
| ೮ ॥ 


ಛಂದೋಮಯೋಕ5ಮೃತಮಯಃ ಸಹಸ್ತಪದವೀಂ ಪ್ರಭುಃ | 
ಓಂಕಾರಾದ್ದ ರಿಜಿತಪರ್ಶಸ್ಪರೋಷ್ಠಾಂತಸ್ಥಭೂಷಿತಾಮ್‌ 
I AF I 


ವಿಚಿತ್ರಭಾಷಾವಿತತಾಂ ಛಂದೋಭಿಶೈತುರುತ್ತರೈ: | 
ಅನಂತಪಾರಾಂ ಬೃಹತೀಂ ಸೃಜತ್ಯಾಕ್ಟಿಪತೇ ಸ್ಪ್ವಯಮ್‌ 
11 ೪೦ || 


ಗಾಯತ್ರುಷ್ಠಿಗನುಷ್ಟುಪ್‌ ಚ ಬೃಹತೀ ಪಂಕ್ವಿರೇವ ಚ। 


ತ್ರಿಷ್ಣುಬ್ಧಗತ್ಯತಿಚ್ಛಂದೋ ಹೃತ್ಯಪ್ಪ್ಯತಿಜಗದ್ದಿರಾಟ್‌ 
1 ೪೧॥ 


ಕಿಂ ವಿಧತ್ತೇ ಕಿಮಾಚಷ್ಟೇ ಕಿಮನೂದ್ಯ ವಿಕಲಯೇತ್‌ | 
ಇತ್ಯಸ್ಯಾ ಹೃದಯಂ ಲೋಕೇ ನಾನ್ಯೋ ಮದ್ವೇದ ಕಶ್ಚನ 
Il ೪೨ Il 


ಮಾಂ ವಿಧತ್ರೇತಭಿಧತ್ತೇ ಮಾಂ ವಿಕಲ್ಲ್ಯಾಪೋಹ್ಯತೇ ತ್ರಹಮ್‌ । 

ಏತಾವಾನ್‌ ಸರ್ವವೇದಾರ್ಥ:ಃ ಶಬ್ದಆಸ್ನಾಯ ಮಾಂಭಿದಾಮ್‌ | 

ಮಾಯಾಮಾತ್ರಮನೂದ್ಯಾಂತೇ ಪ್ರತಿಷಿಧ್ಯ ಪ್ರಸೀದತಿ 
|| ೪೩॥ 





ಉದ್ದವನೇ | ನಾನು ಅನಂತಶಕ್ಕಿಸಂಪನ್ನ ಹಾಗೂ ಸ್ವಯಂ ಅನಂತ 

ಬ್ರಹ್ಮನಾಗಿದ್ದೇನೆ. ನಾನೇ ವೇದವಾಣಿಯನ್ನು ವಿಸ್ತರಿಸಿರುವನು. 
ಕಮಲದ ದಂಟಿನಲ್ಲಿ ತೆಳ್ಳನೆಯ ಸೂಕ್ಷ ಡಾರವಿರುವಂತೆ ಈ ವೇದ 
ವಾಣಿಯು ಪ್ರಾಣಿಗಳ ಅಂತಃಕರಣದಲ್ಲಿ ಅನಾಹತ ನಾದದ 
ರೂಪದಲ್ಲಿ ಪ್ರಕಟವಾಗುತ್ತದೆ. ॥೩೭। ಪ್ರತಿಯೋರ್ವ ಪ್ರಾಣಿಯ 
ಹೃದಯಾಕಾಶದಲ್ಲಿ ಅನಾಹತನಾದ ರೂಪದಲ್ಲಿ ಘೋಷಯುಕ್ತ 
ಪ್ರಾಣದ ಅಭಿವ್ಯಕ್ತಿಯು ಅನಾಹತನಾದದ ರೂಪದಲ್ಲಿ ಪ್ರಕಟ 


| ವಾಗುತ್ತದೆ. wi ಇ ರ ಹಾಚಾ ತೆ ಇಂ 


ವರ್ಣಗಳ ರೂಪದಲ್ಲಿ ಹೊರಗೆ ಬರುತ್ತದೆ. "ಆ' ದಿಂದ 'ಮ'ವರೆಗೆ 

ಎಲ್ಲ ವಾಣಿಗಳು ಓಂಕಾರದಿಂದಲೇ " ಉತ್ಪನ್ನವಾಗಿವೆ. ಸ್ಥಾನಭೇದ 

ದಿಂದ ಸರ್ಶ, ಸ್ವರ, ಊಷ್ಟ, ಅಂತಸ್ಥ ಹೀಗೆ ಅವುಗಳ ಹೆಸರಾ 

ದುವು. ಜೇಡವು ತನ್ನ ಬಾಯಿಂದಲೇ ಬಲೆಯನ್ನು ನೆಯ್ದು ಮತ್ತೆ 

ನುಂಗಿಬಿಡುವಂತೆ ವೇದಮುಯ ಪ್ರಭುವಾದ ನಾನು ಓಂಕಾರ 

ದಿಂದಲೇ ಸಾವಿರಾರು ಪ್ರಕಾರದ ಬೃಹತೀವಾಣಿಯನ್ನು ಉತ್ಪನ್ನ 
ಮಾಡುತ್ತೇನೆ ಹಾಗೂ ನನ್ನಲ್ಲೇ ಲೀನಗೊಳಿಸಿಕೊಳ್ಳುತ್ತೇನೆ. ಹೀಗೆ 

ವಾಣಿಯು ನನ್ನದೇ ಸ್ವರೂಪವಾಗಿದೆ. ಆ ವಾಣಿಯು ಹೃದ್‌ಗತ 

ಸೂಕ್ಷ್ಮ ಓಂಕಾರದ ಮೂಲಕ ಅಭಿವ್ಯಕ್ತ ಸ್ಪರ್ಶ ('ಕ'ದಿಂದ ಹಿಡಿದು 

"ಮ' ವರೆಗೆ ೨೫), ಸ್ವರ ("ಆ' ದಿಂದ "ಔ' ವರೆಗೆ ೯), ಊಷ್ಮಾ 
(ಶ, ಷ, ಸ, ಹ), ಅಂತಸ್ಥ(ಯ, ರ,ಲ, ವ)-ಈ ವರ್ಣಗಳಿಂದ 

ವಿಭೂಷಿತವಾಗಿವೆ. ಅವುಗಳಲ್ಲಿ ಉತ್ತರೋತ್ತರ ನಾಲ್ಕು-ನಾಲ್ಕು 

ವರ್ಣಗಳು ಹೆಚ್ಚುತ್ತಾ ಅನೇಕ ಛಂದಸ್ಸುಗಳು ಇವೆ. ಅವುಗಳ 
ಮೂಲಕ ವಿಚಿತ್ರ ಭಾಷೆಯ ರೂಪದಲ್ಲಿ ಅದು ವಿಸ್ತೃತ 

ವಾಗಿದೆ. ॥ ೩೮-೪೦ ॥ ನಾಲ್ಕು-ನಾಲ್ಕು ವರ್ಣಗಳು ಹೆಚ್ಚುತ್ತಾ 

ಅನೇಕ ಛಂದಸ್ಸುಗಳಾಗುತ್ತವೆ. ಅವು ಹೀಗಿವೆ - ಗಾಯತ್ರೀ, 

ಉಷ್ಟಿಕ್‌, ಅನುಷ್ಟುಪ್‌, ಬೃಹತೀ, ಪಂಕ್ತೀ, ತ್ರಿಷ್ಟುಪ್‌, ಜಗತೀ, 

ಅಕಿಚ್ಛಂದ, ಆಅತ್ಯಷ್ಟಿ, ಅತಿಜಗತಿ ಮತ್ತು ವಿರಾಟ್‌. ॥ ೪೧ ॥ ಆ 

ವೇದ ವಾಣಿಯು ಕರ್ಮಕಾಂಡದಲ್ಲಿ ಯಾವ ವಿಧಾನಮಾಡು 

ತ್ತದೆ, ಉಪಾಸನಾ ಕಾಂಡದಲ್ಲಿ ಯಾವ ದೇವತೆಗಳನ್ನು ವರ್ಣಿಸು 

ತ್ತದೆ, ಜ್ಞಾನಕಾಂಡದಲ್ಲಿ ಯಾವ ಪ್ರತೀತಿಗಳನ್ನು ಅನುವಾದಿಸುತ್ತಾ, 

ಯಾವುದನ್ನು ನಿಷೇಧ ಮಾಡುತ್ತದೆ. ಇದರ ರಹಸ್ಯ ನಾನಲ್ಲದೆ 
ಬೇರೆ ಯಾರೂ ತಿಳಿಯಲಾರರು. ॥ ೪೨ ॥ ವೇದವು ಯಜ್ನಾದಿ ' 
ಗಳ ಮೂಲಕ ನನ್ನನ್ನೇ ವರ್ಣಿಸುತ್ತವೆ. ಉಪಾಸನಾಕಾಂಡದಲ್ಲಿ 
ನನ್ನನ್ನೇ ಮುಖ್ಯಾರ್ಥದಲ್ಲಿ ದೇವತೆಗಳನ್ನು ವರ್ಣಿಸುತ್ತದೆ ; ಜ್ಞಾನ 

ಕಾಂಡದ ಮೂಲಕ ನನ್ನಿಂದ ಬೇರೆಯಾದ ವಸ್ತುವನ್ನು ವರ್ಣಿಸುತ್ತಾ 

"ನೇತಿ-ನೇತಿ' ವಾಕ್ಯಗಳ ಮೂಲಕ ಬೇರೆಯದನ್ನು ನಿಷೇಧವನ್ನೂ 
ಮಾಡುತ್ತದೆ. ಈ ಪ್ರಕಾರ ವೇದವು ನನ್ನನ್ನೇ ಮುಂದಿರಿಸಿಕೊಂಡು 

ನನ್ನಲ್ಲೇ ಭೇದವನ್ನು ಆರೋಪಿಸುತ್ತದೆ, ಇದೆಲ್ಲವೂ ಮಾಯೆಯೇ 

ಆಗಿದೆ. ಕೊನೆಯಲ್ಲಿ ""ಸರ್ವಂ ಖಲ್ವಿದಂ ಬ್ರಹ್ಮ” ಎಂದೇ ಹೇಳಿ 

ವೇದವು ಸಂತೋಷನಡುತ್ತದೆ. ॥ ೪೩. ॥ 


ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು. ॥ ೨೧ ಗ 
ಜತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಮಂಧೇ ಏಕವಿಂಶೋಶರಧ್ಯಾಯಃ॥ ೨೧॥ 
ಎ ಎ 


22 ಅಧ್ಯಾಯ] 


ಏಕಾದಶ ಸ್ಮಂಧ 


717 


ಇಪ್ಪತ್ತೆರಡನೆಯ ಅಧ್ಯಾಯ 
ತತ್ತ್ವಗಳ ಸಂಖ್ಯೆ ಮತ್ತು ಪ್ರಕೃತಿ ಪುರುಷರ ವಿಶ್ಲೇಷಣೆ 


ಕತಿ ತತ್ತ್ವಾನಿ ವಿಶ್ವೇಶ ಸಂಖ್ಯಾತಾನ್ಯೃಷಿಭಃ ಪ್ರಭೋ | 


ನವೈಕಾದಶ ಪಂಚ ತ್ರೀಣ್ಛಾತ್ಮ ತ್ವಮಿಹ ಶುಶ್ರುಮ 
1 0 ॥ 


ಸಪ್ಪೈಕೇ ನವ ಹಷಟ್ಟೇಚಿಚ್ಛತ್ರಾರ್ಯೇಕಾದಶಾಪರೇ 


| ೨ ॥| 


ಕೇಚಿತ್‌ ಸಪ್ತದಶ ಪ್ರಾಹುಃ ಷೋಡಶೈಕೇ ತ್ರಯೋದಶ । 

ಏತಾವತ್ತ್ವಂ ಹಿ ಸಂಖ್ಯಾನಾಮೃಷಯೋ ಯದ್ವಿವಕ್ಚಯಾ । 

ಗಾಯಂತಿ ಪೃಥಗಾಯುಷ್ಠನಿದಂ ನೋ ವಕ್ತುಮರ್ಹಸಿ 
11 ೩ || 


ಕ್ರೀಭಗವಾನುವಾಚ 
ಯುಕ್ತಂ ಚ ಸಂತಿ ಸರ್ವತ್ರ ಭಾಷಂತೇ ಬ್ರಾಹ್ಮಣಾ ಯಥಾ । 
ಮಾಯಾಂ ಮದೀಯಾಮುದ್ಧೃಹ್ಯ 
ವದತಾಂ ಕಂ ನು ದುರ್ಥಟಮ್‌ 
॥॥ ೪ ॥ 


ನೈತದೇವಂ ಯಥಾ ತ್ವ ತಂ ಯದಹಂ ವಚ್ಚಿ ತತ್ತಥಾ । 
ಏವಂ ವಿವದಶಾಂ ಹೇತುಂ ಶಕ್ತಯೋ ಮೇ ದುರತ್ಯಯಾಃ 


WKN 


ಯಾಸಾಂ ವ್ಯತಿಕರಾದಾಸೀದ್ವಿಕಲ್ಫೋ ವದತಾಂ ಪದಮ್‌ ॥ 
ಪ್ರಾಪೇ ಶಮದಮೇತಷ್ಯೇತಿ ವಾದಸ್ತಮನುಶಾಮೃತಿ 
H ೬ ॥ 


ಪರಸ್ಪರಾನುಪ್ರವೇಶಾತ್‌ ತತ್ತಾನಾಂ ಪುರುಷರ್ಷಭ । 
ಪೌರ್ವಾಪರ್ಯಪ್ರಸಂಖ್ಯಾನಂ ಯಥಾ ವಕ್ಷುರ್ವಿಪಕ್ಕಿತಮ್‌ 
1 ೭॥ 


ಉದ್ದವನು ಕೇಳಿದನು - ಸ್ವಾಮಿ! ವಿಶ್ವೇಶ್ವರಾ! ಯಷಿಗಳು 
ತತ್ತ್ವಗಳ ಸಂಖ್ಯೆಯನ್ನು ಎಷ್ಟು ತಿಳಿಸಿರುವರು ? ನೀನಾದರೋ 
ಈಗ (ಹತ್ತೊಂಭತ್ತನೆಯ ಅಧ್ಯಾಯದಲ್ಲಿ) ಒಂಭತ್ತು, ಹನ್ನೊಂದು, 
ಇದು ಮತ್ತು ಮೂರು ಅರ್ಥಾತ್‌ - ಒಟ್ಟಿಗೆ ಇಪ್ಪತ್ತೆಂಟು ತತ್ತ್ವ 
ಗಳನ್ನು ಎಣಿಸಿರುವೆ. ಇದಾದರೋ ನಾನು ಕೇಳಿಯೇ ಇದ್ದೇನೆ. 


| ಆದರೆ ಕೆಲವರು ಇಪ್ಪತ್ತಾರು ತತ್ತ್ವಗಳನ್ನು ಹೇಳುತ್ತಾರೆ ; ಕೆಲವರು 
ಕೇಚಿತ್‌ ಷಡ್ಡಿಂಶತಿಂ ಪ್ರಾಹುರಪರೇ ಪಂಚವಿಂಶತಿಮ್‌ । | 


ಇಪ್ಪತ್ತೈದು ; ಕೆಲವರು ಏಳು, ಒಂಭತ್ತು ಅಥವಾ ಆರು ಸ್ವೀಕರಿಸು 
ತ್ತಾರೆ. ಕೆಲವರು ನಾಲ್ಕೆಂದು ಹೇಳಿದರೆ ಕೆಲವರು ಹನ್ನೊಂದು. ॥೧-೨॥ 
ಹೀಗೆಯೇ ಕೆಲ-ಕೆಲ ಖುಷಿ-ಮುನಿಗಳ ಮತದಲ್ಲಿ ಅವುಗಳ 


| ಸಂಖ್ಯೆ ಹದಿನೇಳು ಇದೆ, ಕೆಲವರು ಹದಿನಾರು, ಕೆಲವರು ಹದಿ 


ಮೂರು ಎಂದು ಹೇಳುತ್ತಾರೆ. ಸನಾತನ ಶ್ರೀಕೃಷ್ಣಾ! ಯಷಿ- 
ಮುನಿಗಳು ಇಷ್ಟು ಭಿನ್ನವಾದ ಸಂಖ್ಯೆಯನ್ನು ಯಾವ ಅಭಿಪ್ರಾಯ 
ದಿಂದ ತಿಳಿಸುತ್ತಾರೆ? ನೀನು ದಯವಿಟ್ಟು ನನಗೆ ತಿಳಿಸುವವ 


| ನಾಗು. ॥ ೩ ॥ 


ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಉದ್ಧವನೇ ! ವೇದಜ್ಞ 
ಬ್ರಾಹ್ಮಣರು ಈ ವಿಷಯದಲ್ಲಿ ಹೇಳಿದುದೆಲ್ಲವೂ ಸರಿಯಾಗಿಯೇ 
ಇದೆ. ಏಕೆಂದರೆ, ಎಲ್ಲ ತತ್ತ್ವಗಳು ಎಲ್ಲದರಲ್ಲಿ ಅಂತರ್ಭೂತ 


| ವಾಗಿವೆ. ನನ್ನ ಮಾಯೆಯನ್ನು ಸ್ವೀಕರಿಸಿಕೊಂಡು ಏನು ಹೇಳು 


ವುದು ಅಸಂಭವವಿದೆ 7 ॥ ೪ ॥ "ನೀನು ಹೇಳಿರುವುದು ಸರಿ 
ಯಲ್ಲ, ನಾನು ಹೇಳುತ್ತಿರುವುದೇ ಯಥಾರ್ಥವಾಗಿದೆ' - ಈ 
ಪ್ರಕಾರ ಜಗತ್ತಿನ ಕಾರಣದ ಸಂಬಂಧದಲ್ಲಿ ವಿವಾದ ಏಕೆ ಆಗುತ್ತದೆ 


| ಎಂದರೆ - ನನ್ನ ಶಕ್ತಿಗಳು ಸತ್ತ್ವ, ರಜ ಮುಂತಾದ ಗುಣಗಳು ಮತ್ತು 


ಅವುಗಳ ವೃತ್ತಿಗಳ ರಹಸ್ಯವನ್ನು ಜನರು ತಿಳಿಯುವುದಿಲ್ಲ 
ಅದಕ್ಕಾಗಿ ಅವರು ತಮ್ಮ-ತಮ್ಮ ಭಾವಕ್ಕನುಸಾರ ವಾದ-ವಿವಾದ 
ಮಾಡುತ್ತಾ ಇರುತ್ತಾರೆ. ॥ ೫! ಸತ್ತ್ಯಾದಿ ಗುಣಗಳ ಕ್ಟೋಭ 
ದಿಂದಲೇ ಈ ವಿವಿಧ ಕಲ್ಪನಾರೂಪೀ ಪ್ರಪಂಚವು - ಯಾವ ವಸ್ತು 
ಇಲ್ಲದೆ ಕೇವಲ ನಾಮಮಾತ್ರವಿದೆಯೋ, ಅದು ಎದ್ದು ನಿಂತಿದೆ. 
ಇದೇ ವಾದ-ವಿವಾದ ಮಾಡುವವರ ವಿವಾದದ ವಿಷಯವಾಗಿದೆ. 
ಇಂದ್ರಿಯಗಳು ತನ್ನ ವಶವಾದಾಗ, ಚಿತ್ರವು ಶಾಂಶವಾದಾಗ ಅವರ 
ಭೇದಬುದ್ಧಿಯೂ ದೂರಾಗುತ್ತದೆ ಹಾಗೂ ವಿವಾದವೂ ಮುಗಿದು 


| ಹೋಗುತ್ತದೆ. ॥ ೬ ॥ ಪುರುಷಕ್ರೇಷ್ಠನೇ! ತತ್ತ್ವಗಳು ಒಂದು 


ಮತ್ತೊಂದರಲ್ಲಿ ಅನುಪ್ರವೇಶವಾಗಿವೆ. ಅದಕ್ಕಾಗಿ ಪ್ರವಚನಕಾರನು 
ತಿಳಿಸಲು ಬಯಸುವ ಸಂಖ್ಯೆಗನುಸಾರವಾಗಿ ಕಾರಣಗಳನ್ನು 
ಕಾರ್ಯದಲ್ಲಿ ಅಥವಾ ಕಾರ್ಯವನ್ನು ಕಾರಣಗಳಲ್ಲಿ ಬೆರೆಸಿ ತಾನು 


ಬಯಸಿದ ಸಂಖ್ಯೆಯನ್ನು ಸಿದ್ಧಗೊಳಿಸಿ ಕೊಳ್ಳುತ್ತಾನೆ. ॥೭॥ ' 


718 


ಶ್ರೀಮದ್ಭಾಗವತ 


( ಅಧ್ಯಾಯ 2 





ಏಕಸ್ಥಿನ್ನಿ ದೃಶ್ಯಂತೇ ಪ್ರವಿಷ್ಟಾನೀತರಾಣಿ ಚ। 
ಪೂರ್ವಸ್ಥಿನ್‌ ವಾಹರಸ್ಥಿನ್‌ ವಾ ತತ್ತೇ ತತ್ತಾ ಸಿ ಸರ್ವಶಃ 


11 ೮ ॥ 
ಪೌರ್ಮಾಪರ್ಯಮತೋತಮೀಷಾಂ ಪ್ರಸಂಖ್ಯಾನಮಭೀಪಶಾಮ್‌ | 
ಯಥಾ ವಿದಿಕ್ಕಂ ಯದ್ದಕ್ಷೂ ಗೃಹ್ಟೀಮೋ ಯುಕ್ಕಿಸಂಭವಾತ್‌ 

॥ ೯ ॥ 
ಅನಾದ್ಯವಿದ್ಯಾಯುಕ್ಯಸ್ಯ ಪುರುಷಸ್ಯಾತ್ಮವೇದನಮ್‌ | 
ಸಹೋನ ಸಂಭವಾದನ್ಯಸ್ಥತ್ವಚ್ಗೊ ಸೀ ಜ್ಞಾನದೋ ಭವೇತ್‌ 

Wl ೧೦ ॥| 
ಪುರುಷೇಶ್ಚರಯೋರತ್ರ ನ ವೈಲಕ್ಷಣ್ಯ ಮಣ್ಯಫಿ | 


ತದನ್ಯಕಲ್ಲನಾಪಾರ್ಥಾ ಜ್ಞಾನಂ ಚ ಪ್ರಕೃತೇರ್ಗುಣಃ 
॥ ೧೧ ॥ 


ಪ್ರಕೃತಿರ್ಗುಣಸಾಮ್ಯಂ ವೈ ಪ್ರಕೃತೇರ್ನಾತ್ಮನೋ ಗುಣಾಃ । 
ಸತ್ತೂ ರಜಸ್ತಮ ಇತಿ ಸ್ಥಿತ್ಯುತ್ತತ್ತಂತಹೇತವಃ 
11 0೨ ॥॥ 


ಸತ್ತ $ ಜ್ಞಾನಂ ರಜಃ ಕರ್ಮ ತಮೋ ಜ್ಞಾನಮಿಹೋಚ್ಛತೇ 1 
ಗುಣವ್ಯತಿಕರಃ ಕಾಲಃ ಸ್ವಭಾವಃ ಸೂತ್ರಮೇವ ಚ 
॥ ೧೩ 1 


ಪುರುಷಃ ಪ್ರಕೃತಿರ್ವಕ್ಷಮಹಂಕಾರೋ ನಭೋಶನಿಲಃ | 
ಜ್ಯೋತಿರಾಪಃ ಕ್ಲಿತಿರಿತಿ ತತ್ತ್ವಾನ್ಯುಕ್ನಾನಿ ಮೇ ನವ 
|| ೧೪ || 


ಶ್ರೋತ್ರಂ ತೃಗ್ನರ್ಶನಂ ಘ್ರಾಣೋ ಜಿಹ್ಹೇತಿ ಜ್ಞಾನಶಕ್ತಯಃ । 
ವಾಕ್ಚಾಣ್ಕುಪಸ್ಥಪಾಯ್ವಂವ್ರಕರ್ಮಾಣ್ಯಂಗೋಭಯಂ ಮನಃ 
॥1 ೧೫ ॥ 


ks ಕಾರಣರೂಪೀ ತತ್ವದಲ್ಲಿ ಅಥವಾ ಕಾರ್ಯರೂಪೀ 
ತತ್ತ್ವದಲ್ಲಿ ಪೂರ್ಣವಾಗಿ ಬೇರೆ ತತ್ತ್ವವು ಬೆರೆತಂತೆ ಕಾಣು 


| ತಡೆ. 1 ೮ ॥ ಇವನ್ನು ಎಣಿಸಲು i ಯಾವ 


ಕಾರ್ಯವನ್ನು ಯಾಪ 'ಕಾರಣದಲಿ ) ಅಥವಾ ಯಾವ ಕಾರಣವನ್ನು 
ಯಾವ ಕಾರ್ಯದಲಿ ) ಅಂತರ್ಭೂತಕೈದು ತತ್ತ ತತ್ತ್ವಗಳ ಎಷ್ಟು ಸಂಖ್ಯೆ 
ಸ್ವೀಕರಿಸಲಾಗಿದೆಯೋ ಅವುಗಳ ಪ್ರತಿಪಾದನೆ ; ಯುಕ್ತಿಸಂಗಳವಾದ 
ಕಾರಣ ಅವರು ಹೇಳುವುದೆಲ್ಲವನ್ನು ಸ್ವೀಕರಿಸುತ್ತಾರೆ. ಯುಕ್ತಿ 
ಯಿಂದ ಎಲ್ಲ ಮಾತುಗಳು ಸಿದ್ಧವಾಗುತ್ತವೆ. ಆದ್ಧರಿಂದ ನಿಜ 
ವಾಗಿವೆ. ॥ ೯ ॥ 

ಉದ್ಭವನೇ | ಇಪ್ಪತ್ತಾರು ಸಂಖ್ಯೆಯನ್ನು ಸ್ವೀಕರಿಸಿದ ಜನರು 
ಹೀಗೆ ಹೇಳುತ್ತಾರೆ - ಜೀವಿಯು ಅನಾದಿಕಾಲದಿಂದ ಅವಿದ್ಯೆ 
ಯಿಂದ ಗಸ್ತನಾಗಿದ್ದಾನೆ. ಅವನು ಸ್ವಯಂ ತನ್ನನ್ನು ತಿಳಿಯ 
ಲಾರನು. ಅವನಿಗೆ ಆತ್ಮಜ್ಞಾನ ಮಾಡಿಸಲು ಬೇರೆ ಯಾರಾದರೂ 
ಸರ್ವಜ್ಞನ ಆವಶ್ಯಕತೆ ಇದೆ. (ಅದಕ್ಕಾಗಿ ಪ್ರಕೃತಿಯ ಕಾರ್ಯ 
ಕಾರಣರೂಪೀ ಇಪ್ಪತ್ತನಾಲ್ಕು ತ್ತ. , ಇಪ್ಪತ್ತೈದನೆಯ ಪುರುಷಮತ್ತು 
ಇಪ್ಪತ್ತಾರನೆಯ ಈಶ ರ್ರ "ಗೆ ಒಟ್ಟಿಗೆ ಇಪ್ಪತ್ತಾರು ತತ್ತ ಗಳನ್ನು 
ಸ್ವೀಕರಿಸಬೇಕು.) ॥ ೦೦ ॥ ಇಪ್ಪತ್ತೈದು ತತ್ತ ಗಳನ್ನು: ಒಪ್ಪವವರು 
ಹೇಳುತ್ತಾರೆ - ಈ ಶರೀರದಲ್ಲಿ ಜೀವ ಮತ್ತು ಈಶ್ವರನಲ್ಲಿ 
ಅಣುಮಾತ್ರವೂ ಭೇದವಿಲ್ಲ ಆದ್ದರಿಂದ ಅವುಗಳಲ್ಲಿ ಭೇದದ 
ಕಲ್ಪನೆ ವ್ಯರ್ಥವಾಗಿದೆ. ಉಳಿಯಿತು ಜ್ಞಾನದ ಮಾತು, ಆ ಜ್ಞಾನ 
ಪ್ರಕೃತಿಯ ಗುಣವಾಗಿದೆ. (ಆದ್ದರಿಂದ ಅವರು ॥ 
ಬೇರೆಯಾಗಿ ಸ್ವೀಕರಿಸುವುದಿಲ್ಲ ಈ ಪ್ರಕಾರ ೨೪ ಜಡ ತತ್ತ್ಯ ಗಳು 
ಮತ್ತು ಒಂದು ಚೇತನ ಪುರುಷ ಸೇರಿ ೨೫ ತ್ರ “ಳಾ 
ದವು. ) ೧೧ ॥ ಮೂರೂ ಗುಣಗಳ ಸಾಮ್ಯಾವಸ್ಥೆಯೇ ಪ್ರಕೃತಿಯ 


| ಸ್ವರೂಪವಾಗಿದೆ. ಅದಕ್ಕಾಗಿ ಸತ್ತ್ವ, ರಜ ಮುಂತಾದ ಗುಣಗಳು 


ಆತ್ಮನದಲ್ಲ ಪ್ರಕೃತಿಯದ್ದೇ ಆಗಿದೆ ಇವುಗಳ ಮೂಲಕ ಜಗತ್ತಿನ 
ಸ್ಥಿತಿ, ಉತ್ಪತ್ತಿ, ಪ್ರಳಯ ಆಗುತ್ತಾ ಇರುತ್ತವೆ. ಅದಕ್ಕಾಗಿ ಜ್ಞಾನವು 
ಆತ್ಮನ ಗುಣವಲ್ವ ಪ್ರಕೃತಿಯದೇ ಗುಣವೆಂದು ಸಿದ್ಧವಾಗು 
ತ್ತದೆ. ॥ ೧೨ ॥ ಈ ಪ್ರಸಂಗದಲ್ಲಿ ಸತ್ತ್ವಗುಣವೇ ಜ್ಞಾನವಾಗಿದೆ, 
ರಜೋಗುಣ ಕರ್ಮವಾಗಿದೆ, ತಮೋಗುಣವೇ ದು 


| ಹೇಳಲಾಗುತ್ತದೆ. ಗುಣಗಳಲ್ಲಿ ಕ್ಟೋಭೆಯನ್ನುಂಟುಮಾಡುವ 


ಈಶ್ವರನೇ ಕಾಲನಾಗಿದ್ದಾನೆ ಮತ್ತು ಸೂತ್ರ ಅರ್ಥಾಶ್‌ 
ಮತತತ ನೇ ಸ್ವಭಾವವಾಗಿದೆ. (ಅದಕ್ಕಾಗಿ ೨೫ ಮತ್ತು ೨೬ 
ತತ್ತ್ವಗಳ ಎರಡೂ ಸಂಖ್ಯೆಗಳು ಯುಕ್ತಿಸಂಗತವಾಗಿವೆ.) ॥ ೧೫ ॥ 
ಉದ್ದವನೇ! ಪುರುಷ, ಪ್ರಕೃತಿ, ಮಹತ್ವತ್ವ್ವ, ಕವಳ 
ಆಕಾಶ, ವಾಯು, ತೇಜ, ಜಲ ಜಲ, ಪೃಥ್ವಿ ಪಃ ಒಂಭತ್ತು ತತ್ತ 
ನಾನು ಮೊದಲೇ ಎಣಿಸಿದ್ವೆ ಶ್ರೋತ್ರ, ತ್ವಚಾ, ಚಕ್ಚು, "ನಾಸಿಕಾ, 
ರಸನಾ ಈ ಐದು ಜ್ಞಾನೇಂದ್ರಿಯಗಳು, ವಾಕ್‌, ಪಾಣಿ, ಪಾದೆ, 
ಪಾಯು, ಉಪಸ್ಥ ಈ ಐದು ಕರ್ಮೇಂದ್ರಿಯಗಳು. ಮನಸ್ಸುಇದು 
ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎರಡೂ ಆಗಿದೆ. ಈ "ಒಟ್ಟಿಗೆ 
ಹನ್ನೊಂದು ಇಂದ್ರಿಯಗಳು ಹಾಗೂ ಶಬ್ದ ಸ್ಪರ್ಶ, ರೂಪ, ರಸ, 
ಗಂಧ. ಇವು ಜ್ಞಾನೇಂದ್ರಿಯಗಳ ವಿಷಯಗಳು, ಈ ಪ್ರಕಾರ 








22 ಅಧ್ಯಾಯ] 


ಏಕಾದಶ ಸಂಧ 


718 





ಶಬ್ದ ಸರ್ಕೋ ರಸೋ ಗಂಧೋ ರೂಪಂ ಚೇತ್ಯರ್ಥಜಾತಯಃ | 
ಗತ್ಸುಕ್ಕ್ಯುತ್ತರ್ಗಶಿಲ್ಪಾನಿ ಕರ್ಮಾಯತನಸಿದ್ದಯ: 


11 ೧೬ || 


ಸರ್ಗಾದೌ ಪ್ರಕೃತಿರ್ಹ್ಯಸ್ಯ 
ಸತ್ತ್ವಾದಿಭಿರ್ಗುಣೈರ್ಧತ್ವೇ ಪುರುಷೋತವ್ಯಕ್ಷ ಈಕ್ಟತೇ 
11೧೭! 


ವ್ಯಕ್ತಾದಯೋ ವಿಕುರ್ವಾಣಾ ಧಾತವಃ ಪುರುಷೇಕ್ಚಯಾ । 
ಲಬ್ಧವೀರ್ಯಾಃ ಸೃಜಂತ್ಯಂಡಂಸಂಹತಾಃ ಪ್ರಕೃತೇರ್ಬಲಾತ್‌ 
॥ ೧೮ ॥ 


" ಸಪ್ಪೈವ ಧಾತವ ಆತಿ ತತ್ರಾರ್ಥಾಃ ಪಂಚ ಖಾದಯಃ । 
ಜ್ಞಾನ ೇಭಯಾಧಾರಸ್ತತೋ ದೇಹೇಂದ್ರಿಯಾಸವ: 
HOF I 


ಹಡಿತೃತ್ರಾಪಿ ಭೂತಾನಿ ಪಂಚ ಷಷ್ಠ ಪರಃ ಪುಮಾನ್‌ । 
ತೈರ್ಯುಕ್ಷ ಆತ್ಮಸಂಭೂತೈ: ಸೃಷ್ಟೆ ಪದಂ ಸಮುಪಾವಿಶತ್‌ 
I ೨೦ ॥ 


ಚತ್ವಾರ್ಯೇವೇತಿ ತತ್ರಾಪಿ ತೇಜ ಆಪೋತ ನ್ನಮಾತ್ಮನಃ | 
ಜಾತಾನಿ ತೈರಿದಂ ಜಾತಂ ಜನ್ಮಾವಯವಿನಃ ಖಲು 
॥ ೨೧ ॥ 


ಸಂಖ್ಯಾನೇ ಸಪ್ತದಶಕೇ ಭೂತಮಾತ್ರೇಂದ್ರಿಯಾಣಿ ಚ। 
ಪಂಚ ಪಂಚೈಕಮನಸಾ ಆತ್ಮಾ ಸಪ್ತದಶಃ ಸ್ಮೃತಃ 
॥| 22 || 


ಕಾರ್ಯಕಾರಣರೂಪಿಣೀ | | 


ಮೂರು, ಒಂಭತ್ತು, ಹನ್ನೊಂದು, ಐದು ಎಲ್ಲ ಸೇರಿ ಇಪ್ಪತ್ತೆಂಟು 
ತತ್ತ್ವಗಳಾಗುತ್ತವೆ. ಕರ್ಮೇಂದ್ರಿಯಗಳ ಮೂಲಕ ನಡೆಯುವ 
ಕರ್ಮ - ನಡೆಯುವುದು, ಮಾತನಾಡುವುದು; ಮಲ-ಮೂತ್ರ 
ತ್ಯಜಿಸುವುದು, ಕೆಲಸಮಾಡುವುದು ಇವುಗಳಿಂದ ತತ್ತ್ವದ ಸಂಖ್ಯೆ 
ಬೆಳೆಯುವುದಿಲ್ಲ ಇವನ್ನು ಕರ್ಮೇಂದ್ರಿಯ ಸ್ವರೂಪವೆಂದೇ 
ತಿಳಿಯಬೇಕು. ॥ ೧೪-೧೬ ॥ ಸೃಷ್ಟಿಯ ಪ್ರಾರಂಭದಲ್ಲಿ ಕಾರ್ಯ 
(ಹನ್ನೊಂದು ಇಂದ್ರಿಯ ಮತ್ತು ಪಂಚಭೂತಗಳು) ಮತ್ತು ಕಾರಣ 
(ಮಹತ್ವತ್ವ್ವಾದಿ)ದ ರೂಪದಲ್ಲಿ ಪ್ರಕೃತಿಯೇ ಇರುತ್ತದೆ. ಅದೇ 
ಪ್ರಕೃತಿಯು ಸತ್ತಗುಣ, ರಜೋಗುಣ, ತಮೋಗುಣಗಳ ಸಹಾಯ 
ದಿಂದ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಸಂಹಾರ ಸಂಬಂಧೀ ಅವಸ್ಥೆಗಳನ್ನು 
ಧರಿಸುತ್ತದೆ. ಅವ್ಯಕ್ತ "ಪುರುಷನಾದರೋ ಪ್ರಕೃತಿ ಹಾಗೂ ಅದರ 


| ಅವಸ್ಥೆಗಳ ಕೇವಲ. ಸಾಕ್ಷಿಮಾತ್ರ ಆಗಿರುತ್ತಾನೆ. ॥ ೧೭ ॥ ಮಹತ್ವ 


ತ್ತ್ವಾದಿ ಪ್ರಕೃತಿಯ ಎಷ್ಟು ವಿಕಾರಗಳು ಉಂಟಾಗುತ್ತವೋ ಅವು 
ಪುರುಷನ ವೀಕೃಣದಿಂದ ಶಕ್ತಿಯನ್ನು ಪಡದುಕೊಂಡು ಪರಸ್ಥರ 
ಬೆರೆತುಹೋಗುತ್ತವೆ. ಬಳಿಕ ಪ್ರಕೃತಿಯ ಆಶ್ರಯ ಪಡೆದು ಅದರ 


| ಬಲದಿಂದಲೇ ಬ್ರಹ್ಮಾಂಡದ ಸೃಷ್ಟಿಯಾಗುತ್ತದೆ. ಅರ್ಥಾತ್‌ - 


ಈಶ್ವರನ ವೀಕ್ಷಣದಿಂದಲೇ ಪ್ರಕೃತಿಯು ಎಲ್ಲ ಕಾರ್ಯಗಳನ್ನು 
ಮಾಡುತ್ತದೆ. ॥ ೧೮ ॥ 
ಎಲ್ಫೆ ಉದ್ದವನೇ | ತತ್ತ್ವಗಳ ಸಂಖ್ಯೆ ಏಳು ಎಂದು ಸ್ವೀಕರಿಸು 


| ಪವರ ವಿಚಾರದಲ್ಲಿ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಕ 


ಐದು ಭೂತಗಳು, ಆರನೇಯದು ಜೀವ, ಏಳನೆಯದು ಪರಮಾತ್ಮಾ 
ಆದು ಸಾಕ್ಷೀ ಜೀವ ಮತ್ತು ಸಾಕ್ಷ್ಯ ಜಗತ್ತು ಎರಡರ ಅಧಿಷ್ಠಾನ 
ವಾಗಿದೆ. ಇವೇ ತತ್ತ್ವಗಳಾಗಿವೆ. ದೇಹ ಇಂದ್ರಿಯ ಹಾಗೂ 
ಪ್ರಾಣಾದಿಗಳ  ಉತ್ಪತ್ತಿಯಾದರೋ ಪಂಚ-ಭೂತಗಳಿಂದಲೇ 
ಆಗಿದೆ. (ಅದಕ್ಕಾಗಿ ಅವರು ಇವನ್ನು ಬೇರೆಯಾಗಿ ಎಣಿಸುವು 


ದಿಲ್ಲ) ॥ ೧೯ ॥ ಕೇವಲ ಆರು ತತ್ತ್ವಗಳನ್ನು ಸ್ವೀಕರಿಸುವವರು 


ಹೇಳುತ್ತಾರೆ - ಐದು ಭೂತಗಳು ಮತ್ತು ಆರನೆಯ ಪರಮ 
ಪುರುಷ ಪರಮಾತ್ಮನು. ಆ ಪರಮಾತ್ಮನು ಶಾನು ರಚಿಸಿದ ಪಂಚ 
ಭೂತಗಳಿಂದ ಕೂಡಿಕೊಂಡು ದೇಹಾದಿಗಳನ್ನು ಸೃಷ್ಟಿಸುತ್ತಾನೆ 
ಹಾಗೂ ಅದರಲ್ಲಿ ಜೀವರೂಪದಿಂದ ಪ್ರವೇಶಿಸುತ್ತಾನೆ. (ಈ ಮತ 
ಗಳಲ್ಲಿ ಸಮಾವೇಶವಾಗುತ್ತದೆ.) ॥ ೨೦ ॥ ಕಾರಣದ ರೂಪದಲ್ಲಿ 
ನಾಲ್ಕೇ ತತ್ತ್ವಗಳನ್ನೂ ಸ್ವೀಕರಿಸುವ ಜನರು ಹೇಳುತ್ತಾರೆ - ಆತ್ಮ 


| ನಿಂದ ತೇಜ, ಜಲ ಮತ್ತು ಪೃಥ್ವಿಯ ಉತ್ಪತ್ತಿಯಾಯಿತು. ಜಗತ್ತಿ 


ನಲ್ಲಿರುವ ಎಲ್ಲ ಪದಾರ್ಥಗಳು ಇವುಗಳಿಂದಲೇ ಉತ್ಪನ್ನವಾಗು 
ತ್ತವೆ. ಅವರು ಎಲ್ಲ ಕಾರ್ಯಗಳನ್ನು ಇವುಗಳಲ್ಲೇ ಸಮಾವೇಶ 
ಮಾಡಿಕೊಳ್ಳುವರು. ॥ ೨೧ ॥ ತತ್ತ ಎಗಳ ಸಂಖ್ಯೆ ಹದಿನೇಳು 
ಎಂದು ಹೇಳುವವರು ಈ ಪ್ರಕಾರ ಎಣಿಸುತ್ತಾರೆ - ಐದು ಭೂತ 
ಗಳು, ಐದು ತನ್ಮಾತ್ರಗಳು, ಐದು ಜ್ಞಾನೇಂದ್ರಿಯಗಳು, ಒಂದು 
ಮನಸ್ಸು, ಒಂದು ಆತ್ಮಾ ॥ ೨೨ ॥ 





720 ಶ್ರೀಮದ್ಭಾಗವತ [ ಅಧ್ಯಾಯ 2 
ತದ್ದತ್‌ ಷೋಡಶಸಂಖ್ಯಾನೇ ಆತ್ಮೈವ ಮನ ಉಚ್ಯತೇ । ತತ್ತ್ವಗಳ ಸಂಖ್ಯೆ ಹದಿನಾರು ಎಂದು ಹೇಳುವವರ 


ಭೂತೇಂದ್ರಿಯಾಣಿ ಪಂಚ್ಛೆವ ಮನ ಆತ್ಮಾ ತ್ರಯೋದಶ 
|| ೨೩ 11 


ಏಕಾದಶತ್ವ ಆತ್ಮಾಸೌ ಮಹಾಭೂತೇಂದ್ರಿಯಾಣಿ ಚ। 
ಅಷ್ಟ್‌ ಪ್ರಕೃತಯಶ್ಚೈವ ಪುರುಷಶ್ಚ ನವೇತ್ಯಥ 
॥| ೨೪ || 


ಇತಿ ನಾನಾಪ್ರಸಂಖ್ಯಾನಂ ತತ್ತ್ಯಾನಾಮೃಷಿಭಿಃ ಕೃತಮ್‌ | 
ಸರ್ವಂ ನ್ಯಾಯ್ಕಂ ಯುಕ್ಸಿಮತ್ತಾ ಪ್ಲಿದುಷಾಂಕಿಮಶೋಭನಮ್‌ 
॥| 2೫ ॥| 


ಉದ್ಭವ ಉವಾಚ 
ಪ್ರಕೃತಿಃ ಪುರುಷಶ್ಟೋಭೌ ಯದೃಪ್ಯಾತ್ಮವಿಲಕ್ಷಣೌ | 
ಅನ್ಯೋನ್ಯಾಪಾಶ್ರಯಾತ್‌ ಕೃಷ್ಣದೃಶ್ಯತೇ ನಭಿದಾ ತಯೋಃ 
॥ ೨೬ I 


ತ 


ಕತೌ ಲಕ್ಕತೇ ಕೃತಿಫ ತಥಾ55ತನಿ॥ : 
ಪಕ್ಕ ಸೈತ ಹ್ಯಾತ್ಯಾ ಪ್ರಕೃತಿಶ್ಚ ಬ ಪುರುಷನಲ್ಲಿ ಪ್ರಕೃತಿ ಅಭಿನ್ನದಂತೆ ಕಂಡುಬರುತ್ತದೆ. ಇವುಗಳ ಭಿನ್ನತೆ 


ಏವಂ ಮೇ ಪುಂಡರೀಕಾಕ್ಷ ಮಹಾಂತಂ ಸಂಶಯಂ ಹೃದಿ । 
ಛೇತ್ತುಮರ್ಹಸಿ ಸರ್ವಜ್ಞ ವಚೋಭಿರ್ನಯನೈಪುಣ್ಯೆ: 
| ೨೭ I 


ತ್ತತ್ರೋ ಜ್ಞಾನಂ ಹಿ ಜೀವಾನಾಂ ಪ್ರಮೋಷಶ್ರೇತತ್ರ ಶಕಿತಃ । 
ತ್ವಮೇವ ಹ್ಯಾತ್ಮಮಾಯಾಯಾ ಗತಿಂ ವೇತ್ವ ನ ಚಾಪರಃ 


| ೨೮ 1 
ಶ್ರೀಭಗವಾನುವಾಚ 
ಪ್ರಕೃತಿಃ ಪುರುಷಶ್ಚೇತಿ ವಿಕಲ್ಪ ಪುರುಷರ್ಷಭ । 
ಏಷ ವೈಕಾರಿಕ; ಸರ್ಗೊೋ ಗುಣವ್ಯತಿಕರಾತ್ಮಕಃ 
॥| ೨೯ ॥ 
ಮಮಾಂಗ ಮಾಯಾ ಗುಣಮಯ್ಯನೇಕಥಾ 
ವಿಕಲ್ಪಬುದ್ದೀಶ್ಚ ಗುಣೈರ್ವಿಧತ್ರೇ । 
ವೈಕಾರಿಕಸ್ಪಿ; ವಿಧೋ5 ಧ್ಯಾತ್ಮಮೆ ಕಕ 
ಮಥಾಧಿದೈವಮಧಿಭೂತಮನ್ಯತ್‌ 1 ೩೦ I 








| ಗಣನೆಯೂ ಇದೇ ಪ್ರಕಾರವಾಗಿದೆ. ಆತ್ಮನಲ್ಲೇ ಮನಸ್ಸನ್ನೂ ಸಮಾ 


ವೇಶಮಾಡುತ್ತಾರೆ, ಅಂತರ ಇಷ್ಟೇ ಆಗಿದೆ. ಹೀಗೆ ಅವರ ತತ್ತ್ವ 
ಸಂಖ್ಯೆಯು ಹದಿನಾರೇ ಉಳಿಯುತ್ತದೆ. ಹದಿಮೂರು ತತ್ತ್ವವನ್ನು 
ಒಪ್ಪಿಕೊಳ್ಳುವವರು ಹೇಳುತ್ತಾರೆ - ಆಕಾಶಾದಿ ಪಂಚಭೂತಗಳು. 
ಶ್ರೋತ್ರಾದಿ ಐದು ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು 
ಒಂದು ಜೇವಾತ್ಕಾ ಮತ್ತು ಪ ಪರಮಾತ್ಮಾ- ಹೀಗೆ ಹದಿಮೂರು ತ್ತ, 
ಗಳು. ॥ ೨೩ ॥ ಹನ್ನೊಂದು ತತ್ತ್ವಗಳನ್ನು ಒಪ್ಪುವವರು ಐದು 
ಭೂತಗಳು, ಐದು ಜ್ಞಾ ಜ್ಞಾನೇಂದ್ರಿಯಗಳು ಹಾಗೂ ಇವಲ್ಲದೆ ಒಂದು 
ಆತ್ಮನ ಅಸ್ತಿತ್ವವನ್ನು ಸ್ವೀಕಿಸಿರುವರು. ಒಂಭತ್ತು ತತ್ತ್ವಗಳನ್ನು ಒಪ್ಪು 
ವವರು ಆಕಾಶಾದಿ ಪಂಚಭೂತಗಳು, ಮನ, ಬುದ್ಧಿ ಅಹಂಕಾರ 
ಈ ಎಂಟು ಪ್ರಕೃತಿಗಳು ಮತ್ತು ಒಂಭತ್ತನೆಯ ಪುರುಷ ಇವುಗಳನ್ನು 
ತತ್ತ್ವಗಳೆಂದು ತಿಳಿಯುವರು. ॥ ೨೪॥ ಉದ್ದವನೇ | ಷೂ ಪ್ರಕಾರ 
ಯಷಿ- ಮುನಿಗಳು ಬೇರೆ-ಬೇರೆ ರೀತಿಯಿಂದ ತತ್ತ್ವಗಳನ್ನು 
ಎಣಿಸಿರುವರು. ಎಲ್ಲರೂ ಹೇಳುವುದೂ ಉಚಿತವೇ ಆಗಿದೆ. 
ಏಕೆಂದರೆ, ಎಲ್ಲರ ಸಂಖ್ಯೆಯು ಯುಕ್ಕಿಯುಕ್ತವೇ ಆಗಿದೆ. ತತ್ತ್ವ 
ಜ್ಞಾನಿಗಳಾದ ಜನರಿಗೆ ಯಾವುದೇ ಮಠದಲ್ಲಿ ಕೆಟ್ಟದು ಕಾಣು 
ವುದಿಲ್ಲ ಅವರಿಗಾದರೋ ಎಲ್ಲವೂ ಸರಿಯಾಗಿಯೇ ಇದೆ. ೨೫॥ 
ಉದ್ದವನು ಕೇಳಿದನು - ಶ್ಯಾಮಸುಂದರಾ | ಸ್ವರೂಪತಃ 
ಪ್ರಕೃತಿ ಮತ್ತು ಪುರುಷರಿಬ್ಬರೂ ಒಂದು ಮತ್ತೊಂದರಲ್ಲಿ ಸರ್ವಥಾ 


ಭಿನ್ನವಾಗಿದ್ದರೂ, ಅವುಗಳ ಭೇದವು ಸಾಧಾರಣವಾಗಿ ತಿಳಿಯ 


ದಷ್ಟು ಪರಸ್ಪರ ಸೇರಿಕೊಂಡಿದೆ. ಪ್ರಕೃತಿಯಲ್ಲಿ ಪುರುಷ ಮತ್ತು 


ಹೇಗೆ ಸ್ಪಷ್ಟವಾದೀತು 71 ೬ I ಕಮಲನಯನ ಶ್ರೀಕೃಷ್ಣಾ! ಹೀಗೆ 
ನನ್ನ ಹೃದಯದಲ್ಲಿ ಇವುಗಳ ಭಿನ್ನತೆ ಮತ್ತು ಅಭಿನ್ನತೆಯ ಕುರಿತು 
ಬಹಳ ದೊಡ್ಡ ಸಂದೇಹವಿದೆ. ನೀನಾದರೋ ಸರ್ವಜ್ಞನಾಗಿರುವೆ. 
ನಿನ್ನ ಯುಕ್ಕಿಯುಕ್ತ ವಾಣಿಯಿಂದ ನನ್ನ ಸಂದೇಹವನ್ನೂ. ನಿವಾರಿಸು 
ವವನಾಗು, ॥೨೭॥ಓ ಭಗವತಾ! ನಿನ್ನ ಕೃಪೆಯಿಂದಲೇ ನಿನ್ನ 
ವಿದ್ಯಾಶಕ್ಕಿಯ ಮೂಲಕ ಜೀವಿಗಳಿಗೆ ಜ್ಞಾನ ಉಂಟಾಗುತ್ತದೆ. 
ನಿನ್ನದೇ ಅವಿದ್ಯಾಶಕ್ಕಿಯಿಂದ ಅವರ ಜ್ಞಾನದ ಲೋ ಪವಾಗುತ್ತದೆ. 
ನಿನ್ನ ಆತ್ಮಸ್ಥ್ಯರೂಪಿಣೀ ಮಾಯೆಯ ವಿಚಿತ್ರಗತಿಯನ್ನು ನೀನೇ 
ತಿಳಿಯುತ್ತಿರುವೆ. ಬೇರೆ: ಯಾರೂ ಅರಿಯರು. ಆದ್ದರಿಂದ ನೀನೇ 
ನನ್ಗ ಸಂದೇಹವನ್ನು ಇಲ್ಲವಾಗಿಸಲು ಸಮರ್ಥನಾಗಿರುವೆ. ॥೨೮॥ 
"ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಉದ್ದವನೇ | ಪ್ರಕೃತಿ 
ಮತ್ತು ಪುರುಷ ಅರ್ಥಾತ್‌ ಶರೀರ ಹಾಗೂ ಆತ್ಮಾ- ಇವೆರಡರಲ್ಲಿ 
ಆತ್ಯಂತ ಭೇದವಿದೆ. ಈ ಸೃಷ್ಟಿಂಯೂ ವಿಕಾರಗಳಿಂದ ಕೂಡಿದೆ. ಗುಣ 
ಗಳ ಕ್ಟೋಭೆಯಿಂದಲೇ ಸೃಷ್ಟಿಯು ಉತ್ಪನ್ನವಾಗುತ್ತದೆ. ॥ ೨೯ ॥ 
ಪ್ರಿಯ ಮಿತ್ರನೇ | ನನ್ನ ಮಾಯಿ ತ್ರಿಗುಣಾತ್ಮಿಕವಾಗಿದೆ. ಅದೇ 
ತನ್ನ ಸತ್ತ್ವ, ರಜ ಮುಂತಾದ ಗುಣಗಳಿಂದ ಅನೇಕ ಪ್ರಕಾರದ 
ಭೇದ ವೃತ್ತಿಗಳನ್ನು ಉಂಟುಮಾಡುತ್ತದೆ. ಇದರ ವಿಸ್ತಾರ ಅಸೀಮ 
ವಾಗಿದ್ದರೂ ಕೂಡ ಈ ವಿಕಾರಾತ್ಮಕವಾದ ಸೃಷ್ಟಿಯನ್ನು ಮೂರು 
ಭಾಗವಾಗಿ ಹಂಚಬಹುದು. ಅಧ್ಯಾತ್ಮ ಅಧಿದೈವ, ಅಧಿಭೂತ ಇ 
ಇವೇ ಆ ಮೂರು ಭಾಗಗಳಾಗಿವೆ. ॥ ೩೦ ॥ 





ಏಕಾದಶ ಸ್ಕಂಧ 


721 





22 ಅಧ್ಯಾಯ] 

ದೃಗ್ರೂಪಮಾರ್ಕಂ ವಪುರತ್ರ ರಂಧ್ರೇ 
ಪರಸರಂ ಸಿಧ್ಯತಿ ಯಃ ಸ್ವತಃ ಖೇ | 
ಆತ್ಮಾ ಯದೇಷಾಮಘರೋ ಯ ಆದ್ಯಃ 
ಸ್ವಯಾನುಭೂತ್ಕಾಖಲಸಿದ್ದಸಿದ್ದಿಃ 

ಏವಂ ತಗಾದಿ ಶ್ರವಣಾದಿ ಚಕ್ಚು- 


ರ್ಜಿಷ್ಟಾದಿ ನಾಸಾದಿ “ಚ ಚಿತ್ತಯುಕ್ತಮ್‌ 1೩೧ ॥ 


ಯೋತಸೌ ಗುಣಕ್ಟೋಭಕೃತೋ ವಿಕಾರಃ 
ಪ್ರಧಾನಮೂಲಾನ್ಮಹತಃ ಪ್ರಸೂತಃ 1 

ಅಹಂ ತ್ರಿವೃನ್ಫೋಹವಿಕಲ್ಲಹೇತು- 
ರ್ವೈಕಾರಿಕಸ್ತಾಮಸ ಐಂದ್ರಿಯಶ್ಚ ॥ ೩೨ ॥ 


ಆತ್ಮಾಪರಿಜ್ಞಾನಮಯೋ ವಿವಾದೋ 

ಹ್ಯಸ್ತೀತಿ ನಾಸ್ತೀತಿ ಭಿದಾರ್ಥನಿಷ್ಠಃ । 
ವ್ಯರ್ಥೋತಪಿ ನೈಮೋಪರಮೇತ ಪುಂಸಾಂ 

ಮತ್ತಃ ಪರಾವೃತ್ತಧಿಯಾಂ ಸ್ವಲೋಕಾತ್‌ ॥ ೩೩ ॥ 


ಉದ್ಧವ ಉವಾಚ 


ತಃ ಪರಾವೃತ್ತಧಿಯಃ ಸ್ಪಕೃತೈಃ ಕರ್ಮಭಿಃ ಪ್ರಭೋ! 
ಉಚ್ಛಾವಚಾನ್ಯಥಾ ದೇಹಾನ್‌ ಗೃಹ್ಸಂತಿ ವಿಸೃಜಂತಿ ಚ 
1 ೩೪ ॥ 


| ವಿಕಾರವಾಗಿದೆ. 





ಉದಾಹರಣೆಗಾಗಿ - ನೇತ್ರೇಂದ್ರಿಯ ಅಧ್ಯಾತ್ಮವಾಗಿದೆ, 


ಅದರ ವಿಷಯರೂಪವು ಅಧಿಭೂತವಾಗಿದೆ. ನೇತ್ರಗೋಲಕದಲ್ಲಿ 


ಸ್ಥಿತ ಸೂರ್ಯದೇವತೆಯ ಅಂಶ ಅಧಿದೈವವಾಗಿದೆ. ಇವು 
ಮೂರೂ ಪರಸ್ಪರ ಒಂದು ಇನ್ನೊಂದರ ಆಶ್ರಯದಿಂದ ಸಿದ್ದ 
ವಾಗುತ್ತವೆ. ಅದಕ್ಕಾಗಿ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಇವು 
ಮೂರೂ ಪರಸ್ಪರ ಒಂದು ಮತ್ತೊಂದರಿಂದ ಸಹಾಯ ಬಯಸು 


| ತ್ತವೆ. ಆದರೆ ಆಕಾಶದಲ್ಲಿರುವ ಸೂರ್ಯಮಂಡಲ ಇವು ಮೂರ 
| ರಿಂದಲೂ ಮುಕ್ತವಾಗಿದೆ. ಏಕೆಂದರೆ ಅದು ಸ್ಪತಃಸಿದ್ಧವಾಗಿದೆ. 


ಹೀಗೆಯೇ ಆತ್ಮನು ಮೇಲೆ ಹೇಳಿದ ಮೂರೂ ಭೇದಗಳ 
ಮೂಲಕಾರಣ, ಅವುಗಳ ಸಾಕ್ಷಿ ಮತ್ತು ಅವುಗಳಿಂದ ಅತೀತ 
ನಾಗಿದ್ದಾನೆ. ಅವನೇ ತನ್ನ ಸ್ವಯಂಸಿದ್ಧ ಪ್ರಕಾಶದಿಂದ ಸಮಸ್ತ 
ಪದಾರ್ಥಗಳನ್ನು ಸಿದ್ಧಪಡಿಸುತ್ತಾನೆ. ಅವನಿಂದಲೇ ಎಲ್ಲರ ಪ್ರಕಾಶ 
ವಾಗುತ್ತದೆ. ಅವನ ಅಸ್ತಿತ್ವದಿಂದಲೇ ಬೇರೆಯದಕ್ಕೆ ಅಸ್ತಿತ್ವವಿದೆ. 
ಹೇಗೆ ಚೆಕ್ಕುವಿನ ಮೂರು ಭೇದಗಳು ತಿಳಿಸಲಾಗಿದೆಯೋ, 
ಹಾಗೆಯೇ ತ್ವಚಾ, ಶ್ರೋತೃ, ಜಿಹ್ಹೆ, ನಾಸಿಕಾ ಮತ್ತು ಚಿತ್ತ ಇವು 
ಗಳದ್ದೂ ಮೂರು-ಮೂರು ಭೇದಗಳಿವೆ. * । ೩೧ ॥ ಪ್ರಕೃತಿ 
ಯಿಂದ ಮಹತ್ತತ್ವ ಉಂಟಾಗುತ್ತದೆ ಮತ್ತು ಮಹತ್ವತ್ರ್ಯದಿಂದ 
ಅಹಂಕಾರ ಉಂಟಾಗುತ್ತದೆ. ಈ ಪ್ರಕಾರ ಈ ಅಹಂಕಾರವು 
ಗುಣಗಳ ಕ್ಟೋಭದಿಂದ ಉಂಟಾಗಿದ್ದ ಪ್ರಕೃತಿಯ ಒಂದು 
ಅಹಂಕಾರದ ಮೂರು ಭೇದಗಳಿವೆ. - 
(೧) ವೈಕಾರಿಕ-ಸತ್ತ್ವಗುಣ ವಿಶಿಷ್ಟ ಮನ ಹಾಗೂ ಇಂದ್ರಿಯಗಳ 
ದೇವತೆಗಳು, (೨) ತೈಜಸ... ಹತ್ತು. ಇಂದ್ರಿಯಗಳು, 
(8.) ತಾಮಸ-ಪಂಚಮಹಾಭೂತ ಹಾಗೂ ಐದು ಅವುಗಳ 
ವಿಷಯಗಳು. ಹೀಗೆ ಈ ಅಹಂಕಾರವೇ ಅಜ್ಞಾನ ಮತ್ತು ಸೃಷ್ಟಿಯ 
ವಿವಿಧತೆಯ ಮೂಲಕಾರಣವಾಗಿದೆ. ॥ ೩೨ ॥ ಆತ್ಮನು ಜ್ಞಾನ 
ಸ್ವ ರೂಪನಾಗಿದ್ದಾನೆ ; ಅವನಿಗೆ ಈ ಪದಾರ್ಥಗಳೊಂದಿಗೆ ಯಾವ 
ಸಂಬಂಧವೂ ಇಲ್ಲ ಅಸ್ತಿ (ಇದೆ) ನಾಸ್ತಿ (ಇಲ್ಲ) ಸುಗುಣ, 
ನಿರ್ಗುಣ, ಭಾವ-ಅಭಾವ, ಸತ್ಯ-ಮಿಥ್ಯಾ ಇವೆಲ್ಲವೂ ಭೇದ 
ದೃಷ್ಟಿಯೇ ಆಗಿದೆ. ಇದು ಸರ್ವಥಾ ವ್ಯರ್ಥವಾಗಿದೆ. ಜ್ಞಾನ 
ಸ್ವರೂಪೀ ಪರಮಾತ್ಮನಾದ ನನ್ನಿಂದ ವಿಮುಖರಾದ ಜನರು ಈ 
ವಿವಾದದಿಂದ ಮುಕ್ತರಾಗಲಾರರು. ॥ ೩೩ ॥ 
ಉದ್ದವನು ಕೇಳಿದನು - ಭಗವಂತಾ! ನಿನ್ನಿಂದ ವಿಮುಖ 
ರಾದ ಜೀವಿಗಳು ತಾವು ಮಾಡಿದ ಪಾಪ-ಪುಣ್ಯಗಳ ಫಲವಾಗಿ 
ಉಚ್ಚ-ನೀಚ ಯೋನಿಗಳಲ್ಲಿ ಹುಟ್ಟುತ್ತಾ-ಸಾಯುತ್ತಾ ಇರುತ್ತಾರೆ. 
ಈಗ. ಪ್ರಶ್ನೆಯೆಂದರೆ - ವ್ಯಾಪಕ ಆತ್ಮನು ಒಂದು ಶರೀರದಿಂದ 
ಗೆಂದು ಶರೀರಕ್ಕೆ Mitch, ಅಕರ್ತನು ಕರ್ಮ 
ಮಾಡುವುದು, ನಿತ್ಯವಸ್ತುವಿಗೆ ಜನ್ಮ-ಮರಣವಾಗುವುದು, ಇದು 
ಹೇಗೆ ಸಂಭವಿಸುತ್ತದೆ ? ॥ ೩೪ ॥ 





* ಹೇಗೆಂದರೆ - ತ್ವಚಾ, ಸ್ಪರ, ವಾಯು; ಶ್ರವಣ, ಶಟ್ಟ ದಿಕ್ಕುಗಳು; ಜಜ್ಹೆ, ರಸ್ತ ವರುಣ ; ನಾಸಿಕಾ, ಗಂಧ, ಅಶ್ವಿನೀಕುಮಾರರು ; ಚಿತ್ರ, ಚಿತ್ತದ 
ವಿಷಯ, ವಾಸುದೇವ ; "ಮನಸ್ಸು, ಮನ್ಸಿನ ವಷಯ, ಚಂದ್ರ ; ಅಹಂಕಾರ, ಅಹಂಕಾರದ ವಿಷಯ, ರುದ್ರ ; ಬುದ್ಧಿ ತಿಳಿಯುವ ವಿಷಯ, ಬ್ರಹ್ಮಾ; 


ಇವೆಲ್ಲ ತ್ರಿವಿಧ ತತ್ತ್ವಗಳಿಂದ ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ 


722 


ತನ್ನಮಾಖ್ಯಾಹಿ ಗೋವಿಂದ ದುರ್ವಿಭಾವ್ಯಮನಾತ್ಮಭಿಃ | 
ನ ಹ್ಯೇತತ್‌ ಪ್ರಾಯಶೋ ಲೋಕೇ ವಿದ್ವಾಂಸಃ ಸಂತಿ ವಂಚಿತಾಃ 
IW ೩೫ ॥ 


ಶ್ರೀಭಗವಾನುವಾಚ 
ಮನಃ ಕರ್ಮಮಯಂ ನೃಣಾಮ್‌- 
ಇಂದ್ರಿಯ್ಸೆ; ಪಂಚಭಿರ್ಯುತಮ್‌ | 
ಲೋಕಾಲ್ಲೋಕಂ ಪ್ರಯಾತ್ಯನ್ಯ 
ಆತ್ಮಾ ತದನುವರ್ತತೇ ॥ ೩೬ ॥ 
ಧ್ಯಾಯನ್ನನೋತನು ವಿಷಯಾನ್‌ದೃಷ್ಟಾನ್‌ ವಾನುಶ್ರುತಾನಥ । 
ಉದ್ಯತ್ತೀದತ್ಯ್ಕರ್ಮಠಕಂತ್ರಂ ಸ್ಥೃತಿಸ್ತದನು ಶಾಮ್ಯತಿ 


11೩೭ ॥ 


ವಿಷಯಾಭಿನಿವೇಶೇನ ನಾತ್ಕಾನಂ ಯತ್ನರೇತ್‌ ಪುನಃ । 
ಜಂತೋರ್ವ್ಯೆ ಕ್ಯಬದ್ದತೋರ್ಮ್ಕುಡತ್ಯಡವಸ 
1 ೩೮ ॥ 


ಜನ್ಮ ತ್ವಾಶ್ವತಯಾ ಪುಂಸಃ ಸರ್ವಭಾವೇನ ಭೂರಿದ | 
ವಿಷಯಸ್ವೀಕೃತಿಂ ಪ್ರಾಹುರ್ಯಥಾ ಸ್ವಷ್ಠಮನೋರಥ:ಃ 
11 ೩೯ 1 


ಸ್ವಪ್ತಂ ಮನೋರಥಂ ಚೇತ್ಸಂ ಪ್ರಾಕ್ಷನಂ ನ ಸ್ಥರತ್ಕಸೌ | 
ತತ್ರ ಪೂರ್ವಮಿವಾತ್ಮಾನಮಪೂರ್ವಂ ಚಾನುಪಶ್ಯತಿ 


1 ೪೦ ॥| 


ಶ್ರೀಮದ್ಭಾಗವತ 





[ ಅಧ್ಯಾಯ 2 


ಗೋವಿಂದಾ | ಆತ್ಮಜ್ಞಾನ ರಹಿತರಾದವರು ಈ ವಿಷಯವನ್ನು 


| ಸರಿಯಾಗಿ ಯೋಚಿಸಲಾರರು ಮತ್ತು ಈ ವಿಷಯ ತಿಳಿದ 


ವಿದ್ವಾಂಸರು ಪ್ರಪಂಚದಲ್ಲಿ ಪ್ರಾಯಶಃ ಸಿಗುವುದಿಲ್ಲ ಏಕೆಂದರೆ, 
ಎಲ್ಲ "ಜನರು ನಿನ್ನ ಮಾಯೆಯಿಂದ ಭ್ರಾಂತಿಯಲ್ಲಿ ಬಿದ್ದಿರುವರು. 


| ಅದಕ್ಕಾಗಿ ನೀನೇ ದಯಮಾಡಿ ಈ ರಹಸ್ಯವನ್ನು ನನಗೆ 


ತಿಳಿಸು. ॥ ೩೫ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ಧವನೇ | 
ಮನುಷ್ಯರ ಮನಸ್ಸು ಕರ್ಮ-ಸಂಸ್ಕಾರಗಳ ಪುಂಜವಾಗಿದೆ. ಆ 
ಸಂಸ್ಕಾರಗಳನುಸಾರ ಭೋಗಗಳನ್ನು ಪಡೆಯಲು ಅದರ ಜೊತೆ 
ಐದು ಇಂದ್ರಿಯಗಳೂ ತೊಡಗಿವೆ. ಇದರ ಹೆಸರೇ ಲಿಂಗ ಶರೀರ. 
ಅದೇ ಕರ್ಮಗಳನುಸಾರ ಒಂದು ಶರೀರದಿಂದ ಮತ್ತೂಂದು 
ಶರೀರದಲ್ಲಿ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ 
ಹೋಗುತ್ತಾ-ಬರುತ್ತಾ ಇರುತ್ತದೆ. ಆತ್ಮತು ಈ ಲಿಂಗಶರೀರದಿಂದ 
ಸರ್ವಥಾ ಬೇರೆಯಾಗಿದ್ದಾನೆ. ಆತ್ಮನು ಸರ್ವವ್ಯಾಪಿಯಾಗಿದ್ದಾನೆ. 
ಆದ್ದರಿಂದ ಅವನ ಗಮನಾಗಮನ ಆಗುವುದಿಲ್ಲ ಆದರೆ 
ಅವನು ತನ್ನನ್ನು ಲಿಂಗಶರೀರವೆಂದೇ ತಿಳಿದಾಗ, ಅದರಲ್ಲೇ 
ಅಹಂಕಾರಪಟ್ಟಾಗ, ಅವನೂ ಕೂಡ ಬಂದು-ಹೋದಂತೆ 
ಕಂಡುಬರತೊಡಗುತ್ತಾನೆ. ॥ ೩೬॥ ಮನಸ್ಸು ಕರ್ಮಗಳ 
ಅಧೀನವಾಗಿದೆ. ಅದು ಈ ಲೋಕ ಅಥವಾ ಪರಲೋಕ 
ಸಂಬಂಧೀ ವಿಷಯಗಳನ್ನು ಸತತ ಚಿಂತಿಸುತ್ತಾ ಇರುತ್ತದೆ. ಹೊಸ 
ವಿಷಯ ಬಂದಾಗ ಮೊದಲಿನದನ್ನು ಮರೆಯುತ್ತಾ ಹೋಗುತ್ತದೆ 
ಹಾಗೂ ಹೊಸದರಲ್ಲಿ ತೊಡಗುತ್ತದೆ. ಹೀಗೆ ಹಿಂದಿನ ವಿಷಯಗಳ 
ಸೃೃತಿಯೂ ಕೂಡ ಶಾಂತವಾಗುತ್ತಾ ಇರುತ್ತದೆ. ॥ ೩೭ ॥ 
ಹೀಗೆಯೇ ಹೊಸ-ಹೊಸ ವಿಷಯಗಳಲ್ಲಿ ಆಸ್ತಿಯನ್ನಿಡುತ್ತಾ, 
ಅದರಿಂದ ಹಿಂದಿನದನ್ನು ಮರೆಯುತ್ತಾ, ಹೊಸ-ಹೊಸದರ 
ಚಿಂತನೆ ನಡೆಯುತ್ತದೆ. ಹೀಗೆಯೇ ಯಾವುದೇ ಕಾರಣದಿಂದ 
ಮನುಷ್ಯನಿಗೆ ತನ್ನ ಹಿಂದಿನ ಶರೀರದ ಸ್ಥರಣೆ ಏನೂ 
ಉಳಿಯುವುದಿಲ್ಲ ತನ್ನ ಹಿಂದಿನ ಶರೀರದ ಕುರಿತು ಪೂರ್ಣವಾಗಿ 
ವಿಸ್ಮೃತಿ ಉಂಟಾಗುತ್ತದೆ. ಇದೇ ಅವನ ಮೃತ್ಯುವಾಗಿದೆ. | ೩೮ ॥ 
ಉದಾರನಾದ ಉದ್ದವನೇ | ಮನುಷ್ಯನು ಈ ದೇಹವೇ ನಾನಾಗಿ 
ದ್ದೇನೆ ಇದು ನನ್ನದಾಗಿದೆ, ಹೀಗೆ ತಿಳಿದುಕೊಂಡು ಹೊಸ ಶರೀರ 
ವನ್ನು ಹಿ ೀಕರಿಸುವುದೇ ಅವನ ಜನ್ಮವಾಗಿದೆ. ಈ ಹೊಸ ಶರೀರವನ್ನು 
ಸ್ವೀಕರಿಸಿ, ಸ್ವಪಷ್ಠದಲ್ಲಿ ಮನೋರಥಗಳನ್ನು ಮಾಡುತ್ತಾ-ಮಾಡುತ್ತಾ. 
ಕೆಲವೊಮ್ಮೆ" ಸುಖವಾಗುತ್ತದೆ, ಕೆಲವೊಮ್ಮೆ ದುಃಖವಾಗುತ್ತದೆ. 
ಹೀಗೆಯೇ ಈ ಶರೀರದಲ್ಲಿ ಅವನು ಸುಖೀ-ದುಃಖೀ ಆಗುತ್ತಾ 
ಇರುತ್ತಾನೆ. ॥ ೩೯ ॥ ಸ್ವಷ್ಟದಲ್ಲಿ ಹೊಸ-ಹೊಸ ಮನೋರಥಗಳು 
ಬರುವಂತೆ ಜೀವಿಯೂ ಕೂಡ ಪದೇ-ಪದೇ ಹುಟ್ಟುತ್ತಾ 
ಸಾಯುತ್ತಾ ಇರುತ್ತಾನೆ. ಇದೂ ಕೂಡ ಸ್ವಪ್ಪದಂತೆ ಮಿಥ್ಚೆಯೇ 
ಆಗಿದೆ. ಆದರೂ ಹೊಸ ಶರೀರವನ್ನು ಸ್ವೀಕರಿಸುವುದರಿಂದ ನಾನು 
ಮೊದಲು ಇರಲಿಲ್ಲ, ಈಗ ಹೊಸದಾಗಿಯೇ ಹುಟ್ಟಿರುವನು 
ಎಂದು ಅವನು ತಿಳಿಯುತ್ತಾನೆ. ಅವನು ತನ್ನ ಹಿಂದಿನ ಶರೀರವನ್ನು 
ಪೂರ್ಣವಾಗಿ ಮರೆತುಹೋಗುತ್ತಾನೆ. ॥ ೪೦ ॥ 


2 ಅಧ್ಯಾಯ] 


ಇಂದ್ರಿಯಾಯನಸೃಷ್ಟ್ಯೇದಂ ತೈವಿಧ್ಯಂ ಭಾತಿ ವಸ್ತುನಿ । 
ಬಹಿರಂತರ್ಭಿದಾಹೇತುರ್ಜನೋರಸಜ್ಜನಕೃದ್ದಥಾ 
11 ೪೧ ॥ 


ನಿತ್ಯದಾ ಹ್ಯಂಗ ಭೂತಾನಿ ಭವಂತಿ ನ ಭವಂತಿ ಚ। 
ಕಾಲೇನಾಲಕ್ಟ್ಯವೇಗೇನ ಸೂಕ್ಷ ತ್ವಾತ್ಟನ್ನ ದೃಶ್ಯತೇ 
11೪೨॥ 


ಯಥಾರ್ಚಿಷಾಂ ಸ್ರೋತಸಾಂ ಚ ಫಲಾನಾಂ ವಾ ವನಸತೇಃ I 
ತಥೈವ ಸರ್ವಭೂತಾನಾಂ ವಯೋ ವಸ್ಥಾದಯಃ ಕೃತಾಃ 
I ೪೩ 1 


ಸೋರಯಂ ದೀಪೋರರ್ಚಿಷಾಂ 
ಯದ್ವತ್ಯೋತಸಾಂ ತದಿದಂ ಜಲಮ್‌ । 
, ಸೋಠಯಂ ಪುಮಾನಿತಿ ನೃಣಾಂ 


ಮೃಷಾಗೀರ್ಥೀರ್ಯಹಾಯುಷಹಾಮ್‌ ॥ ೪೪ ॥ 


ಮಾ ಸಸ್ಯ ಕರ್ಮಬೀಜೇನ 
ಜಾಯತೇ ಸೋ5ಪ್ಯಯಂ ಪುಮಾನ್‌ । 
ಮ್ರಿಯತೇ ವಾಮರೋ ಭ್ರಾಂತ್ಯಾ 


ಯಥಾಗ್ನಿರ್ದಾರುಸಂಯುತಃ 11 ೪೫ ॥ 


ನಿಷೇಕಗರ್ಭಜನ್ಮಾನಿ ಬಾಲ್ಕಕೌಮಾರಯೌವನಮ್‌ । 
ವಯೋಮಧ್ಯಂ ಜರಾ ಮೃತ್ಯುರಿತ್ಯವಸ್ಥಾಸನೋರ್ನವ 
Il ೪೬ I 


ಏತಾ ಮನೋರಥಮಯೀರ್ಹ್ಯನ್ಯಸ್ಯೋಚ್ಛಾವಚಾಸ್ತನೂಃ | 
ಗುಣಸಂಗಾದುಪಾದತ್ತೇ  ಕ್ಷಚಿತ್‌ಕಶ್ಚಿದ್ದಹಾತಿ ಚ 
1 ೪೭ 11 


. ಏಕಾದಶಸ್ಥಂಧ 


| ದೀಪವಾಗಿದೆ, 





723 


ಆತ್ಮನು ಒಂದೇ ಆಗಿದ್ದು ಅದ್ವಿತೀಯ, ಅಖಂಡನಾಗಿದ್ದಾನೆ. 
ಇದರಲ್ಲಿ ಯಾವುದೇ ಒಳಗಿನ-ಹೊರಗಿನ ಭೇದವಿಲ್ಲ ಆತ್ಮನಿಗೆ 
ಜನ್ಮ-ಮೃತ್ಯುಗಳಿಲ್ಲ ಆದರೆ ಮನಸ್ಸೇ ಈ ಭೇದಬುದ್ಧಿಯ ಮೂಲ 
ಕಾರಣವಾಗಿದೆ. ಮನಸ್ಸಿನ ಆಶ್ರಯದಲ್ಲೇ ಇಂದ್ರಿಯಗಳು 
ಇರುತ್ತವೆ. ಮನಸ್ಸೇ ನಾನಾ ಪ್ರಕಾರದ ಕಲ್ಪನೆ ಮಾಡುತ್ತದೆ. ಅದ 


| ರಿಂದಲೇ ಜನ್ಮ, ಸ್ಥಿತಿ ಮತ್ತು ಮೃತ್ಯುವಿನ ಭಾಸ ಆತ್ಮನ ನರ್ಯಾಗುತ್ತದೆ. 


ಯಾವುದಾದರೂ ಕುಟುಂಬದಲ್ಲಿ ಕೆಟ್ಟಮಗ ಹುಟ್ಟಿದರೆ ಪರಿವಾರ 
ದಲ್ಲಿ ಭೇದಬುದ್ದಿ ಉಂಟುಮಾಡಿ ಇಡೀ ಮನೆಯನ್ನು ಉದ್ವಸ್ತ 
ಮಾಡಿಬಿಡುವಂತೆ ಮನಸ್ಸಿನ ಸ್ಥಿತಿಯಾಗಿದೆ. ಇದು ಸತ್ತ ತುಣಿ 


' ವಿಶಿಷ್ಟವಾಗಿದ್ದರೂ ನಾನಾ ಪ್ರಕಾರದ ಸಂಕಲ್ಪ-ವಿಕಲ್ಪಗಳನ್ನು 


ಮಾಡುತ್ತಾ ಇಂದ್ರಿಯಗಳನ್ನು ಕುಬ್ಬಗೊಳಿಸಿ ಜೀವಿಯನ್ನು 
ಅಲೆಸುತ್ತಾ ಇರುತ್ತದೆ. ॥ ೪೧ ॥ ಪ್ರಿಯ ಉದ್ದವನೇ! ಕಾಲದ 
ಗತಿಯು ಕಾಣಲಾರದಷ್ಟು ಸೂಕ್ತವಾಗಿದೆ. ಆದರ ಮೂಲಕ 
ಪ್ರತಿಕ್ಷಣವೂ ಶರೀರಗಳ ಉತ್ಪತ್ತಿ ಮತ್ತು ನಾಶ ಆಗುತ್ತಾ ಇರುತ್ತದೆ. 
ಸೂಕ್ಷ್ಮತೆಯ ಕಾರಣದಿಂದಾಗಿ ಪ್ರತಿಕ್ಷಣ ಆಗುವ ಜನ್ಮ ಮರಣ 
ಗಳು ಕಂಡುಬರುವುದಿಲ್ಲ ॥ ೪೨ ॥ ಕಾಲನ ಪ್ರಭಾವದಿಂದ 
ದೀಪದ ಜ್ಯೋತಿ, ನದಿಗಳ ಪ್ರವಾಹ, ವೃಕ್ಷದ ಫಲಗಳ ವಿಶೇಷ- 
ವಿಶೇಷ ಅವಸ್ಥೆ ಇವುಗಳು ಬದಲಾಗುತ್ತಿರುವಂತೆ, ಸಮಸ್ತ ಪ್ರಾಣಿ 
ಗಳ ಶರೀರಗಳ ಆಯುಸ್ತು ಅವಸ್ಥೆ ಮುಂತಾದವುಗಳೂ ಕೂಡ 
ಬದಲಾಗುತ್ತಾ ಇರುತ್ತವೆ. ॥ ೪೩ ॥ ಇದು ಅದೇ ಜ್ಯೋತಿಗಳ 
ಈ ಪ್ರವಾಹದ ನೀರು ಅದೇ ಆಗಿದೆ - ಎಂದು 
ತಿಳಿಯುವುದು ಮತ್ತು ಹೇಳುವುದು ಮಿಠ್ಕೆಯಾಗಿರುವಂತೆ, 
ವಿಷಯ ಚಿಂತನೆಯಲ್ಲಿ ವ್ಯರ್ಥವಾಗಿ ಆಯುಸ್ಸನ್ನು ಕಳೆಯುವ 
ಅವಿವೇಕಿ ಪುರುಷನು ಅವನೇ ಆಗಿದ್ದಾನೆ ಎಂದು ಹೇಳುವುದು, 


| ತಿಳಿಯುವುದು ಸರ್ವಥಾ ಮಿಥ್ಯೆಯಾಗಿದೆ. ॥ ೪೪ ॥ ಅದೇ ಈ 


ಆತ್ಮನು ವಾಸ್ತವವಾಗಿಯಾದರೋ ತನ್ನ ಕರ್ಮಬೀಜದಿಂದ ಹುಟ್ಟು 
ವುದಿಲ್ಲ ಸಾಯುವುದಿಲ್ಲ ಆದರೆ ಹುಟ್ಟುವುದು ಮತ್ತು ಸಾಯು 
ವುದು ಇವೆರಡೂ ಬ್ರಾಂತಿಯಿಂದಲೇ ತಿಳಿಯಲಾಗುತ್ತದೆ. 
ಕಟ್ಟಿಗೆಯ ಸಂಯೋಗದಿಂದ ಅಗ್ನಿಯು ಉರಿಯುವಂತೆ ಮತ್ತು 
ಶಾಂತವಾಗುವಂತೆ ಕಂಡುಬರುತ್ತದೆ, ಆದರೆ ಅಗ್ಗಿಯಾದರೋ 
ವ್ಯಾಪಕವೇ ಆಗಿದೆ. ಕಟಿಗೆಗಳು ಉರಿಯುವುದರಿಂದ ಶಾಂತವಾಗು 
ವುದರಿಂದ ಅಗಿತತ್ತ್ವದಲ್ಲಿ ಯಾವ ವ್ಯತ್ಯಾಸವೂ ಬೀಳುವುದಿಲ್ಲ; 
ಸರಿಯಾಗಿ ಹಾಗೆಯೇ ಆತ್ಮನಾದರೋ ಅಮರನಾಗಿ 
ದ್ದಾನೆ ॥ ೪೫ ॥ ಉದ್ಧವನೇ। ಗರ್ಭಾಧಾನ, ಗರ್ಭವೃದ್ಧಿ , ಜನ್ಮ 
ಬಾಲ್ಯ, ಕೌಮಾರ್ಯ, ಶಾರುಣ್ಯ, ಪ್ರೌಢ, ಮುಪ್ಪು ಮತ್ತು ಸಾವು 


| ಇವು ಒಂಭತ್ತು ಶರೀರದ ಅವಸ್ಥೆಗಳಾಗಿವೆ. ॥ ೪೬ ॥ ಈ ಶರೀರವು 


ಜೀವನಿಂದ ಭಿನ್ನವಾಗಿದೆ ಮತ್ತು ಈ ಉಚ್ಚ-ನೀಚ ಅವಸ್ಥೆಗಳು 
ಅವನ ಮನೋಕಲನೆಯೇ ಆಗಿದೆ ; ಆದರೆ ಅವನು ಅಜ್ಞಾನ 
ವಶನಾಗಿ ಗುಣಗಳ ಸಂಗದಿಂದ ಇವುಗಳನ್ನು ತನ್ನವು ಎಂದು 
ತಿಳಿದುಕೊಂಡು ಆಲೆಯತೂಡಗುತ್ತಾನೆ. ಯಾರಿಗಾದರೂ ವಿವೇಕ 
ಉಂಟಾದರೆ ಇವುಗಳನ್ನು ಬಿಟ್ಟುಖಿಡುತ್ತಾನೆ. ॥ ೪೭ ॥ 


724 


ಶ್ರೀಮದ್ಭಾಗವತ 


( ಅಧ್ಯಾಯ 2 





ಆತ್ಮನಃ ಪಿತೃಪುತ್ರಾಭ್ಯಾಮನುಮೇಯೌ ಭವಾಪ್ಯಯ್‌ । | 


ನ ಭವಾಪ್ಯಯವಸ್ತೂನಾಮಭಿಜ್ಞೋ ದೃಯಲಕ್ಷಣಃ 
1 ೪೮ ॥| 


ತರೋಬೀಜವಿಪಾಕಾಭ್ಯಾಂ ಯೋ ವಿದ್ವಾನ್‌ ಜನ್ಮಸಂಯಮ್‌ | 
ತರೋರ್ವಿಲಕ್ಷಣೋ ದ್ರಷ್ಟಾಎವಂ ದ್ರಷ್ಟಾತನೋಃ ಪೃಥಕ್‌ 
॥| ೪೯ | 


ಪ್ರಕೃತೇರೇವಮಾತ್ಮಾನಮವಿವಿಚ್ಯಾಬುಧಃ ಪುಮಾನ್‌ । 
ತತ್ತ್ವೇನ ಸ್ಪರ್ಶಸಮ್ಮೂಢಃ ಸಂಸಾರಂ ಪ್ರತಿಪದ್ಯತೇ 


11೫೦ ॥ 


ಸತ್ತ ಸಂಗಾದ್ಧಷೀನ್‌ ದೇವಾನ್‌ ರಜಸಾಸುರಮಾನುಷಾನ್‌ । 
ತಮಸಾ ಭೂತತಿರ್ಯಕ್ಷ್ಮಂ ಭ್ರಾಮಿತೋ ಯಾತಿ ಕರ್ಮಭಿಃ 
1೫೧ ॥ 


ನೃತ್ಯತೋ ಗಾಯತಃ ಪಶ್ಯನ್ಯಥೈವಾನುಕರೋತಿ ತಾನ್‌ | 
ಏವಂ ಬುದ್ದಿಗುಣಾನ್‌ ಪಠ್ಯನ್ನನೀಹೋ5 ಪ್ಯನುಕಾರ್ಯತೇ 
11೫೨ ॥ 


ಯಥಾಂಭಸಾ ಪ್ರಚಲತಾ ತರಪೋಶಠಪಿ ಚಲಾ ಇವ। 
ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೇ ಭ್ರಮತೀವ ಭೂಃ 
॥ ೫೩ ॥ 


ಯಥಾ ಮನೋರಥಧಿಯೋ ವಿಷಯಾನುಭಮೋ ಮೃಷಾ । 
ಸ್ಪಷ್ಟದೃಷ್ಟಾಶ್ಚ ದಾಶಾರ್ಹ ತಥಾ ಸಂಸಾರ ಆತ್ಮನ; 
1 ೫೪ ॥ 


ಅರ್ಥೇ ಹ್ಯವಿದ್ಯಮಾನೇತಪಿ ಸಂಸ್ಕೃತಿರ್ನ ನಿವರ್ತತೇ । 
ಧ್ಯಾಯತೋ ವಿಷಯಾನಸ್ಕ ಸ್ವಸ್ಟೇನನರ್ಥಾಗಮೋ ಯಥಾ 
(1 ೫೫ ॥ 


ತಸ್ಮಾದುದ್ದದ ಮಾ ಭುಂಕ್ಹ್ವ ವಿಷಯಾನಸದಿಂದ್ರಿಯ್ಯೆಃ । 
ಆತ್ಮಾಗ್ರಹಣನಿರ್ಭಾತಂ ಪಶ್ಯ ವೈಕಲಿಕಂ ಭ್ರಮಮ್‌ 
i BL ॥ 





ತಂದೆಯು ಪುತ್ರನ ಮರಣದಿಂದ ಹಾಗೂ ಪುತ್ರನು ತಂದೆಯ 
ಮೃತ್ಯುವಿನಿಂದ ತಮ್ಮ ಜನ್ಮ-ಮೃತ್ಯುವಿನ ಅನುಮಾನ ಮಾಡಿಕೊಳ್ಳ 
ಬೇಕು. ಜನ್ಮ ಮತ್ತು ಮೃತ್ಯು ಯಾವ ವಸ್ತುಗಳಲ್ಲಿ ಇದೆಯೋ 
ಅವೆರಡನ್ನೂ ಅರಿಯುವ ಆತ್ಮನು ಜನ್ಮ-ಮೃತ್ಯು ಇವೆರಡೂ 
ಲಕ್ಷಣಗಳಿಂದ ಸರ್ವಥಾ ಬೇರೆಯೇ ಆಗಿದ್ದಾನೆ. ॥ ೪೮ ॥ ವೃಕ್ಷದ 
ಬೀಜ ಮತ್ತು ಪರಿಣಾಮಗಳನ್ನು ನೋಡಿ ವಿದ್ವಾಂಸನು ಅದರ 
ಹುಟ್ಟು- ವಿನಾಶವನ್ನು ನೋಡುತ್ತಾನೆ. ಇವೆರಡನ್ನು ನೋಡುವವ 
ನಾದರೋ ವಿಲಕ್ಷಣನೇ ಆಗಿದ್ದಾನೆ. ಅವನು ಬೇರೆಯೇ ಆಗಿದ್ದಾನೆ. 
ಹೀಗೆಯೇ ಶರೀರದ ಜನ್ಮ-ಮೃತ್ಯು ನೋಡುವವನು ಶರೀರದಿಂದ 
ಬೇರೆಯಾಗಿದ್ದಾನೆ, ಅವನೇ ಆತ್ಮನಾಗಿದ್ದಾನೆ. ಅವನ ಜನ್ಮ-ನಾಶ 
ವಾಗುವುದಿಲ್ಲ॥ ೪೯ ॥ ಅಜ್ಞಾನೀ ಪುರುಷನು ಹೀಗೆ ಪ್ರಕೃತಿ ಮತ್ತು 
ಆತ್ಮವನ್ನು ತಾತ್ತಿಕರೂಪದಿಂದ ವಿವೇಚಿಸುವುದಿಲ್ಲ ಅವನು 
ಆತ್ಮವನ್ನು ಪ್ರಕೃತಿಯಿಂದ ತತ್ತ್ವತಃ ಬೇರೆಯಾಗಿ ಅನುಭವ ಪಡೆ 
ಯುವುದಿಲ್ಲ ಮತ್ತು ವಿಷಯ ಭೋಗದಲ್ಲೇ ನಿಜ ಸುಖವನ್ನು 
ತಿಳಿಯತೊಡಗುತ್ತಾ, ಅದರಲ್ಲೇ ಮೋಹಿತನಾಗುತ್ತಾನೆ. ಇದ 
ರಿಂದಲೇ ಅವರಿಗೆ ಜನ್ಮ-ಮೃತ್ಯುರೂಪೀ ಸಂಸಾರದಲ್ಲಿ ಅಲೆಯ 
ಬೇಕಾಗುತ್ತದೆ. ॥ ೫೦ ॥ ಅವಿವೇಕಿ ಜೀವಿಯು ತನ್ನ ಕರ್ಮ 
ಗಳನುಸಾರ ಜನ್ಮ-ಮೃತ್ಯುವಿನ ಚಕ್ರದಲ್ಲಿ ಅಲೆಯತೊಡಗಿದ್ದಾಗ 
ಸಾತ್ತ್ವಿಕ ಕರ್ಮಗಳ ಆಸಕ್ತಿಯಿಂದ ಖುಷಿಲೋಕ, ದೇವಲೋಕ 
ವನ್ನೂ, ರಾಜಸಿಕ ಕರ್ಮಗಳ ಆಸಕ್ತಿಯಿಂದ ಮತ್ತು 


ಆವ 


ಅಸುರಯೋನಿಯನ್ನು, ತಾಮಸೀ' ಕರ್ಮಗಳ ಆಸಕ್ತಿಯಿಂದ 


| ಭೂತ-ಪ್ರೇತ ಹಾಗೂ ಪಶು-ಪಕ್ಷಿಗಳ ಯೋನಿಗಳನ್ನು ಅವನು 


ಹೊಂದುತ್ತಾನೆ. ॥ ೫೧ ॥ ಮನುಷ್ಯನು ಯಾರಾದರೂ ಹಾಡುತ್ತಾ 
ಕುಣಿಯುತ್ತಿರುವುದನ್ನು ನೋಡಿದಾಗ, ಅವನು ಸ್ವತಃ ಅದನ್ನು 
ಅನುಕರಣೆ ಮಾಡುತ್ತಾ ಆಲಾಪಿಸತೊಡಗುತ್ತಾನೆ. ಹಾಗೆಯೇ 


| ಜೀವಿಯು ಬುದ್ಧಿಯ ಗುಣಗಳನ್ನು ನೋಡಿದಾಗ ಸ್ವತಃ ನಿಷ್ಕ್ರಿಯ 
| ನಾಗಿದ್ದರೂ 


ಅದನ್ನು ಅನುಕರಣೆಮಾಡಲು ಬಾಧ್ಯನಾಗು 
ತ್ತಾನೆ. ॥ ೫೨ ॥ ಹೊಳೆ, ಕೆರೆ ಮುಂತಾದವುಗಳ ನೀರು ಅಲ್ಲಾಡಿ 
ದಾಗ ತಟದಲ್ಲಿದ್ದ ವೃಕ್ಷಗಳ ಪ್ರತಿಬಿಂಬವು ಅಲ್ಲಾಡಿದ ಹಾಗೆ 
ಕಾಣುವಂತೆ, ಗಿರ-ಗಿರನೆ ತಿರುಗುವಾಗ ತನ್ನೊಂದಿಗೆ ಭೂಮಿಯು 
ತಿರುಗಿದಂತೆಯೇ ಕಂಡುಬರುವಂತೆ, ಮನಸ್ಸಿನ ಮೂಲಕ 
ಯೋಚೆಸಿದ್ದನ್ನು ಹಾಗೂ ಸ್ವ ಪ್ಲದಲ್ಲಿ ನೋಡಲಾದ ಪದಾರ್ಥಗಳು 
ಸರ್ವಥಾ ಮಿಥ್ಯೆಯೇ ಆಗಿದೆ. ಹಾಗೆಯೇ ಎಲ್ಫೆ ದಾಶಾರ್ಹನೇ | 
ಆತ್ಮನ ವಿಷಯಾನುಭವರೂಪೀ ಸಂಸಾರವೂ ಸರ್ವಾ ಆಸತ್ಯ 
ವಾಗಿದೆ. ಆತ್ಮನಾದರೋ ನಿತ್ಯ, ಶುದ್ಧ-ಬುದ್ಧ-ಮುಕ್ತನೇ ಆಗಿದ್ದಾನೆ. 
॥| ೫%,-೫೪ ॥ ವಿಷಯಗಳು ಸತ್ಯವಾಗಿರದಿದ್ದರೂ ಅವುಗಳನ್ನು 
ಚಿಂತಿಸುತ್ತಾ ಇರುವ ಜೀವಿಯ ಸ್ವಪ್ನದಲ್ಲಿ ಪ್ರಾಪ್ತವಾದ ಅನರ್ಥ 
ಪರಂಪರೆಯು ಎಚ್ಚರವಾಗದೆ ನಿವೃತ್ತವಾಗದಿರುವಂತೆ 

ಮೃತ್ಯುರೂಪೀ ಚಕ್ರವು ಎಂದೂ ನಿವ್ಪತ್ತವಾಗುವುದಿಲ್ಲ ॥ ೫೫ ॥ 
ಪ್ರಿಯ ಉದ್ಧವನೇ | ಅದಕ್ಕಾಗಿ ಈ ದುಷ್ಟ (ಎಂದಿಗೂ ತೃಪ್ಪವಾಗ 
ದಿರುವ) ಇಂದ್ರಿಯಗಳಿಂದ ವಿಷಯಗಳನ್ನು ಭೋಗಿಸಬೇಡ. 
ಅಜ್ಞಾನದ ಕಾರಣವೇ ಆತ್ಮನಲ್ಲಿ ಭ್ರಮೆಯಿಂದ ಭೇದಬುದ್ದಿ ' 
ಉಂಟಾಗಿದೆ. ಅದನ್ನು ನೋಡಿ ದೂರಗೊಳಿಸು. ॥ ೫೬ ॥ 


ಏಕಾದಶಸ್ಥಂಧ 


725 





23 ಅಧ್ಯಾಯ] 
ಕೈಪ್ಟೋತವಮಾನಿತೋತಸದ್ಧಿ 
ಪ್ರಲಬ್ಬೋ5ಸೂಯಿತೋಶಥವಾ | 
ತಾಡಿತಃ ಸನ್ನಿಬದ್ದೋ ವಾ 
ವೃತ್ತ್ಯಾ ವಾ ` ಪರಿಹಾಪಿತಃ ॥ ೫೭ ॥ 


ನಿಷ್ಠಿತೋ ಮೂತ್ರಿತೋ ವಾಜ್ಚೈರ್ಬಹುದ್ಧೆವಂ ಪ್ರಕಂಪಿತಃ । 


ಶ್ರೇಯಸ್ವಾಮಃ ಕೃಚ್ಛಗತ ನಾ 


ಉದ್ದವ ಉವಾಚ 
ಯಥೈವಮನುಬುಧ್ಯೇಯಂ ವದ ನೋ ವದತಾಂ ವರ। 
ಸುದುಸಹಮಿಮಂ ಮನ್ಯೇ ಆತ್ಮನ್ಯಸದತಿಕ್ರಮಮ್‌ 
11 ೫೯ I 


ವಿದುಷಾಮಪಿ ವಿಶ್ವಾತ್ಮನ್‌ ಪ್ರಕೃತಿರ್ಹಿ ಬಲೀಯಸೀ । 
ಯತೇ ತ್ರದರ್ಮನಿರತಾನ್‌ ಶಾಂತಾಂಸ್ಟೇ ಚರಣಾಲಯಾನ್‌ 
Il ೬೦ ॥| 


ಅಸಾಧುವಾದ ಪುರುಷನು ಕತ್ತುಹಿಡಿದು ಹೊರಗೆ 


| ಮಾತಿನಿಂದ ಅವಮಾನಿಸಲಿ, ಉಪಹಾಸ್ಯಮಾಡಲಿ, ನಿಂದಿಸಲಿ, 
ಹೊಡೆಯಲಿ, ಬಡೆಯಲಿ, ಕಟ್ಟಿಹಾಕಲಿ, ಜೀವನನಿರ್ವಾಹ ಕಿತ್ತು 


ಕೊಳ್ಳಲಿ, ಮೈಮೇಲೆ ಉಗುಳಲಿ, ಮೂತ್ರ ವಿಸರ್ಜಿಸಲಿ, ಆನೇಕ 
ರೀತಿಯಿಂದ ವಿಚಲಿತಗೊಳಿಸಲಿ, ನಿಷ್ಠೆಯಿಂದ ಅಲ್ಲಾಡಿಸಲು 
ಪ್ರಯತ್ನಿಸಲಿ, ಬೇರೆಯವರ ಯಾವುದೇ ಉಪದ್ರವದಿಂದ ಕ್ಷುಬ್ಬ 
ನಾಗಬಾರದು. ಏಕೆಂದರೆ ಅವರಾದರೋ ಬಡಪಾಯಿ ಅಜ್ಞಾನಿ 
ಗಳಾಗಿದ್ದಾರೆ ; ಅವರಿಗೆ ಪರಮಾರ್ಥದ ಅರಿವೇ ಇಲ್ವ ಆದ್ದರಿಂದ 
ತನ್ನ ಶ್ರೇಯಸ್ಸನ್ನು ಬಯಸುವವನು ಎಲ್ಲ ಕಠಿಣತೆಗಳನ್ನು ತನ್ನ 
ವಿವೇಕ-ಬುದ್ಧಿಯ ಮೂಲಕ, ಹೊರಗಿನ ಯಾವುದೇ ಸಾಧನೆ 
ಯನ್ನು ಅವಲಂಬಿಸದೆ, ತನ್ನನ್ನು ಕಾಪಾಡಿಕೊಳ್ಳಬೇಕು. ವಸ್ತುತಃ 
ಆತ್ಮದೃಷ್ಟಿಯೇ ಸಮಸ್ತ ವಿಪತ್ತುಗಳಿಂದ ಪಾರಾಗಿಸುವ ಏಕಮಾತ್ರ 
ಸಾಧನೆಯಾಗಿದೆ. ॥ ೫೭-೫೮ ॥ 

ಉದ್ದವನು ಕೇಳಿದನು - ಭಗವಂತಾ! ನೀನು ಸಮಸ್ತ 
ವಕ್ತಾಗಳಲ್ಲಿ ಶ್ರೇಷ್ಠನಾಗಿರುವೆ. ಶಿರೋಮಣಿಯಾಗಿರುವೆ. ನಾನು ಈ 
ದುರ್ಜನರು ಮಾಡಿದ ತಿರಸ್ಕಾರವನ್ನು ಮನಸಿನಲ್ಲಿ ಅತ್ಯಂತ ಅಸಹ್ಯ 
ವೆಂದು ತಿಳಿಯುತ್ತೇನೆ. ಆದ್ದರಿಂದ ನಾನು ಇದನ್ನು ತಿಳಿಯುವಂತೆ, 
ನಿನ್ನ ಉಪದೇಶವನ್ನು ಜೀವನದಲ್ಲಿ ಧರಿಸಿಕೊಳ್ಳುವಂತೆ ನನಗೆ 
ಉಪದೇಶಿಸು. ॥ ೫೯ ॥ ವಿಶ್ವಾತ್ಮನೇ । ಪ್ರಕೃತಿಯಾದರೋ ಬಹಳ 
ಬಲಿಷ್ಠವಾಗಿದೆ. ಅದು ವಿದ್ವಾಂಸರನ್ನೂ ಕೂಡ ಕ್ಲುಬ್ಬಮಾಡಿ 
ಬಿಡುತ್ತದೆ. ನಿನ್ನ ಚರಣಗಳಲ್ಲಿ ಶರಣಾದವರು ಮಾತ್ರ ಈ ಪ್ರಕೃತಿ 
ಯಿಂದ ಬಿಡುಗಡೆ ಹೊಂದಬಲ್ಲರು. ಅವರು ಸದಾಕಾಲ ನಿನ್ನದೇ 
ಭಾಗವತಧರ್ಮದಲ್ಲಿ ತೊಡಗಿದ್ದಾರೆ, ಶಾಂತರಾಗಿದ್ದಾರೆ. ಅವರಲ್ಲಿ 
ಊರ್ಮಿಗಳಿಲ್ಲ ಸುಖ-ದುಖರೂಪೀ ದ್ವಂದ್ವಗಳಿಲ್ಲ ಆದ್ದ 
ರಿಂದ ಇಂತಹ ಶರಣಾಗತ ಭಕ್ಕರೇ ಈ ಪ್ರಪಂಚದಿಂದ ಬಾಧಿ 
ತರಾಗುವುದಿಲ್ಲ ॥ ೬೦ ॥ 


ಇಪತ್ತೆರಡನೆಯ ಅಧ್ಯಾಯವು ಮುಗಿಯಿತು. ॥ ೨೨ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಮಂಧೇ ದ್ವಾವಿಂಶೋ5ಧ್ಯಾಯಃ॥ ೨೨ ॥ 


ಹಾಗಾಗ ಕಾ. 
ಅಪ್ಪತ್ರಮೂರನೆಯ ಅಧ್ಯಾಯ 
ಓರ್ವ ತಿತಿಕ್ಷು ಬ್ರಾಹ್ಮಣನ ಇತಿಹಾಸ (ಭಿಕ್ಬುಗೀತೆ) 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಸ Ki ಉದ್ದವೇನ ನಿಜವಾಗಿ ಭಗವಂತನ ಲೀಲಾಕಥೆಯೇ ಶ್ರವಣಿಸಲು ಯೋಗ್ಯ 


ಕಾಪಾ 


ಭಾಗವತಮುಖ್ಯೇನ ದಾಶಾರ್ಹಮುಖ್ಯ;ಃ 
ಸಭಾಜಯನ್‌ ಭೃತ್ಯವಚೋ ಮುಕುಂದ- 
ಸಮಾಬಭಾಷೇ  ಶ್ರವಣೀಯವೀರ್ಯಃ 


[1140124 A 


ವಾಗಿದೆ. ಅದೇ ಪ್ರೇಮ ಮತ್ತು ಮುಕ್ತಿಯನ್ನು ಕೊಡುವಂತಹುದು. 
ಶ್ರೀಕೃಷ್ಣನ ಪರಮಪ್ರೇಮೀ ಉದ್ದವನು ಈ ವಿಧವಾಗಿ ಪ್ರಾರ್ಥನೆ 
ಮಾಡಿದಾಗ, ಯದುವಂಶ ಶಿರೋಮಣಿ ಶ್ರೀಭಗವಂತನು ಅವನ 


॥ ೧ ॥ | ಪ್ರಶ್ನೆಯನ್ನು ಪ್ರಶಂಸಿಸುತ್ತಾ ಅವನಲ್ಲಿ ಹೀಗೆಂದನು. ॥ ೧ ॥ 


726 ಶ್ರೀಮದ್ಭಾಗವತ | ಅಧ್ಯಾಯ 2 
ಶ್ರೀಭಗವಾನುವಾಚ ಭಗವಾನ್‌ ಶ್ರೀಕೃಷ್ಣನು ಹೇಳಿದನು ಹಾ ದೇವಗುರು 

| | ಬೃಹಸ್ಪತಿಯ ಶಿಷ್ಯನಾದ ಉದ್ದವನೇ! ಈ ಪ್ರಪಂಚದಲ್ಲಿ ಪ್ರಾಯಶಃ 
ಬಾರ್ಹಸ್ನತ್ಯ ಸ ವೈ ನಾತ್ರ ಸಾಧುರ್ವೈ ದುರ್ಜನೇರಿತ್ಛೇಃ । | ದ್ರೈನನರ ಕಟುವಾಣಿಗೆ ಸೆರಿಯಾದರೂ ತನ್ನ ಹೃದಯವನ್ನು 
ದುರುಕೆ ಕೈರ್ಭಿನಮಾತ್ಮಾನಂ ಯಃ ಸಮಾಧಾತುಮೀಶ್ನರಃ | ಕಾಯ್ದುಕೊಳ್ಳುವಂತಹ ಸಂತ ಪುರುಷರು ಸಿಗಲಾರರು. 1೨॥. 


|| 2 ॥ 


ನ ತಥಾ ತಪ್ಯತೇ ವಿದ್ಯ ಪುಮಾನ್‌ ಬಾಣೈಃ ಸುಮರ್ಮಗೈ: । 
ಯಥಾ ತುದಂತಿ ಮರ್ಮಸ್ತಾ ಹ್ಯಸತಾಂ ಪರುಷೇಷವಃ 


|| ೩ ॥ 
ಕಥಯಂತಿ ಮಹತ್ತುಣ್ಯಮಿತಿಹಾಸಮಿಹೋದ್ದವ I 
ತಮಹಂ ವರ್ಣಯಿಷ್ಯಾಮಿ ನಿಬೋಧ ಸುಸಮಾಹಿತಃ 

|| ೪ || 


ಕೇನಚಿದ್ದಿಕ್ದುಣಾ ಗೀತಂ ಪರಿಭೂತೇನ ದುರ್ಜನ್ಯೈ: | 
ಸ್ಮರತಾ ಧೃತಿಯುಕ್ತೇನ ವಿಷಾಕಂ ನಿಜಕರ್ಮಣಾಮ್‌ 
I ೫ I 


ಅವಂತಿಷು ದ್ವಿಜಃ ಕಶ್ಚಿದಾಸೀದಾಢ್ಯತಮಃ ಶ್ರಿಯಾ | 
ವಾರ್ತಾವೃತ್ತಿ:ಕಧರ್ಯಸ್ತು ಕಾಮೀ ಲುಬ್ಬೋತತಿಕೋಪನಃ 
Wt I 


ಜ್ಞಾತಯೋತತಿಥಯಸ್ಪಸ್ಯ ವಾಜ್ಯಾತ್ರೇಣಾಪಿ ನಾರ್ಚಿತಾಃ। 
ಶೂನ್ಯಾವಸಥ ಆತ್ಮಾಪಿ ಕಾಲೇ ಕಾಮೈರನರ್ಚಿತಃ 
1 ೭.1 


ದುಶ್ಶೀಲಸ್ಕ ಕದರ್ಯಸ್ಯ ದ್ರುಷ್ಕಂತೇ ಪುತ್ರಬಾಂಧವಾಃ । 
ದಾರಾ ದುಹಿತರೋ ಚೃತ್ಯಾ ವಿಷಣ್ಣಾನಾಚರನ್‌ ಪ್ರಿಯಮ್‌ 
WS I 


ತಸ್ಕೈವಂ ಯಕ್ಷವಿತಸ್ಯ ಚ್ಯುತಸ್ಕೋಭಯಲೋಕತಃ । 
ಧರ್ಮಕಾಮವಿಹೀನಸ್ಕ ಚುಕ್ರುಧುಃ ಪಂಚಭಾಗಿನಃ 

HE ॥ 
ತದವಧ್ಯಾನವಿಸ್ರಸ್ತಪುಣ್ಯಸ್ಕಂಧಸ್ಯ ಭೂರಿದ । 
ಅರ್ಥೋತಪ್ಯಗಚ್ಛನ್ನಿಧನಂ ಬಹ್ವಾಯಾಸಪರಿಶ್ರಮ: 
I ೧೦॥ 


ಜ್ಞಾತಯೋ ಜಗಹುಃ ಕಿಂಚಿತ್‌ ಕಿಂಚಿದ್ದಸ್ಯವ ಉದ್ದವ। 
ದೈವತಃ ಕಾಲತಃ ಕಿಂಚಿದೃಷ್ಠಬಂಥೋರ್ನ್ವಪಾರ್ಥಿವಾತ್‌ 
I ೧೧ ॥ 


(1740124 5 


ಮನುಷ್ಯನ ಹೃದಯವು ದುಷ್ಠಜನರ ಮರ್ಮಾಂತಕ ಹಾಗೂ 
ಕಠೋರ ವಾಗ್ದಾಣಗಳಿಂದ ಪೀಡಿತವಾದಷ್ಟು, ಮರ್ಮಭೇದೀ 
ಬಾಣಗಳು ಚುಚಿದಾಗಲೂ ಆಗುವುದಿಲ್ಲ i 8 1 ಉದ್ದವನೇ! 
ಈ ವಿಷಯದಲ್ಲಿ ಮಹಾತ್ಮರು ಒಂದು ಬಹಳ ಪವಿತ್ರ, ಪ್ರಾಚೀನ 
ಇತಿಹಾಸವನ್ನು ಹೇಳುತ್ತಿರುತ್ತಾರೆ. ನಾನು ಅದನ್ನೇ ನಿನಗೆ ಹೇಳು 
ವನು. ದತ್ತಚಿತನಾಗಿ ಅದನ್ನು ಕೇಳು. ॥ ೪ | ಸರ್ವ ಸಂನ 
ಯನ್ನು ದುಷ್ಟರು ತುಂಬಾ ಸಠಾಯಿಸಿದರು. ಆಗಲೂ ಅವನು 
ಧೈರ್ಯಗೆಡಲಿಲ್ಲ ಅವನ್ನು ತನ್ನ ಪೂರ್ವಜನ್ಮದ ಕರ್ಮಗಳ ಫಲ 
ವೆಂದು ತಿಳಿದುಕೊಂಡು ತನ್ನ ಮಾನಸಿಕ ಕೆಲವು ಉದ್ಭಾರಗಳನ್ನು 
ಪ್ರಕಟಿಸಿದ್ದರು. ಅದರದ್ದೇ ಈ "ಇತಿಹಾಸದಲ್ಲಿ ವರ್ಣನೆ ಇದೆ. ೫ ॥ 

ಹಿಂದಿನಕಾಲದಲ್ಲಿ ಉಜ್ಜೆ ಬನಯಲ್ಲಿ ಓರ್ವ ಬ್ರಾಹ್ಮಣನು ವಾಸಿ 
ಸುತ್ತಿದ್ದನು. ಅವನು 'ಷಿ-ಮ್ಯಪಾರಾದಿಗಳನ್ನು ಮಾಡಿ ಬಹಳಷ್ಟು 
ಧನ-ಸಂಪತ್ತನ್ನು ಗಳಿಸಿದನು. ಅವನು ತುಂಬಾ ಕ ಕಾಮಿಯೂ, 
ಲೋಭಿಯೂ. ಆಗಿದ್ದನು. ಕ್ರೋಧವಾದರೋ ಅವನಿಗೆ ಮಾತು 
ಮಾತಿಗೆ ಬರುತ್ತಿತ್ತು. ॥ ೬ ॥ ಅವನು ತನ್ನ ಜಾತಿ-ಬಂಧುಗಳನ್ನು, 
ಅತಿಥಿಗಳನ್ನು ಎಂದೂ ಸಿಹಿಮಾತುಗಳಿಂದಲೂ ಸಂತೋಷಪಡಿಸ 
ಲಿಲ್ಲ ಊಟಕ್ಕಿಕ್ಕುವುದಂತೂ ದೂರವೇ ಉಳಿಯಿತು. ಅವನು 
ಧರ್ಮ-ಕರ್ಮದಿಂದ ಶೂನ್ಯವಾದ ಮನೆಯಲ್ಲಿ ಇದ್ದುಕೊಂಡು, 
ತಾನು ಸ್ವತಃ ತನ್ನ ಧನ-ಸಂಪತ್ತಿನಿಂದ ತನ್ನ ಶರೀ ಸುಖ 
ನೀಡಲಿಲ್ಲ ॥ ೭ ॥ ಅವನ ಲೋಭ ಮತ್ತು ಕೆಟ್ಟ ಸ್ವಭಾವದಿಂದಾಗಿ 
ಅವನ "ಮಕ್ಕಳು, ಬಂಧು-ಬಾಂಧವರು, ಳು ಕಾಳುಗಳು, 
ಹೆಂಡತಿಯೇ ಮುಂತಾದವರು ದುಃಖಿಗಳಾಗಿದ್ದು ಮನಸಿನಲ್ಲೇ 
ಅವನ ಅನಿಷ್ಟವನ್ನು ಚಿಂತಿಸುತ್ತಿದ್ದರು. ಯಾರೂ ಅವನ ಮನಸಿಗೆ 
ಪ್ರಿಯವಾಗುವ ವ್ಯವಹಾರ ಮಾಡುತ್ತಿರಲಿಲ್ಲ ॥ ೮॥ ಅವನು 
ಲೋಕ-ಪರಲೋಕ ಎರಡರಿಂದಲೂ ಪತಿತನಾಗಿದ್ದನು. ಯಕ್ಷರಂತೆ 
ಧನವನ್ನು ಕಾಯುತ್ತಿದ್ದವು. ಆ ಧನದಿಂದ ಅವನಾದರೋ ಧರ್ಮ 
ವನ್ನು ಮಾಡುತ್ತಿರಲಿಲ್ಲ ಭೋಗವನ್ನೂ ಭೋಗಿಸುತ್ತಿರಲಿಲ್ಲ ಅನೇಕ 
ದಿನಗಳವರೆಗೆ ಈ ಪ್ರಕಾರ ಜೀವನ ನಡೆಸಿದ್ದರಿಂದ ಪಂಚ- 
ಮಹಾಯಜ್ಗಗಳ ಭಾಗಿಯಾದ ದೇವತೆಗಳು ಕ್ರುದ್ಧರಾದರು.॥ ೯॥ 
ಉದಾರನಾದ ಉದ್ಧವನೇ। ಅವನ ಪೂರ್ವ ಪುಣ್ಯದ ಆಸರೆ 
ಯಿಂದ ಇಷ | ನೆಲೆಸಿದ್ದ ಧನವು ಪಂಚಮಹಾಯಚಜ್ಞಧ 
ಬಾಗಿಗಳ ತಿರಸ್ಕಾರದಿಂದ ಹೊರಟುಹೋಗಲು ತೊಡಗಿತು. 
ಅವನು ಬಹಳ ಉದ್ಯೋಗ-ಪರಿಶ್ರಮದಿಂದ ಗಳಿಸಿದ ಧನವು, 
ಅವನ ಕಣ್ಣುಮುಂದೆಯೇ ನಾಶವಾಗಿ ಹೋಯಿತು. ॥ ೧೦॥ 
ಆ ಅಧಮ 'ಬ್ರಾಹ್ಮಣನ ಸ್ವಲ್ಪ ಧನವನ್ನು ಅವನ ಕುಟುಂಬಿಗಳು 
ಕಸಿದು ಕೊಂಡರು. ಕೆಲವನ್ನು ಕಳ್ಳರು ಕದ್ದುಕೊಂಡು ಹೋದರು. 
ಕೆಲವು ಬೆಂಕಿಯೇ ಮುಂತಾದ ದೈವೀಕೊ (ಪದಿಂದ ನಷ್ಟವಾಯಿತು. 
ಕಲವು ಸಮಯದ ಪ್ರಭಾವದಿಂದ ನಾಶಹೊಂದಿತು. ಕೆಲವನ್ನು 
ಸಾಧಾರಣ ಮನುಷ್ಯರು ಎತ್ತಿಹಾಕಿದರು. ಅಳಿದುಳಿದ ಧನವನ್ನು 
ಕರದರೂಪದಲ್ಲಿ, ದಂಡದ ರೂಪದಲ್ಲಿ ಶಾಸಕರು ಎತ್ತಿಕೊಂಡು 
ಹೋದರು. ॥ ೧೧ ॥ 


23 ಡಿ ಅಧ್ಯಾಯ] 


ಸ ಏವಂ ದ್ರವಿಣೇ ನಷ್ಟೇ ಧರ್ಮಕಾಮವಿವರ್ಜಿತ | 
ಉಪೇಕಿತಶ ಸ್ವಜನೈಶ್ಚಿಂತಾಮಾಪ ದುರತ್ಯಯಾಮ್‌ 
೬ ಕ್ಷಿಕ ೬ 


I 0೨ 1 | 


ತಸ್ಕೈವಂ ಧ್ಯಾಯತೋ ದೀರ್ಫಂ ನಷ್ಟರಾಯಸ್ತಪಸ್ಥಿನ: । 
ಖಿದ್ಧತೋ ಬಾಷಕಂಠಸ್ಯ ನಿರ್ವೇದಃ ಸುಮಹಾನಭೂತ್‌ 
|| CA ॥ 


ಸಚಾಹೇದಮಹೋ ಕಷ್ಟಂವೃಥಾರತತ್ಥಾಮೇಶನುತಾಪಿತಃ | 
ನಧರ್ಮಾಯ ನಕಾಮಾಯ ಯಸ್ಕಾರ್ಥಾಯಾಸತದೃಶ:ಃ 
|| ೧೪ I 


ಪ್ರಾಯೇಣಾರ್ಥಾಃ ಕದರ್ಯಾಣಾಂ ನ ಸುಖಾಯ ಕದಾಚನ । 
ಇಹ ಚಾತ್ಮೋಪತಾಪಾಯ ಮೃತಸ್ಯ ನರಕಾಯ ಚ 
1 ೧೫ 1 


ಯಶೋ ಯಶಸ್ವಿಸನಾಂಶುದ್ದಂಶ್ಲಾಘ್ಳಾಯೇಗುಣಿನಾಂಗುಣಾಃ | 
ಲೋಭಃ ಸ್ವಲ್ಫೋತಪಿ ತಾನ್ಫಂತಿ ಶಿತ್ರೋ ರೂಪಮಿವೇಪಿತಮ್‌ 
॥ ೧೬ ॥ 


ಅರ್ಥಸ್ಯ ಸಾಧನೇ ಸಿದ್ದೇ ಉತ್ಕರ್ಷೇ ರಕ್ಷಣೇ ವ್ಯಯೇ | 
ನಾಠತೋಪಭೋಗ ಆಯಾಸಸ್ತ್ರಾಸಶ್ಚಿಂತಾ ಭ್ರಮೋ ನೃಣಾಮ್‌ 
I ೧೭ ॥ 


ಸೇಯಂ ಹಿಂಸಾನೃತಂ ದಂಭ: ಕಾಮಃ ಕ್ರೋಧಃ ಸ್ಮಯೋ ಮದಃ। 
ಭೇದೋ ವೈರಮವಿಶ್ಚಾಸ: ಸಂಸರ್ಧಾ ವ್ಯಸನಾನಿ ಚ 
|| ೧೮ || 


ಏತೇ ಪಂಚದಶಾನರ್ಥಾ ಹೃರ್ಥಮೂಲಾ ಮತಾ ನೃಣಾಮ್‌ | 


ತಸ್ನಾದನರ್ಥಮರ್ಥಾಖ್ಯಂ ಶ್ರೇಯೋತರ್ಥೀ ದೂರತಸ್ತ ರೃಜೇತ್‌ 
Il ೧೯॥ 


ಭಿದ್ಯಂತೇ ಭ್ರಾತರೋ ದಾರಾಃ ಪಿತರಃ ಸುಹೃದಸ್ತಥಾ । 
ಏಕಾಸ್ಪಿಗ್ಲಾಃ ಕಾಕಿಣಿನಾ ಸದ್ಯಃ ಸರ್ವೇಠರಯಃ ಕೃತಾಃ 
॥ ೨೦ ॥ 


ಅರ್ಥೇನಾಲ್ದೀಯಸಾ ಹ್ಯೇತೇ ಸಂರಬ್ದಾ ದೀಪ್ರಮನ್ಯವಃ । 
ತ್ಯಜಂತ್ಯಾಶು ಸ್ಪಧೋ ಫಂತಿ ಸಹಸೋತ ಶ್ಯ ಸೌಹೃದಮ್‌ 
|| 2 ॥ 


[1740124 0 





727 


ಉದ್ದವನೇ! ಹೀಗೆ ಅವನ ಎಲ್ಲ ಸಂಪತ್ತು ಹೊರಟು 
ಹೋಯಿತು. ಅವನು ಧರ್ಮವನ್ನೂ ಗಳಿಸಲಿಲ್ಲ, ಭೋಗವನ್ನೂ 
ಭೋಗಿಸಲಿಲ್ಲ ಇತ್ತ ಅವನ ನೆಂಟರಿಷ್ಠರೂ ಕೂಡ ಅವನತ್ತ 
ಮುಖಮುರಿದರು. ಈಗ ಅವನಿಗೆ ಭಾರೀ ಭಯಾನಕ ಚಿಂತೆಯು 
ಆವರಿಸಿತು. ॥ ೧೨ ॥ ಧನದ ನಾಶದಿಂದ ಅವನ ಹೃದಯದಲ್ಲಿ 
ಬಹಳ ಉರಿ ಉಂಟಾಯಿತು. ಅವನ ಮನಸ್ಸು ದುಗುಡದಿಂದ 
ತುಂಬಿತು. ಕಣ್ಣೀರಿನ ಕಾರಣದಿಂದ ಗಂಟಲು 'ಕಟ್ಟಿಹೋಯಿತು. 
ಆದರೆ ಈ ಪ್ರಕಾರ ಚಿಂತಿಸುತ್ತಾ-ಚಿಂತಿಸುತ್ತಲೇ ಅವನ ಮನಸಿನಲ್ಲಿ 
ಸಂಸಾರದ ಕುರಿತು ಮಹಾನ್‌ ದುಃಖುದ್ದಿ ಮತ್ತು ಉತ್ಕಟ 
ವೈರಾಗ್ಯದ ಉದಯವಾಯಿತು. ॥ ೧೩ ॥ 

ಈಗ ಆ ಬ್ರಾಹ್ಮಣನು ಮನಸ್ಸಿನಲ್ಲೇ ಅಂದುಕೊಂಡನು - 
ಅಯ್ಯೋ | ಶಿವನೇ! ನಾನು ಇಷ್ಟು ದಿನಗಳವರೆಗೆ ನನ್ನನ್ನು ವ್ಯರ್ಥ 
ವಾಗಿ ಸತಾಯಿಸಿಕೊಂಡೆ. ಇದು ಬಹಳ ದುಃಖದ ಮಾತಾಗಿದೆ. 
ಯಾವ ಧನಕ್ಕಾಗಿ ನಾನು ಕಠಿಣ ಪರಿಶ್ರಮ ಮಾಡಿದೆನೋ, 
ಆ ಧನವು ಧರ್ಮಕಾರ್ಯದಲ್ಲಾಗಲೀ, ಸುಖಭೋಗದಲ್ಲಾಗಲೀ 
ಉಪಯೋಗವಾಗಲೇ ಇಲ್ಲವಲ್ಲ! ॥ ೧೪ ॥ ಪ್ರಾಯಶಃ ಲೋಭೀ 
ಮನುಷ್ಯನಿಗೆ ಧನದಿಂದ ಎಂದೂ ಸುಖ ಸಿಗುವುದಿಲ್ಲ ಎಂಬುದನ್ನು 
ನೋಡಲಾಗುತ್ತದೆ. ಈ ಲೋಕದಲ್ಲಾದರೋ ಅವರು ಧನವನ್ನು 
ಗಳಿಸುವುದರಲ್ಲಿ ಮತ್ತು ಅದರ ರಕ್ಷಣೆಯ ಚಿಂತೆಯಿಂದ ಸುಡು 
ತ್ವಿರುತ್ತಾರೆ. ಧರ್ಮವನ್ನು ಮಾಡದಿರುವುದರಿಂದ ಸತ್ರ ಬಳಿಕ 
ನರಕಕ್ಕೆ ಹೋಗುತ್ತಾರೆ. ॥ ೧೫ ॥ ಸ್ವಲ್ಪವೇ ತೊನ್ನು ಸರ್ವಾಂಗ 
ಸುಂದರ ಸ್ವರೂಪವನ್ನು ಕೆಡಿಸುವಂತೆ, ಸ್ವಲವಾದ ಲೋಭವೂ 
ಕೂಡ ಯಶಸ್ವಿ ಗಳ ಶುದ್ಧಕೀರ್ತಿ ಯನ್ನು ಹಾಗೂ ಗುಣಿಗಳ ಪ್ರಶಂಸ 
ನೀಯ ಗುಣಗಳನ್ನು ॥ ನಾಶಮಾಡಿಬಿಡುತ್ತದೆ. 1 OE 1 ಧನವನ್ನು 
ಗಳಿಸುವುದರಲ್ಲಿ, ಗಳಿಸಿದ ಬಳಿಕ ಅದನ್ನು ಬೆಳೆಸುವುದರಲ್ಲಿ, 
ಕಾಪಾಡುವುದರಲ್ಲಿ, ವ್ಯಯಮಾಡುವುದರಲ್ಲಿ, ಅದರ ನಾಶ 


| ದಲ್ಲಿ, ಉಪಭೋಗದಲ್ಲಿ ಎಲ್ಲಿ ನೋಡಿದರೂ ನಿರಂತರ ಪರಿಶ್ರಮ, 


ಭಯ, ಚಿಂತೆ, ಭ್ರಮೆ ಇವುಗಳನ್ನು ಎದುರಿಸಬೇಕಾಗುತ್ತದೆ. ೧೭॥ 
ಕಳ್ಳತನ, ಹಿಂಸೆ, ಸುಳ್ಳು ಮಾತನಾಡುವುದು, ದಂಭ, ಕಾಮ, 
ಕ್ರೋಧ, ಗರ್ವ, ಅಹಂಕಾರ, ಭೇದಬುದ್ದಿ , ವೈರ, ಅವಿಶ್ವಾಸ, 
ಸ್ಪರ್ಧಾ, ಲಂಪಟತೆ, ಜೂಜು, ಹೆಂಡ - ಈ ಹದಿನೈದು ಅನರ್ಥ 
ಗಳು ಮನುಷ್ಯನಲ್ಲಿ ಧನದ ಕಾರಣದಿಂದಲೇ ಪರಿಗಣಿಸಲಾಗಿದೆ. 
ಅದಕ್ಕಾಗಿ ಶ್ರೇಯಸ್ವಾಮಿ ಪುರುಷನು ಸ್ವಾರ್ಥ ಹಾಗೂ ಪರ 
ಮಾರ್ಥದ ವಿರೋಧೀ ಅರ್ಥನಾಮಧಾರೀ ಅನರ್ಥವನ್ನು ದೂರ 
ದಿಂದಲೇ ಬಿಟ್ಟುಬಿಡಬೇಕು. ॥ ೧೮-೧೯ ॥ ಅಣ್ಣ-ತಮ್ಮಂದಿರು, 
ಪತ್ರೀ-ಪ್ರತ್ರರು, ತಂದೆ-ತಾಯಿ, ಬಂಧು-ಬಾಂಧವರು, ಸ್ನೇಹ ಸಂಬಂಧ 
ದಿಂದ ಬಂಧಿತರಾಗಿ ಪೂರ್ಣವಾಗಿ ಒಂದಾಗಿಯೇ ಇರುತ್ತಾರೆ. 
ಆದರೆ ಧನದ ಕಾರಣದಿಂದ ಎಲ್ಲರೂ ಕೂಡಲೇ ಒಬ್ಬರು 
ಮತ್ತೊಬ್ಬರ ಶತ್ರುಗಳಾಗಿ ಹರಿದು-ಹಂಚಿಹೋಗುತ್ತಾರೆ. ॥ ೨೦ ॥ 
ಈ ಜನರು ಸ್ವಲ್ಪವೇ ಗಿಯೂ ಕ್ಟುಬ್ಬ ಮತ್ತು ಕ್ರುದ್ಧರಾಗು 
ತ್ತಾರೆ. ನೋಡು-ನೋಡುತ್ತಿರುವಂತೆ ಸೌಹಾರ್ದ - ಸಬಂಧ 
| ವನ್ನು ಬಿಟ್ಟುಬಿಡುತ್ತಾರೆ. ಪರಸ್ತರ ಸ್ಪರ್ಧೆಯಲ್ಲಿ ತೊಡಗುತ್ತಾರೆ. 
| ಒಬ್ಬರು-ಮತ್ತೊಬ್ಬರೆ. ಸರ್ವನಾಶಮಾಡಿ ಪ್ರಾಣತೆಗೆಯುವಷ್ಟು 
ಮುಂದುವರಿಯುತ್ತಾರೆ. ॥ ೨೧॥ 





728 ಶ್ರೀಮದ್ಭಾಗವತ | ಅಧ್ಯಾಯ ೫ 
ಲಬ್ವ್ವಾಜನ್ಮಾಮರಪ್ರಾರ್ಥ್ಯಂ ಮಾನುಷ್ಠಂ ತದ್ದಿಜಾಗ್ಯ್ಯತಾಮ್‌ । ದೇವತೆಗಳೂ ಬಯಸುವ ಮನುಷ್ಯಜನ್ಮವನ್ನು ಅದರಲ್ಲಿಯೂ 
ಇರ ಭೆ ಗ 

ವವರು, ತನ್ನ ನಿಜವಾದ ಸ್ವಾರ್ಥ-ಪರಮಾರ್ಥವನ್ನು ನಾಶಮಾಡು 


॥| ೨೨ 


ಸ್ಪರ್ಗಾಪವರ್ಗಯೋರ್ದ್ವಾರಂ ಪ್ರಾಪ್ಯ ಲೋಕಮಿಮಂ ಪುಮಾನ್‌ । 
ದ್ರವಿಣೇ ಕೋರನುಷಜ್ಛೇತ ಮರ್ತ್ಯೋ ನರ್ಥಸ್ಯ ಧಾಮನಿ 
॥1 ೨೩ ॥ 


ದೇವರ್ಷಿಪಿತೃಭೂತಾನಿ ಜ್ಞಾತೀನ್‌ ಬಂಧೂಂತ್ಹಭಾಗಿನಃ । 


ಅಸಂವಿಭಜ್ಯ ಚಾತ್ಮಾನಂ ಯಕ್ಸವಿತ್ತಃ ಪತತ್ಯಧಃ 
॥| ೨೪ I 


ವ್ಯರ್ಥಯಾರ್ಥೇಹಯಾ ವಿತ್ತಂ ಪ್ರಮತ್ತಸ್ಯ ವಯೋ ಬಲಮ್‌ । 
ಕುಶಲಾ ಯೇನ ಸಿಧ್ಯಂತಿ ಜರಠಃ ಕಿಂ ನು ಸಾಧಯೇ 
Il ೨೫ ॥ 


ಕಸ್ಸಾತ್‌ ಸಂಕ್ಕಿತೃತೇ ವಿದ್ವಾನ್‌ ವ್ಯರ್ಥಯಾರ್ಥೇಹಯಾಸಕೃತ್‌ | 
ಕಸ್ಕಚಿನ್ಮಾಯಯಾ ನೂನಂ ಲೋಕೋ ಯಂ ಸುವಿಮೋಹಿತಃ 
Il ೨೬ ॥ 


ಕಿಂ ಧನೈರ್ಧನದೈರ್ವಾ ಕಿಂ ಕಾಮೈರ್ವಾ ಕಾಮದೈರುತ | ' 
ಮೃತ್ಯುನಾ ಗಸ್ಕಮಾನಸ್ಯ ಕರ್ಮಭಿರ್ವೋತ ಜನ್ಮದ್ಧೆ: 


ನೂನಂ ಮೇ ಭಗವಾಂಸ್ಟುಷ್ಟ ಸರ್ವದೇವಮಯೋ ಹರಿಃ । 
ಯೇನ ನೀತೋ ದಶಾಮೇತಾಂ ನಿರ್ಮೇದಶ್ನಾತ್ಮನ: ಪ್ಲವಃ 
|| ೨೮ ॥ 


ಸೋರಹಂಕಾಲಾಮೇಷೇಣ ಶೋಷಯಿಷ್ಯೇ5ಂಗಮಾತ್ಮನಃ I 
ಆಪ್ರಮತ್ತೋತ ಖಲಸ್ಪಾರ್ಥೇ ಯದಿ ಸ್ಯಾತ್ತಿದ್ದ ಆತ್ಮನಿ 
2೯ ॥ 


ತತ್ರ ಮಾಮನುಮೋದೇರನ್‌ದೇವಾಸ್ತ್ರಿ ಭುವನೇಶ್ಚರಾಃ । 
ಮುಹೂರ್ತೆೇನ ಬ್ರಹ್ಮಲೋಕಂ ಖಟ್ಟಾಂಗಃ ಸಮಸಾಧಯತ್‌ 
1೩೦ ॥ 


[1740124 D 


| ದೇವತೆಗಳಿಂದಾಗಲೀ, 


| ಯಿಂದಾಗಲೀ 
12೭1 





ವವರು ಅಶುಭಗತಿಯನ್ನು ಪಡೆಯುತ್ತಾರೆ. ॥ ೨೨ ॥ ಈ 
ಶರೀರವು ಮೋಕ್ಷ ಮತ್ತು ಸ್ವರ್ಗದ ದ್ವಾರವಾಗಿದೆ. ಇವನ್ನು 
ಪಡೆದಿದ್ದರೂ ಅನರ್ಥಗಳ ತವರಾದ ಧನದ ಮೋಸದಲ್ಲಿ ಯಾವ 
ಬುದ್ಧಿವಂತ ಮನುಷ್ಯನು ತಾನೇ ಸಿಕ್ಕಿಕೊಳ್ಳುವನು 9 ॥ ೨೩ ॥ 
ಯಾವ ಮನುಷ್ಯನು ದೇವತೆಗಳು, ಖಷಿಗಳು, ಪಿತೃಗಳು, ಪ್ರಾಣಿ 
ಗಳು, ಶ- ಬಾಂಧವರು, ಕುಟುಂಬಿಗಳು ಹಾಗೂ ಧನದ 
ಇನ್ನಿತರ ಪಾಲುದಾರರು ಇವರಿಗೆಲ್ಲ ಅವರ ಫಾಲನ್ನು ಕೊಟ್ಟು 
ಸಂತೋಷಪಡಿಸುವುದಿಲ್ಲವೋ ಮತ್ತು ತಾನೂ ಅದನ್ನು ಉಪ 
ಭೋಗಿಸುವುದಿಲ್ಲವೋ ಅವನು ಯಕ್ಚನಂತೆ ಧನವನ್ನು ಕಾಯುವ 
ಕೃಪಣನಾಗಿ, ಅವಶ್ಯವಾಗಿ ಅಧೋಗತಿಯನ್ನು ಪಡೆಯುತ್ತಾನೆ. 
॥ ೨೪ ॥ ನಾನು ನನ್ನ ಕರ್ತವ್ಯದಿಂದ ಚ್ಯುತನಾಗಿದ್ದೇನೆ. ನಾನು 
ಪ್ರಮಾದದಲ್ಲಿ ಆಯುಸ್ಸನ್ನು, ಧನವನ್ನು, ಬಲವನ್ನು, ಪೌರುಷ 
ವನ್ನು ಕಳೆದುಕೊಂಡೆ. ವಿಷೇಕೀ ಜನರು ಯಾವ ಸಾಧನೆಗಳಿಂದ 
ಮೋಕ್ಷವನ್ನೂ ಕೂಡ ಪಡೆದುಕೊಳ್ಳುವರೋ, ಅವನ್ನೂ ನಾನು 
ಧನಗಳಿಸುವ ವ್ಯರ್ಥವಾದ ಪ್ರಯತ್ನದಲ್ಲಿ ಕಳಕೊಂಡುಬಿಟ್ಟೆ ಈಗ 
ವೃದ್ಧಾ )ಪ್ಯದಲ್ಲಿ "ಯಾವ ಸಾಧನೆ ಮಾಡಲೀ ? ಎಂದು ಆ 
ಬ್ರಾಹ್ಮಣನು. ಪಶ್ಚಾಶ್ರಾಪಪಟ್ಟನು. ॥ ೨೫ ॥ ದೊಡ್ಡ-ದೊಡ್ಡ 
ವಿದ್ವಾಂಸರೂ ಕೂಡ ಧನದ ವ್ಯರ್ಥ ತೃಷ್ಣೆಯಿಂದ ನಿರಂತರ ಏಕೆ 
ದುಃಜಿಗಳಾಗಿ ಇರುತ್ತಾರೆ ? ಎಂಬುದು ನನಗೆ ತಿಳಿದಿರಲಿಲ್ಲ ಏನೇ 
ಇರಲಿ, ಅವಶ್ಯವಾಗಿ ಈ ಪ್ರಪಂಚವು ಯಾರದೋ ಮಾಯೆ 
ಯಿಂದ ಅತ್ಯಂತ ಮೋಹಿತವಾಗುತ್ತಿದೆ. ॥ ೨೬ ॥ 

ಈ ಮನುಷ್ಯಶರೀರವು ಕಾಲನ ವಿಕರಾಳ ಹಿಡಿತದಲ್ಲಿ ಸಿಕ್ಕಿ 
| ಕೊಂಡಿರುವುದು. ಇವನಿಗೆ ಧನದಿಂದಾಗಲೀ, ಧನವನ್ನು ಕೊಡುವ 
ಜನರಿಂದಾಗಲೀ, ಭೋಗವಾಸನೆ 
ಅದನ್ನು ಪೊರ್ಣಗೊಳಿಸುವುದರಿಂದಾಗಲೀ, 
ಪದೇ-ಪದೇ ಜನ್ಮ-ಮೃತ್ಯುವಿನ ಚಕ್ರದಲ್ಲಿ ಕೆಡಹುವ ಸಕಾಮ 
ಕರ್ಮಗಳಿಂದಾಗಲೀ ಏನು ಲಾಭವಿದೆ? ॥ ೨೭ ॥ ಸರ್ವದೇವ 
ಸ್ವರೂಪೀ ಭಗವಂತನು ನನ್ನ ಮೇಲೆ ಪ್ರಸನ್ನನಾಗಿರುವನು, ಇದರಲ್ಲಿ 
ಸಂದೇಹವೇ ಇಲ್ಲ ಆದ್ದರಿಂದ ಅವನೇ ನನ್ನನ್ನು ಈ ಸ್ಥಿತಿಗೆ ತಂದು. 
ಜಗತ್ತಿನ ಕುರಿತು. ನನಗೆ ಈ ದುಃಖಬುದ್ವಿ ವೈರಾಗ್ಯವನ್ನು 
ಕೊಟ್ಟಿರುವನು ವಾಸ್ತವವಾಗಿ ವೈರಾಗ್ಯವೇ ಈ ಸಂಸಾರಸಾಗರ 
ದಿಂದ ಪಾರಾಗಲು ದೋಣಿಯಂತೆ ಇದೆ. ॥ ೨೮ ॥ ನನ್ನ 
ಆಯುಸ್ಸು ಬಾಕಿ ಉಳಿದಿದ್ದರೆ, ನಾನು ಆತ್ಮಲಾಭದಲ್ಲೇ ಸಂತುಷ್ಟ 
ನಾಗಿದ್ದು ನನ್ನ ಪರಮಾರ್ಥದ ಸಂಬಂಧದಲ್ಲಿ ಜಾಗರೂಕ 
ನಾಗುವೆನು. ಈಗ ಉಳಿದಿರುವ ಸಮಯದಲ್ಲಿ ನನ್ನ ಶರೀರವನ್ನು 
ತಪಸ್ಸಿನ ಮೂಲಕ ಒಣಗಿಸಿಬಿಡುವೆನು. ಈಗ ನಾನು ಬೇರೆ ಏನನ್ನೂ 
ಬಯಸದೆ ಇದನ್ನೇ ಸಾಧಿಸುವ ಈ ಸ್ಥಿತಿಗೆ ತಲುಪಿರುವೆನು.॥ ೨೯ ॥ 
ಮೂರು ಲೋಕಗಳ ಒಡೆಯ ಹಾಗೂ ದೇವತೆಗಳೆಲ್ಲರೂ ನನ್ನ ಈ 
ಸಂಕಲ್ಪವನ್ನು ಅನುಮೋದಿಸಲಿ, ಈಗ ನಿರಾಶನಾಗುವ ಯಾವುದೇ 
ಮಾತಿಲ್ಲ ಏಕೆಂದರೆ, ಖಟ್ವಾಂಗರಾಜನು ಕೇವಲ ಎರಡೇ 
ಗಳಿಗೆಯಲ್ಲಿ ಭಗವದ್ಧಾಮವನ್ನು ಪಡೆದುಕೊಂಡು ಬಿಟ್ಟಿದ್ದು.೩೦॥ 


23 ಅಧ್ಯಾಯ] 


ಶ್ರೀಭಗವಾನುವಾಚ 


ಇತ್ಯಭಿಪ್ರೇತ್ಯ ಮನಸಾ ಹ್ಯಾವಂತ್ಯೋ ದ್ವಿಜಸತ್ತಮಃ | 
ಉನ್ಯು್ಛ ಹೃದಯಗ್ರಂಥೀನ್‌ ಶಾಂತೋ ಭಿ್ಷುರಭೂನ್ಯನ 


11೩೧ 1 


ಸ ಚಚಾರ ಮಹೀಮೇತಾಂ ಸಂಯತಾತ್ಛೇಂದ್ರಿಯಾನಿಲ: | 
ಭಿಕ್ಟಾರ್ಥಂ ನಗರಗ್ರಾಮಾನಸಂಗೋತ ಲಕ್ಷಿತೋಶವಿಶತ್‌ 
1೩೨ 


ವೈ ಪ್ರವಯಸಂ ಭಿಕ್ಟುಮವಧೂತಮಸಜ್ಜನಾಃ । 
ದೃಷ್ಟ್ಯಾ ಪರ್ಯಭವನ್ನದ್ರ ಬಜ್ವೀಭಿಃ ಪರಿಭೂತಿಭಿಃ 

|| ೩೩ | 

ಕೇಚಿತಿವೇಣುಂ ಜಗೃಹುರೇಕೇ ಪಾತ್ರಂ ಕಮಂಡಲುಮ್‌ । 


ಹೀಠಂ ಚೈಕೇ5ಕ್ಟಸೂತ್ರಂ ಚ ಕಂಥಾಂ ಚೀರಾಣಿ ಕೇಚನ 
|| ೩೪ ॥| 


ಪ್ರದಾಯ ಚ ಪುನಸ್ತಾನಿ ದರ್ಶಿತಾನ್ಯಾದದುರ್ಮುನೇಃ | 

ಅನ್ನಂ ಚೆ ಭೈಕ್ಸ್ಯ ಸಂಪನ್ನಂ ಭುಂಚಾನಸ್ಯ ಸರಿತ್ತಟೇ 
೩೫ ॥ 

ಮೂತ್ರಯಂತಿ ಚ ಪಾಷಿಷ್ಠಾಃ ಪ್ಮೀವಂತ್ಯಸ್ಯ ಚ ಮೂರ್ಧನಿ । 


ಯತವಾಚಂ ವಾಚಯಂತಿ ತಾಡಯಂತಿ ನ ವಕ್ಕಿ ಚೇತ್‌ 
| ॥ ೩೬ 1 


ತರ್ಜಯಂತ್ಯಪರೇ ವಾಗ್ಗಿ; ಸೇನೋ5 ಯಮಿತಿ ವಾದಿನಃ । 
ಬದ್ಧಂತಿ ರಜಾ ನ ಶಂ ಕೇಚಿದ್ದಧ್ಯತಾಂ ಬಧ್ವತಾಮಿತಿ 


॥ ೩೭ ॥ 
ಕ್ಲಿಪನೆ ಕೇಕೇಠವಜಾನಂತ ಏಷ ಧರ್ಮದ್ಧಜಃ ಶಠಃ | 
ಕ್ಷೀಣವಿತ್ತ ಇಮಾಂ ವೃತ್ತಿಮಗ್ರಹೀತ್ಸ್ವಜನೋಜ್ಜಿತಃ 

| ೩೮ ॥ 


ಅಹೋ ಏಷ ಮಹಾಸಾರೋ ಧೃತಿಮಾನ್‌ ಗಿರಿರಾಡಿವ | 
ಮೌನೇನ ಸಾಧಯತ್ಯರ್ಥಂ ಬಕವದ್ದ ಡನಿಶ್ಚಯಃ 


ಇತ್ಯೇಕೇ ವಿಹಸಂತ್ಯೇನಮೇಕೇ ದುರ್ವಾತಯಂತಿ ಚ। 
ತಂ ಬಬಂಧುರ್ನಿರುರುಧುರ್ಯಥಾ ಕ್ರೀಡನಕಂ ದ್ವಿಜಮ್‌ 
1 ೪೦ ॥ 


ಏಕಾದಶ ಸ್ಫಂಧ 





729 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಉದ್ದವನೇ। ಆ 
ಉಜ್ಜೈನಿಯ ನಿವಾಸಿ ಬ್ರಾಹ್ಮಣನು 'ನಾನು ಮತ್ತು ನನ್ನದು ಎಂಬ 
ಗಂಟನ್ನು ಬಿಚ್ಚಿಬಿಟ್ಟಿರುವೆನು' ಎಂದು ಮನಸ್ಸಿನಲ್ಲೇ ನಿಶ್ಚಯಿಸಿದನು. 
ಅನಂತರ ಅವನು ಶಾಂತವಾಗಿ, ಮೌನೀ ಸಂನ್ಯಾಸಿಯಾಗಿ 
ಹೋದನು. ॥ ೩೧ ॥ ಈಗ ಅವನ ಚಿತ್ರದಲ್ಲಿ ಯಾವುದೇ ಸ್ಥಾನ, 
ವಸ್ತು, ವ್ಯಕ್ತಿಯ ಕುರಿತು ಆಸಕ್ತಿ ಉಳಿಯಲಿಲ್ಲ ಅವನು ತನ್ನ ಮನ, 
ಇಂದ್ರಿಯ, ಪ್ರಾಣಗಳನ್ನು ವಶಪಡಿಸಿಕೊಂಡನು. ಅವನು ಪೃಥ್ವಿ 
ಯಲ್ಲಿ ಸ್ವಚ್ಛಂದವಾಗಿ ವಿಚರಿಸತೊಡಗಿದನು. ಅವನು ಭಿಕ್ಷೆಗಾಗಿ 
ಊರು-ನಗರಕ್ಕೆ ಅವಶ್ಯವಾಗಿ ಹೋಗುತ್ತಿದ್ದನು. ಆದರೆ ಯಾರೂ 
ಅವನನ್ನು ಗುರುತಿಸದಂತೆ ಇರುತ್ತಿದ್ದನು. ॥ ೩೨ ॥ ಎಲೈ 
ಉದ್ಧವನೇ | ಆ ಅವಧೂತ ಸಂನ್ಯಾಸಿಯು ತುಂಬಾ ಮುದುಕ 
ನಾಗಿದ್ದವು. ದುಷ್ಪರು ಅವನನ್ನು ನೋಡುತ್ತಲೇ ಹರಿಹಾಯ್ದು 
ಬೀಳುತ್ತಿದ್ದರು. ಅನೇಕ ರೀತಿಯಿಂದ ಅವನ ತಿರಸ್ಕಾರಮಾಡುತ್ತಾ 
ಸತಾಯಿಸುತ್ತಿದ್ದರು. ॥ ೩೩ ॥ ಕೆಲವರು ಅವನ ದಂಡವನ್ನು ಕಿತ್ತು 
ಕೊಂಡರೆ, ಕೆಲವರು ಭಿಕ್ಷಾಪಾತ್ರೆಯನ್ನು ಎತ್ತಿಕೊಂಡು ಹೋಗುತ್ತಿ 
ದ್ದರು. ಕೆಲವರು ಕಮಂಡಲು ಎತ್ತಿಹಾಕುತ್ತಿದ್ದರೆ, ಕೆಲವರು ಆಸನ, 
ರುದ್ರಾಕ್ಷಿಮಾಲೆ, ಕಂಥಾ (ಚಿಂದಿಬಟ್ಟೆಗಳಿಂದ ಮಾಡಿದ ಕೌದಿ) 
ತೆಗೆದುಕೊಂಡು ಓಡಿಹೋಗುತ್ತಿದ್ದರು. ಕೆಲವರಾದರೋ ಅವನ 
ಲಂಗೋಟಿ, ವಸ್ತ್ರವನ್ನೂ ಅತ್ತ-ಇತ್ತ ಎಸೆದುಬಿಡುತ್ತಿದ್ದರು. ॥ ೩೪ ॥ 
ಕೆಲ-ಕೆಲವರು ಆ ವಸ್ತುಗಳನ್ನು ಕೊಟ್ಟು ಕೆಲವರು ಕರುಣೆತೋರಿಸಿ 
ಮತ್ತೆ ಕಿತ್ತುಕೊಳ್ಳುತ್ತಿದ್ದರು. ಆ ಅವಧೂತನು ಮಧುಕರಿಯನ್ನು 
ಬೇಡಿತಂದು, ನದೀತೀರದಲ್ಲಿ ಅದನ್ನು ತಿನ್ನಲು ಕುಳಿತರೆ, ಪಾಪೀ 
ಜನರು ಕೆಲವೊಮ್ಮೆ ಅವನ ತಲೆಯಮೇಲೆ ಮೂತ್ರವಿಸರ್ಜನೆ 
ಮಾಡಿಬಿಡುತ್ತಿದ್ದರೆ, ಕೆಲವರು ಉಗುಳಿಬಿಡುತ್ತಿದ್ದರು. ಆ ಜನರು ಆ 
ಮೌನೀ ಅವಧೂತನನ್ನು ಅನೇಕ ರೀತಿಯಿಂದ : ಮಾತನಾಡುವಂತೆ 
ಕಾಡುತ್ತಿದ್ದರು. ಮಾತನಾಡದಿದ್ದಾಗ ಬಡಿಯುತ್ತಿದ್ದರು.18.೫-೩.೬ ॥ 
ಕೆಲವರು ಅವನನ್ನು ಕಳ್ಳನೆಂದು ಗದರಿಸಿ-ಬೆದರಿಸುತ್ತಿದ್ದರು. 
ಕೆಲವರು "ಇವನನ್ನು ಕಟ್ಟಿಹಾಕಿ' ಎಂದು ಹೇಳುತ್ತಾ ಮತ್ತೆ ಅವನನ್ನು 
ಹಗ್ಗದಿಂದ ಕಟ್ಟಹಾಕುತ್ತಿದ್ದರು. ॥ 8೭ ॥ ಕೆಲವರು ಅವನನ್ನು 
ತಿರಸ್ಕರಿಸುತ್ತಾ - "ನೋಡಿ-ನೋಡಿ | ಈಗ ಈ ಲೋಭಿಯು 
ಧರ್ಮದ ಸೋಗು ಹಾಕಿಕೊಂಡಿರುವನು. ಧನ-ಸಂಪತ್ತೆಲ್ಲ 
ಹೋಯಿತು. ಪತ್ನೀ-ಪುತ್ತರು ಮನೆಯಿಂದ ಹೊರಗೆ ಹಾಕಿದರು. 
ಈಗ ಇವನು ಭಿಕ್ಷೆಎತ್ತುವ ವೃತ್ತಿಯನ್ನು ತನ್ನದಾಗಿಸಿಕೊಂಡಿರುವನು. 
ಆಹಾ | ನೋಡಿರಲ್ಲ! ಈ ಧಡಿಯ ಭಿಕ್ಚುಕ ಧೈರ್ಯದಲ್ಲಿ ದೊಡ್ಡ 
ಪರ್ವತದಂತೆ ಇದ್ದಾನೆ. ಇವನು ಮೌನವಾಗಿದ್ದು ತನ್ನ ಕೆಲಸವನ್ನು 
ಸಾಧಿಸಿಕೊಳ್ಳಲು ಬಯಸುತ್ತಿರುವನು. ನಿಜವಾಗಿಯೂ ಇವನು 


| ಬಕಪಕ್ಷಿಗಿಂಲೂ ಮಿಗಿಲಾದ ವಂಚಕ ಮತ್ತು ದೃಢನಿಶ್ಚಯಿ 
AF Wn | 
| ಅವಧೂತನನ್ನು ಪರಿಹಾಸ್ಯ ಮಾಡಿದರೆ, ಕೆಲವರು ಅವನ ಮೇಲೆ 
| ಅಧೋವಾಯು ಬಿಡುತ್ತಿದ್ದರು. ಸಾಕುಪಕ್ಷಿಗಳಾದ ಗಿಳಿ, ಮೈನಾ 
| ಹಕ್ಕಿಗಳನ್ನು ಜನರು ಬಂಧಿಸಿ ಪಂಜರದಲ್ಲಿ ಕೂಡಿಹಾಕುವಂತೆ, 


ಯಾಗಿದ್ದಾನೆ' ಎಂದು ಗಳಹುತ್ತಿದ್ದರು. ॥ ೩೮-೩೯ ॥ ಕೆಲವರು ಆ 


ಅವನನ್ನು ಬಂಧಿಸಿ, ಮನೆಗಳಲ್ಲಿ ಕೂಡಿಹಾಕುತ್ತಿದ್ದರು. ॥ ೪೦ ॥ 


730 


ಶ್ರೀಮದ್ಭಾಗವತ 


[ಅಧ್ಯಾಯ 23 





ಏವಂ ಸ ಭೌತಿಕಂ ದುಃಖಂ ದೈವಿಕಂ ದೈಹಿಕಂ ಚ ಯತ್‌ । 
ಭೋಕ್ತವ್ಯಮಾತ್ಮನೋ ದಿಷ್ಟಂ ಪ್ರಾಪ್ತಂ ಪ್ರಾಪ್ತಮಬುಧೃತ 
11 ೪೧ ॥ 


ಪರಿಭೂತ ಇಮಾಂ ಗಾಥಾಮಗಾಯತ ನರಾಧಮೈಃ | 
ಪಾತಯದ್ಧಿ; ಸ್ವರರ್ಮಸ್ಟೋ ಧೃತಿಮಾಸ್ನಾಯ ಸಾತ್ತಿಕ್ಷೀಮ್‌ 
೨ ॥ 


ದ್ವಿಜ ಉಪಾಚ 


ನಾಯಂ ಜನೋ ಮೇ ಸುಖದುಃಖಹೇತು- 
ರ್ನ ದೇವತಾರ5ರತ್ಟಾ ಗ್ರಹಕರ್ಮಕಾಲಾಃ | 

ಮನಃ ಫರಂ ಕಾರಣಮಾಮನಂತಿ 
ಸಂಸಾರಚಕ್ರಂ ಪರಿವರ್ತಯೇದ್‌ ಯತ್‌ 1೪೩ ॥ 


ಮನೋ ಗುಣಾನ್‌ ವೈ ಸೃಜತೇ ಬಲೀಯ- 

ಸ್ಪತಪ್ಪ ಕರ್ಮಾಣಿ ವಿಲಕ್ಷಣಾನಿ । 
ಶುಕ್ಲಾನಿ ಕೃಷ್ನಾನ್ಸಥ  ಲೋಹಿತಾನಿ 

ತೇಭ್ಯಃ ಸವರ್ಣಾಃ ಸೃತಯೋ ಭವಂತಿ ॥ ೪೪ ॥ 


ಅನೀಹ ಆತ್ಮಾ ಮನಸಾ ಸಮೀಹತಾ 
ಹಿರಣ್ಣಯೋ ಮತ್ತಖ ಉದ್ದಿಚಷ್ಟೇ । 
ಮನಃ ಸಲಿಂಗಂ ಪರಿಗೃಷ್ಯ ಕಾಮಾನ್‌ 
ಜುಷನ್‌ ನಿಬದ್ದೋ ಗುಣಿಸಂಗತೋತಸೌ ॥ ೪೫ ॥ 


ದಾನಂ ಸಧರ್ಮೋ ನಿಯಮೋ ಯಮಶ್ಚ 

ಶ್ರುತಂ ಚ ಕರ್ಮಾಣಿ ಚ ಸದತಾನಿ । 
ಸರ್ವೇ ಮನೋನಿಗ್ರಹಲಕ್ಟಣಾಂತಾಃ 

ಪರೋ ಹಿ ಯೋಗೋ ಮನಸಃ ಸಮಾಧಿಃ ॥ ೪೬ ॥ 
* ಸಾತ್ರ್ವಿಕ ಧೃತಿಯ ಲಕ್ಷಣ ಗೀತೆ ೧೮/೩೩ರಲ್ಲಿ ನೋಡಬೇಕು. 


| ಎಚ್ಚರವಾಗಿದ್ದು ಜೀವಿಯನ್ನು ನೋಡುತ್ತಿರುತ್ತಾನೆ. 


ಅವನಿಗೆ ಜ್ವರಾದಿಗಳ ಕಾರಣ ದೈಹಿಕಪೀಡೆ ಸಹಿಸ 
ಬೇಕಾಗುತ್ತಿತ್ತು. ಕೆಲವೊಮ್ಮೆ ಚಳಿ-ಸೆಕೇ ಮುಂತಾದ ದೈ: 
ಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿತ್ತು. ಕೆಲವೊಮ್ಮೆ ದುರ್ಜನರು 
ಆಪಮಾನಾದಿಗಳಿಂದ ಅವನಿಗೆ ಭೌತಿಕಕಷ್ಟ ಕೊಡುತ್ತಿದ್ದರು. ಆದರೆ 
ಸಂನ್ಯಾಸಿಯ ಮನಸ್ಸಿನಲ್ಲಿ ಇವುಗಳ ಯಾವ ವಿಕಾರಗಳೂ 
ಆಗುತ್ತಿರಲಿಲ್ಲ ಇವೆಲ್ಲವೂ ನನ್ನ ಹಿಂದಿನಜನ್ಮದ ಕರ್ಮಗಳ ಫಲ 
ವಾಗಿದೆ, ಇದನ್ನು ನಾನು ಅವಶ್ಯವಾಗಿ ಭೋಗಿಸಲೇಬೇಕಾಗುವುದು 
ಎಂದು ತಿಳಿಯುತ್ತಿದ್ದನು. ॥ ೪೧ ॥ ನೀಚ ಜನರು ಅನೇಕ ರೀತಿಯ 
ತಿರಸ್ಕಾರಗೈದು ಅವನನ್ನು ಅವನ ಧರ್ಮದಿಂದ ಪತನವಾಗಿಸಲು 
ಪ್ರಯತ್ನಿಸುತ್ತಿದ್ದರೂ, ಅವನು ಭಾರೀ ದೃಢತೆಯಿಂದ ತನ್ನ ಧರ್ಮ 
ದಲ್ಲಿ ಸ್ಥಿರವಾಗಿರುತ್ತಿದ್ದನು. ಅವನು ಸಾತ್ತ್ವಿಕ ಧೃತಿಯ * ಆಶ್ರಯ 
ಪಡೆದು ಗೀತೆಯೊಂದನ್ನು ಹೀಗೆ ಹಾಡಿದನು -॥ ೪೨ ॥ 
ಬ್ರಾಹ್ಮಣನೆಂದನು - ನನ್ನ ಸುಖ ಅಥವಾ ದುಃಖದ ಕಾರಣರು 
ಈ ಮನುಷ್ಯರಾಗಲೀ, ದೇವತೆಗಳಾಗಲೀ, ಶರೀರವಾಗಲೀ, 
ಗ್ರಹಗಳಾಗಲೀ, ಕರ್ಮವಾಗಲೀ, ಕಾಲವಾಗಲೀಿ ಯಾವುದೂ 
ಅಲ್ಲ ಶ್ರುತಿಗಳು, ಮಹಾತ್ಮರು ಮನಸ್ಸನ್ನೇ ಇದರ ಪರಮ 
ಕಾರಣವೆಂದು ಹೇಳುತ್ತಾರೆ. ಮನಸ್ಸೇ ಈ ಸಂಸಾರಚಕ್ತದಲ್ಲಿ 
ಜೀವಿಯನ್ನು ಅಲೆಸುತ್ತದೆ. ॥ ೪8. ॥ ನಿಜವಾಗಿಯೂ ಈ ಮನಸ್ಸು 
ಬಹಳ ಬಲಿಷ್ಠವಾಗಿದೆ. ಇದೇ ವಿಷಯಗಳನ್ನು ಅವುಗಳ ಕಾರಣ 
ಗುಣಗಳನ್ನು, ಅವುಗಳೊಂದಿಗೆ ಸಂಬಂಧವಿರಿಸುವ ವೃತ್ತಿಗಳನ್ನು 
ಸೃಷ್ಟಿಸಿದೆ. ಆ ವೃತ್ತಿಗಳ ಅನುಸಾರವೇ ಸಾತ್ತ್ವಿಕ, ರಾಜಸ, ತಾಮಸ 
ಹೀಗೆ ಅನೇಕ ಪ್ರಕಾರದ ಕರ್ಮಗಳು ನಡೆಯುತ್ತವೆ. 
ಕರ್ಮಗಳನುಸಾರವೇ ಜೀವಿಯ ವಿವಿಧ ಗತಿಗಳಾಗುತ್ತವೆ. ॥ ೪೪ ॥ 
ಮನಸ್ಸಿನ ವೃತ್ತಿಗಳ ಮೂಲಕವೇ ಕರ್ಮ ಪರಂಪರೆ ಉಂಟಾಗುತ್ತದೆ. 
ಆತ್ಮನಾದರೋ ನಿಷ್ಕ್ರಿಯನಾಗಿ, ಕರ್ಮಗಳ ಸಂಗದಿಂದ ರಹಿತನಾಗಿ 
ದ್ದಾನೆ. ಹಿರಣ್ಯಮಯ ಅರ್ಥಾತ್‌ - ವಿಜ್ಞಾನಸ್ಥರೂಪಿ 
ಯಾಗಿದ್ದು, ner ಸಖನಾಗಿರುವನು. ಸಾಕ್ಷಿರೂಪದಿಂದ 
ಆದರೆ 
ಜೀವಿಯು ಅಹಂಭಾವದಿಂದ ಮನಸ್ಸನ್ನು ಜೊತೆಯಾಗಿಸಿಕೊಂಡು 
ತನ್ನಲ್ಲಿಯೇ ಅನೇಕ ಪ್ರಕಾರದ ಗುಣವೃತ್ತಿಗಳನ್ನು  ಕಲ್ಪಿಸಿಕೊಳ್ಳುತ್ತಾನೆ. 
ಅವುಗಳಲ್ಲಿ ಆಸಕ್ಷನಾಗಿ ಸ್ವಯಂ ""ಬಂಧಿತನಾಗುತ್ತಾನೆ. ಈ 
ವಿಧವಾಗಿ ಮನಸ್ಸಿಗೆ ವಶೀಭೂತನಾಗಿ ಜೀವಿಯು ಅಲೆಯುತ್ತಾ 
ಇರುತ್ತಾನೆ. ॥ ೪೫ ॥ ದಾನ ಕೊಡುವುದು, ಸ್ವಧರ್ಮವನ್ನು 
ಪಾಲಿಸುವುದು, ಯಮ-ನಿಯಮಗಳನ್ನು ಪಾಲಿಸುವುದು, 
ವೇದಾಧ್ಯಯನ, ಒಳ್ಳೆಯ ವ್ರತಗಳನ್ನು ಪಾಲಿಸುವುದು, ವೇದ 
ಗಳಲ್ಲಿ ಹೇಳಿರುವ ಸತ್ಯರ್ಮಗಳು - ಹೀಗೆ ಇವೆಲ್ಲವೂ ಶುಭ 
ಕರ್ಮಗಳು. ಇವುಗಳಿಂದ ಮನಸ್ಸನ್ನು ವಶಪಡಿಸಲಾಗುತ್ತದೆ. 
ಇವೆಲ್ಲವನ್ನೂ ಮನಸ್ಸಿನ ನಿಗೃಹವಾಗುವ ತನಕ ಮಾಡಲೇ ಬೇಕು. 
ಆದರೆ ಮನಸ್ಸಿನ ಏಕಾಕಾರ ವೃತ್ತಿಯನ್ನು ಭಗವಂತನಲ್ಲಿ ತೊಡಗಿಸು 
ಪುದು ಪರಮ ಯೋಗವಾಗಿದೆ. ಮನಸಿನ ಈ ಪ್ರಕಾರದ ಸಮಾಧಿ 
ತಿ ಉಂಟಾದಮೇಲೆ ಬೇರೆ ಯಾವುದರ ಆವಶ್ಯಕತೆಯು 
ಉಳಿಯುವುದಿಲ್ಲ ॥ ೪೬ ॥ ಯಾರ ಮನಸ್ಸು ಸುಸಂಯತವಾಗಿ 


23 ಅಧ್ಯಾಯ] 


ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ 
ದಾನಾದಿಭಿಃ ಕಿಂ ವದ ತಸ್ಯ ಕೃತ್ಯಮ್‌ 

ಅಸಂಯತಂ ಯಸ್ಯ ಮನೋವಿನಶ್ಯದ್‌ 
ದಾನಾದಿಭಿಶ್ಲೇದಪರಂ 


ಮನೋವಶೇಶನ್ಯೇ ಹ್ಯಭವನ್‌ ಸ್ಥ ದೇವಾ 
ಮನಶ್ಚ ನಾನ್ಯಸ್ಯ ವಶಂ ಸಮೇತಿ 

ಭೀಷ್ಮೋ ಹಿ ದೇವಃ ಸಹಸಃ ಸಹೀಯಾನ್‌ 
ಯುಂಜ್ಯಾದ್ವಶೇ ತಂ ಸ ಹಿ ದೇವದೇವಃ 


ತಂ ದುರ್ಜಯಂ ಶತ್ರುಮಸಹ್ಯವೇಗ- 

ಮರುಂತುದಂ ತನ್ನ ವಿಜಿತ್ಯ ಕೇಚಿತ್‌ 

ಕುರ್ವಂತ್ಯಸದ್ವಿಗ್ರಹಮತ್ರ ಮರ್ತ್ಕೈ- 
ರ್ಮಿತ್ರಾಣ್ಯುದಾಸೀನರಿಪೂನ್‌ ವಿಮೂಢಾಃ 


_ ದೇಹಂ ಮನೋಮಾತ್ರಮಿಮಂ ಗೃಹೀತ್ವಾ 


ಮಮಾಹಮಿತ್ಯಂಧಧಿಯೋ ಮನುಷ್ಯಾಃ 
ಏಷೋ5ಹಮನ್ಯೋ5ಯಮಿತಿ ಭ್ರಮೇಣ 
ದುರಂತಪಾರೇ ತಮಸಿ ಭ್ರಮಂತಿ 


ಜನಸ್ತು ಹೇತುಃ ಸುಖದುಚುಯೋಶ್ಧೇತ್‌ 
ಕಿಮಾತೃನಶ್ಛಾತ್ರಾ ಹ ಭೌಮಯೋಸ್ಟತ್‌ 

ಜಿಹ್ವಾಂ ಕ್ವಚಿತ್‌ ಸಂದಶತಿ ಸ್ವದದ್ದಿ[ 
ತದ್ದೇದನಾಯಾಂ ಕತಮಾಯ ಕುಪ್ಯತ್‌ 


ದುಃಖಸ್ಯ ಹೇತುರ್ಯದಿ ದೇವತಾಸ್ತು 
ಕಿಮಾತ್ಮನಸ್ವತ್ರ ವಿಕಾರಯೋಸ್ಪತ್‌ 
ಯದಂಗಮಂಗೇನ ನಿಹನ್ಯತೇ ಕ್ಚಚಿತ್‌ 
ಕುಧ್ಯೇತ ಕಸ್ಮೈ ಪುರುಷಃ ಸ್ಪದೇಹೇ 


ಆತ್ಮಾ ಯದಿ ಸ್ಯಾತುಖದುಃಖಹೇತು: 
ಕಿಮನ್ಯತಸ್ತತ್ರ ನಿಜಸ್ತಭಾವಃ 

ನ ಹ್ಯಾತ್ಮನೋಶನ್ಯದ್ಯದಿ ತನ್ಮೃಷಾ ಸ್ಯಾತ್‌ 
ಕ್ರುಧ್ಯೇತ ಕಸ್ಸಾನ್ನ ಸುಖಂ ನ ದುಃಖಮ್‌ 


ಏಕಾದಶ ಸಂಧ 


Il ೪೭1 


|| ೪೮ || 


|| ೪೯ Il 


॥ ೫೦ I 


॥ 221 


Il ೫೩ 1 





731 


ಪೂರ್ಣಶಾಂತವಾಗಿದೆಯೋ, ಅವನಿಗಾಗಿ ದಾನಾದಿ ಯಾವುದೇ 
ಕೃತ್ಯಗಳೂ ಕೂಡ ಬಾಕಿ ಉಳಿಯುವುದಿಲ್ಲ ಯಾರ ಮನಸ್ಸು 
ವಶವಾಗಿಲ್ಲವೋ, ಅತ್ತ-ಇತ್ತ ಅಲೆಯುತ್ತಿದೆಯೋ, ಅವನಿಗೆ 


| ದಾನಾದಿ ಕರ್ಮಗಳಿಂದಲೂ ಏನು ಲಾಭ? ॥ ೪೭ ॥ ಮನಸ್ಸು 


ತನ್ನ ವಶವಾದಮೇಲೆ ಬೇರೆ ಇಂದ್ರಿಯಗಳ ದೇವತೆಗಳೂ 
ವಶರಾಗುತ್ತಾರೆ. ಇಂದ್ರಿಯಗಳು ಮನಸ್ಸನ್ನು ವಶಪಡಿಸಿ ಕೊಳ್ಳ 
ಲಾರವು. ಏಕೆಂದರೆ, ಮನಸ್ಸು ಬಲಿಷ್ಠರಲ್ಲಿ ಬಲಿಷ್ಠವಾಗಿದೆ. ಈ 
ಮನಸ್ಸಿನ ಮೇಲೆ ಹತೋಟಿ ಪಡೆಯುವವನು ದೇವತೆಗಳಿಗೂ 
ದೇವನಾಗುತ್ತಾನೆ. ॥ ೪೮ ॥ ನಿಜವಾಗಿಯೂ ಮನಸ್ಸು ಬಹು 
ದೊಡ್ಡ ಶತ್ತುವಾಗಿದೆ. ಇದರ ಆಕ್ರಮಣ ಅಸಹ್ವವಾಗಿದೆ. ಇದು 
ಹೊರಗಿನ ಶರೀರವನ್ನೇ ಅಲ್ಲ, ಹೃದಯಾದಿ ಮರ್ಮಸ್ಥಾನಗಳನ್ನೂ 
ಭೇದಿಸುತ್ತದೆ. ಇದನ್ನು ಗೆಲ್ಲುವುದು ತುಂಬಾ ಕಠಿಣವಾಗಿದೆ. 
ಮನುಷ್ಯನು ಮೊಟ್ಟಮೊದಲಿಗೆ ಈ ಶತ್ರುವಿನ ಮೇಲೆ ವಿಜಯವನ್ನು 
ಪಡೆಯಬೇಕು. ಆದರೆ ಮೂರ್ಯಜನರು ಇದನ್ನು ಗೆಲ್ಲುವ 
ಪ್ರಯತ್ನವನ್ನೇ ಮಾಡುವುದಿಲ್ಲ ಬೇರೆ ಮನುಷ್ಯರೊಂದಿಗೆ 
ಸುಳ್ಳು-ಸುಳ್ಳೇ ಜಗಳಕಾದು, ಈ ಜಗತ್ತಿನ ಜನರನ್ನೇ ಮಿತ್ರ-ಶತ್ರು 


— ಉದಾಸೀನರಾಗಿಸಿಕೊಳ್ಳುವರು. ॥ ೪೯ ॥ ಸಾಧಾರಣವಾಗಿ 


ಮನುಷ್ಯರ ಬುದ್ಧಿಯು ಕುರುಡಾಗಿರುತ್ತದೆ. ಅದರಿಂದಲೇ 
ಅವರು... ಈ ಮನಃಲ್ಲಿತ ಶರೀರವನ್ನು 'ನಾನು-ನನ್ನದು' 
ಎಂದು ತಿಳಿದುಕೊಳ್ಳುತ್ತಾರೆ. ಮತ್ತೆ "ಇದು ನಾನಾಗಿದ್ದೇನೆ - 
ಇದು ಬೇರೆಯಾಗಿದೆ' ಎಂಬ ಭ್ರಮೆಯ ಉರುಳಿನಲ್ಲಿ ಸಿಕ್ಕಿಹಾಕಿ 
ಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಅವರು ಈ ಅನಂತ 
ಅಜ್ಞಾನಾಂಧಕಾರದಲ್ಲೇ ಅಲೆಯುತ್ತಾ ಇರುತ್ತಾರೆ. ॥ ೫೦ ॥ 
ಮನುಷ್ಯನೇ ಸುಖ-ದುಃಗಳಿಗೆ ಕಾರಣನಾಗಿದ್ದಾನೆ ಎಂದು 
ಒಪ್ಪಿಕೊಂಡರೂ ಅದರಲ್ಲಿ ಆತ್ಮನ ಸಂಬಂಧವೇನಿದೆ ? ಏಕೆಂದರೆ 
ಸುಖ-ದುಃಖಗಳನ್ನು ಕೊಡುವುದು ಮೃಣ್ಣಯಶರೀರವೇ ಆಗಿದೆ. 
ಭೋಗಿಸುವವನೂ ಮಣ್ಣಿನ ಶರೀರವೇ. ಎಂದಾದರೂ ಊಟದ 
ಸಮಯ ತನ್ನ ಹಲ್ಲುಗಳಿಂದಲೇ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡು 


| ನೋವು ಉಂಟಾದರೆ ಮನುಷ್ಯನು ಯಾರ ಮೇಲೆ ಸಿಟ್ಟು 
11 ೫೧ ॥| 


ಮಾಡುವನು? ॥ ೫೧ ॥ ದುಃಖವನ್ನು ಕೊಡುವುದರಲ್ಲಿ ದೇವತೆ 
ಗಳನ್ನು ಕಾರಣವೆಂದು ಒಪ್ಪಿಕೊಂಡರೆ, ಅದರಲ್ಲಿ ಆತ್ಮನ ಸಂಬಂಧ 
ವೇನಿದೆ ? ಏಕೆಂದರೆ, ಎಲ್ಲರ ಶರೀರಗಳಲ್ಲಿ ಇಂದ್ರಿಯಾಭಿಮಾನಿ 
ದೇವತೆಗಳು ಒಂದೇ ಆಗಿವೆ. ಇಂದ್ರಿಯದ ದೇವತೆಯು 
ಇನ್ನೊಂದು ಇಂದ್ರಿಯದ ದೇವತೆಗೆ ಕಷ್ಟಕೊಟ್ಟರೆ ಇದರಿಂದ ಆತ್ಮನ 
ಹಾನಿ ಏನಾಯಿತು? ತನ್ನದೇ ಒಂದು ಅವಯವ ಇನ್ನೊಂದು 
ಅವಯವಕ್ಕೆ ತೊಂದರೆ ಕೊಟ್ಟರೆ ಯಾರಮೇಲೆ ಸಿಟ್ಟಾಗು 
ವುದು? ॥ ೫೨ ॥ ಆತ್ಮನನ್ನೇ ಸುಖ-ದುಃಖದ ಕಾರಣವೆಂದು 
ಒಪ್ಪಿಕೊಂಡರೆ ಬೇರೆಯವರಿಂದ ಅವನಿಗೆ ಏನು ಸಂಬಂಧವಿದೆ ? 
ಏಕೆಂದರೆ ಆತ್ಮನಾದರೋ ತನ್ನ ಸ್ವರೂಪವೇ ಆಗಿದೆ. ಆತ್ಮವಲ್ಲದೆ 
ಬೇರೆ ಏನೂ ಇಲ್ಲವೇ ಇಲ್ಲ ಕಂಡುಬರುವುದೆಲ್ಲವೂ ಮಿಥ್ಚೆಯೇ 
ಆಗಿದೆ. ಆತ್ಮನು ಆನಂದ ಸ್ವರೂಪನಾಗಿದ್ದಾನೆ. ಅಲ್ಲಿ 
ಸುಖ-ದುಃಖ ಎರಡೂ ಇಲ್ಲ ಹಾಗಾದರೆ ಸಿಟ್ಟು ಯಾರಮೇಲೆ 
ಮಾಡುವುದು ? ॥ ೫೩ ॥ 


732 


ಶ್ರೀಮದ್ಭಾಗವತ 


| ಅಧ್ಯಾಯ 23 





ಗ್ರಹಾ ನಿಮಿತ್ತಂ ಸುಖದುಜುಯೋಶ್ಟೇತ್‌ 
ಕಿಮಾತ್ಮನೋತಜಸ್ಯ ಜನಸ್ಯ ತೇ ವ್ಳೆ। 
ಗಹೈರ್ಗಹಸ್ಕೆವ. ವದಂತಿ ಪೀಡಾಂ 


ಕ್ರುಧ್ಯೇತ ಕಸ್ಕೈ ಪುರುಷಸ್ತತೋತನ್ಯಃ ॥ ೫೪ ॥ 


ಕರ್ಮಾಸ್ತು ಹೇತುಃ ಸುಖದುಃಖಯೋಶ್ಪೇತ್‌ 
ಕಿಮಾತ್ಮನಸ್ತದ್ಧಿ ಜಡಾಜಡತ್ವೇ 

ದೇಹಸ ಸ್ರ ಚಿತ್‌ ಪುರುಷೋ5ಯಂಸುಪರ್ಣಃ 
ಕ್ರುಧ್ಯೇತ ಕಸ್ಮ್ರೈ ನ ಹಿಕರ್ಮಮೂಲಮ್‌ 


W ೫೫ 1 


ಕಾಲಸ್ತು ಹೇತುಃ ಸುಖದುಖಯೋಶ್ಸೇತ್‌ 
ಕಿಮಾತ್ಸನಸ್ತತ್ರ ತದಾತ್ಮಕೋರಸೌ 
ನಾಗ್ಲೇರ್ಜಿ ತಾಪೋ ನ ಹಿಮಸ್ಕ ತತ್‌ ಸ್ಯಾತ್‌ 


ಕ್ರುಧ್ಯೇತ' ಸ್ಕೈ ಫ ಪರಸ್ಯ: ದ್ಯುದ್ಧಮ್‌ 


॥ ೫೬ 1 


ನ ಕೇನಚಿತ್‌ ಕ್ವಾಪಿ ಕಥಂಚನಾಸ್ಕ 
ದ್ವಂದ್ವೋಪರಾಗಃ ಪರತಃ ಪರಸ್ಕ 

ಯಥಾಹಮಃ ಸಂಸ್ಕತಿರೂಪಿಣಃ ಸ್ಯಾ- 
ದೇವಂ ಪ್ರಬುದ್ಧೋ ನ ಬಿಭೇತಿ ಭೂತೈಃ 


11 ೫೭ ॥ 


ಏತಾಂ ಸ ಆಸ್ಥಾಯ ಪರಾತ್ಮನಿಷ್ಠಾ- 
ಮಧ್ಯಾ ಸಿತಾಂ ಪೂರ್ವತಮೈರ್ಮಹರ್ಷಿಭಿ: 

ಅಹಂ ತರಿಷ್ಕಾಮಿ ದುರಂತಪಾರಂ 
ತಮೋ ಮುಕುಂದಾಂಘ್ರಿನಿಷೇವಯೈವ 


॥ ೫೮ 1 


ನಿರ್ವಿದ್ಯ ನಷ್ಟದ್ರವಿಣೋ ಗತಕ್ಷಮಃ 
ಪ್ರವ್ರಜ್ಯ ಗಾಂ ಪರ್ಯಟಮಾನ ಇತ್ಸಮ್‌ 

ನಿರಾಕೃತೋತಸದ್ದಿರಪಿ ಸಧರ್ಮಾ- 
ದಕಂಪಿತೋರಮುಂ ಮುನಿರಾಹ ಗಾಥಾಮ್‌ ॥ ೫೯ ॥ 


ಸುಖ-ದುಃಖಗಳನ್ನು ಕೊಡುವವರು ಗ್ರಹಗಳು ಎಂದು 
ಒಪ್ಪಿಕೊಂಡರೆ, ಅಜನ್ಮಾ ಆತ್ಮನಿಗೆ ಸುಖ-ದುಃಖಗಳನ್ನು ಕೊಡಲು 
ಅವು ಕಾರಣವಾಗಲಾರರು. ಏಕೆಂದರೆ, ಹುಟ್ಟಿದವನಿಗೇ ಗ್ರಹಗಳು 
ಪೀಡೆ ಕೊಡಬಲ್ಲರು. ಆತ್ಮನು ಶಾಶ್ವತನಾಗಿದ್ದಾನೆ. ಶರೀರ ನಾಶ 
ವುಳ್ಳದ್ದಾಗಿದೆ. ಆದ್ದರಿಂದ ಗ್ರಹಗಳ ಪ್ರಭಾವ ಶರೀರದ ಮೇಲೆಯೇ 
ಬೀಳಬಲ್ಲದು. ಆತ್ಮನಿಗೆ ಅದರೊಂದಿಗೆ ಯಾವ ಸಂಬಂಧವೂ 
ಇಲ್ಲ ಹಾಗಾದರೆ ಕ್ರೋಧ ಯಾರ ಮೇಲೆ ಮಾಡು 
ವುದು? ॥ ೫೪ ॥ ಕರ್ಮಗಳನ್ನೇ ಸುಖ-ದುಃಖದ ಕಾರಣ 
ವೆಂದು ಒಪ್ಪಿಕೊಂಡರೆ, ಅವುಗಳೊಂದಿಗೆ ಆತ್ಮನ ಸಂಬಂಧ 
ಏನಿದೆ 9 ಏಕೆಂದರೆ ಆತ್ಮನು ಸಾಕ್ಸಿಯಾಗಿದ್ದಾನೆ, ಶುದ್ಧ ಜ್ಞಾನ 
ಸ್ವರೂಪನಾಗಿದ್ದಾನೆ. ಜಡ ಮತ್ತು ಚೇತನಗಳು ಸೇರದೇ ಕರ್ಮ 
ಸಂಭವವಿಲ್ಲ ಅವನು ಕರ್ಮಗಳಿಂದ ಸರ್ವಥಾ ನಿರ್ಲಿಪ್ತ 
ನಾಗಿರುವನು. ದೇಹವು ಜಡವಾಗಿರುವುದರಿಂದ ಏನೂ ಮಾಡು 
ವುದಿಲ್ಲ. ಅದೇ ರೀತಿ ಆತ್ಮ ಚೇತನವಾಗಿದೆ. ಆದ್ದರಿಂದ ಕರ್ಮಗಳ 
ಸಂಬಂಧವಿಲ್ಲಹೀಗೆ ಕರ್ಮಮೂಲಕ ಸುಖ-ದುಃಖಗಳು ಮತ್ತು 
ಆತ್ಮನಿಗೆ ಯಾವ ಸಂಬಂಧವಿದೆ ? ಹಾಗೂ ಅವನು ಯಾರಮೇಲೆ 
ಸಿಟ್ಟುಮಾಡುವುದು? ॥ ೫೫ ॥ ಕಾಲವನ್ನು ಸುಖ-ದುಃಖವನ್ನು 
ಕೊಡುವವನೆಂದು ಒಪ್ಪಿಕೊಂಡರೆ ಕಾಲ ಮತ್ತು ಆತ್ಮಾ ಒಂದೇ 
ಆಗಿದೆ. ಈ ರೀತಿ ಆತ್ಮನಿಂದ ಆತ್ಮನಿಗೆ ಕಷ್ಟವಾಗುವುದಿಲ್ಲ ಅಗ್ನಿಗೆ 
ಅಗ್ನಿಯಿಂದ ತಾಪವಾಗುವುದಿಲ್ಲ, ಮಂಜುಗಡ್ಡೆಯಿಂದ ಮಂ 


| ಗಡ್ಡೆಗೆ ಶೀತಲತೆ ಬಾಧಿಸದು. ಹಾಗೆಯೇ ಆತ್ಮನಿಗೂ ಸುಖ- 


ದುಃಖಾದಿ ದ್ವಂದ್ವಗಳು ಇಲ್ಲ ಇಂತಹ ಸ್ಥಿತಿಯಲ್ಲಿ ಸಿಟ್ಟು 
ಯಾರಮೇಲೆ ಮಾಡುವುದು? ॥ ೫೬ ॥ ಪ್ರಕೃತಿಯಿಂದಲೂ 
ಅತೀತನಾದ ಆತ್ಮನಿಗೆ ಯಾರಿಂದಲೂ, ಯಾವರೀತಿಯಿಂದಲೂ 
ದ್ವಂದ್ವಗಳ ಸರ್ಶವಾಗುವುದಿಲ್ಲ ಇರುವ ಈ ಅಹಂಕಾರವೇ 
ಸಂಸ್ಕೃತಿ (ಸಂಸಾರ)ರೂಪವಾಗಿದೆ. ಅದರಿಂದಲೇ ದ್ವಂದ್ವಗಳು 
ಉಂಟಾಗುತ್ತವೆ. ಈ ದ್ವಂದ್ವಗಳಿಂದ ಜನ್ಮ ಮೃತ್ಯು ಉಂಟಾ 
ಗುತ್ತದೆ. ಆದರೆ ಆತ್ಮಾ ಈ ದ್ವಂದ್ವಗಳಿಂದ ಮುಕ್ತವಾಗಿದೆ. ಹೀಗೆ 
ತಿಳಿದುಕೊಂಡ ಯೋಗಿಯು ಯಾವ ಪ್ರಾಣಿಗೂ ಹೆದರು 
ವುದಿಲ್ಲ ॥ ೫೭ ॥ ಹಿಂದೆ ಮಹರ್ಷಿಗಳು ಆಶ್ರಯಿಸಿದ ಅಧ್ಯಾತ್ಮ- 
ನಿಷ್ಠೆಯನ್ಸೇ ನಾನೂ ಆಶ್ರಯ ಪಡೆಯುವೆನು. ಈ ಪ್ರಕಾರ 
ಭಗವಾನ್‌ ಮುಕುಂದನ ಚರಣಕಮಲಗಳ ಸೇವೆಯ ಪ್ರಭಾವ 
ದಿಂದ ಈ ಅಜ್ಞಾನರೂಪೀ ಆಗಾಧ ಸಂಸಾರಸಾಗರವನ್ನು ದಾಟಿ 
ಹೋಗುವೆನು. ॥ ೫೮ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಎಲ್ಫೆ ಉದ್ದವನೇ! ಆ 
ಅವಧೂತ ಬ್ರಾಹ್ಮಣನು ನಷ್ಟವಾಗಿ ಹೋದ ಧನದ ಕ್ಷೇಶವನ್ನೂ 
ಪೂರ್ಣವಾಗಿ ಕಳೆದುಕೊಂಡನು. ಈಗ ಅವನು ಪ್ರಪಂಚದಿಂದ 
ವಿರಕ್ಷನಾಗಿದ್ದು ಸಂಸ್ಯಾಸಿಯಾಗಿ ಭೂಮಿಯಲ್ಲಿ ಸ್ವಚ್ಛಂದವಾಗಿ 
ಎಚರಿಸುತ್ತಿದ್ದವು. ದುಷ್ಟರು ಅವನನ್ನು ಬಹಳವಾಗಿ ಕಾಡಿದರೂ 
ಅವನು ತನ್ನ ಧರ್ಮದಿಂದ ವಿಚಲಿತನಾಗದೇ ಅಚಲವಾಗಿದ್ದನು. 
ಆಗ ಆ ಮೌನೀ ಅವಧೂತನು ಮನಸ್ಸಿನಲ್ಲೇ ಈ ಮೇಲಿನ 
ಗೀತೆಯನ್ನು ಹಾಡಿದ್ದರು. ॥ ೫೯ ॥ 





24 ಅಧ್ಯಾಯ] 


ಏಕಾದಶ ಸ್ಥಂಧ 


733 





ಸುಖದುಃಖಪ್ರದೋ ನಾನ್ಯಃ ಪುರುಷಸ್ಯಾತ್ಮವಿಭ್ರಮಃ | 
ಮಿತ್ರೋದಾಸೀನರಿಪವಃ ಸಂಸಾರಸ್ತ್ರಮಸಃ ಕೃತಃ 
|| ಓಧಿ I 


ತಸ್ಮಾತ್‌ ಸರ್ವಾತ್ಮನಾ ತಾತ ನಿಗೃಹಾಣ ಮನೋ ಧಿಯಾ । 
ಮಯ್ಯಾವೇಶಿತಯಾ ಯುಕ್ತ ಏತಾವಾನ್ಯೋಗಸಂಗ್ರಹಃ 
Il ೬೧ ॥ 


ಯ ಏತಾಂ ಭಕ್ಷುಣಾ ಗೀತಾಂ ಬ್ರಹ್ಮನಿಷ್ಕಾಂ ಸಮಾಹಿತಃ । 
ಧಾರಯನ್‌ ಶ್ರಾವಯನ್‌ ಶೃಣ್ವನ್‌ ದ್ವಂದ್ವೈರ್ನೈವಾಭಿಭೂಯತೇ 
11 ೬೨॥ 


ಉದ್ದವನೇ! ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೇರೆ ಯಾರೂ 
ಸುಖ-ದುಃಖಗಳನ್ನು ಕೊಡುವುದಿಲ್ಲ ಇದಾದರೋ ಅವನ 
ಚಿತ್ತದ ಭ್ರಮೆಮಾತ್ರವಾಗಿದೆ. ಈ ಇಡೀ ಪ್ರಪಂಚ ಮತ್ತು ಇದ 
ರೊಳಗಿನ ಮಿತ್ರ, ಉದಾಸೀನ, ಶತ್ರು ಈ ಭೇದಗಳು ಅಜ್ಞಾನ 
ಕಲ್ಪಿತವಾಗಿವೆ. ॥ ೬೦ ॥ ಅದಕ್ಕಾಗಿ ಪ್ರಿಯ ಉದ್ಭವನೇ | ನಿನ್ನ 
ವೃತ್ತಿಗಳನ್ನು ನನ್ನಲ್ಲಿ ತನ್ನಯಗೊಳಿಸು ಹಾಗೂ ನಿನ್ನ ಶಕ್ತಿಯಲ್ಲವನ್ನು 
ತೊಡಗಿಸಿ ಮನಸ್ಸನ್ನು ವಶಪಡಿಸಿಕೋ. ಮತ್ತೆ" ನನ್ನಲ್ಲೇ ನಿತ್ಯ 
ಯುಕ್ತನಾಗಿ ಸ್ಥಿತನಾಗಿ ಬಿಡು, ಸಾಕು. ಎಲ್ಲ ಯೋಗಾಧನೆಯ 
ಸಾರ-ಸಂಗ್ರಹ ಇದೇ ಆಗಿದೆ. ॥ ೬೧ ॥ ಈ ಭಿಕ್ಷು (ಸಂನ್ಯಾಸಿಯ) 
ಗೀತೆಯು ಮೂರ್ತಿಮಂತ ಬ್ರಹ್ಮಜ್ಞಾನ ನಿಷ್ಠೆಯೇ ಆಗಿದೆ. ಇದನ್ನು 
ಏಕಾಗ್ರಚಿತ್ತದಿಂದ ಕೇಳಿ, ಹೇಳಿ, ಧಾರಣೆಮಾಡುವವನು ಎಂದೂ 
ದುಃಖಾದಿ ದ್ವಂದ್ವಗಳಿಗೆ ವಶನಾಗಲಾರನು. ॥ ೬೨ ॥ 


ಅಪ್ಪ್ತತಮೂರನೆಯ ಅಧ್ಯಾಯವು ಮುಗಿಯಿತು. ॥ ೨೩ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಫಂಧೇ ತ್ರಯೋವಿಂಶೋತಧ್ಯಾಯಃ॥ ೨೩ ॥ 


ಇಪ್ಪತ್ರನಾಲ್ಕನೆಯ ಅಧ್ಯಾಯ 
ಸಾಂಖ್ಯಯೋಗ 


ಶ್ರೀಭಗವಾನುವಾಚ 
ಅಥ ತೇ ಸಂಪ್ರವಕ್ಷ್ಯಾಮಿ ಸಾಂಖ್ಯಂ ಪೂರ್ವೈರ್ವಿನಿಶ್ಲಿತಮ್‌ । 


ಯದ್ದಿಜ್ಞಾಯ ಪುಮಾನ್ನದ್ಯೋ ಜಹ್ಮಾದ್ವೈಕಲ್ಲಿಕಂ ಭ್ರಮಮ್‌ 
॥ © 1 


ಆಸೀಜಾ ್ಲಿನಮಥೋ ಹೃರ್ಥ ಏಕಮೇವಾವಿಕಲ್ಲಿತಮ್‌ । 
ಯದಾ ವಿವೇಕನಿಪುಣಾ ಆದೌ ಕೃತಯುಗೇಠಯುಗೇ 
I ೨॥ 


ತನ್ನಾಯಾಫಲರೂಪೇಣ ಕೇವಲಂ ನಿರ್ವಿಕಲ್ಪಿತಮ್‌ । 
ವಾಜ್ಜನೋ5 ಗೋಚರಂ ಸತ್ಯಂ ದ್ವಿಧಾ ಸಮಭವದ್ಬೃಹತ್‌ 
|| & 1 


ತಯೋರೇಕತರೋ ಹೃರ್ಥಃ ಪ್ರಕೃತಿಃ ಸೋಭಯಾತ್ಮಿಕಾ । 
ಜ್ಞಾನಂ ತ್ವನ್ನತಮೋ ಭಾವಃ ಪುರುಷಃ ಸೋ5ಭಿಧೀಯತೇ 
| ೪ ॥ 





ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪ್ರಿಯ ಉದ್ಧವನೇ! 
ಈಗ ನಿನಗೆ ಸಾಂಖ್ಯಶಾಸ್ತ್ರದ ನಿರ್ಣಯವನ್ನು ಹೇಳುವೆನು. 
ಹಿಂದಿನಕಾಲದ ದೊಡ್ಡ-ದೊಡ್ಡ ಯಷಿ-ಮುನಿಗಳು ಇದನ್ನು 
ನಿಶ್ಚೆಯಿಸಿರುವರು. ಜೀವಿಯು ಇದನ್ನು ಚೆನ್ನಾಗಿ ತಿಳಿದುಕೊಂಡರೆ, 
ಅವನು ವೈಕಲ್ಲಿಕ ಭ್ರಮೆಯನ್ನು ತತ್ಕಾಲವೇ ತ್ಯಜಿಸಿಬಿಡುವನು. 
ಒಂದು ಬ್ರಹ್ಮನಲ್ಲದೆ ಬೇರೆ ಏನೂ ಇಲ್ಲವೇ ಇಲ್ಲಎಂಬುದು ಅವನ 
ಅರಿವಿಗೆ ಬರುತ್ತದೆ. ॥ ೧ ॥ ಕಲ್ಪದ ಪ್ರಾರಂಭದಲ್ಲಿ ಯುಗವೇ 
ಇಲ್ಲದಿದ್ದಾಗ ಜ್ಞಾನ-ಜ್ಞೇಯ (ವಸ್ತುಪದಾರ್ಥ) ಹೀಗೆ ಯಾವ 
ಭೇದವೂ ಇರಲಿಲ್ಲ ಕೇವಲ ಒಂದೇ ತತ್ತ್ವವು ಅವಿಭಾಜಿತ 


| ವಾಗಿತ್ತು. ಬಳಿಕ ಕೃತಯುಗವು ಬಂದಾಗ ವಿವೇಕ ನಿಪುಣರಾದ 


ಜನರು ಬಂದರು. ಆಗ ಎಲ್ಲರಲ್ಲಿಯೂ ಬ್ರಹ್ಮದೃಷ್ಟಿಯೇ ಇತ್ತು. 
ಅವರು ಎಲ್ಲರನ್ನೂ ಅಭೇದರೂಪವಾಗಿ ಓರ್ವ ಪರಮಾತ್ಮನ 
ಸ್ವರೂಪವೆಂದೇ ತಿಳಿಯುತ್ತಿದ್ದರು. ॥ ೨ ॥ ಬ್ರಹ್ಮನಲ್ಲಿ ಯಾವ 
ಪ್ರಕಾರದ ವಿಕಲ್ಲವೂ ಇಲ್ಲ; ಅದು ಕೇವಲ - ಅದ್ವಿತೀಯ ಸತ್ಯ 
ವಾಗಿದೆ. ಮನಸ್ಸು ವಾಣಿಯ ಗತಿಯು ಅದರಲ್ಲಿಲ್ಲ ಆ ಬೃಹತ್‌ 
ಸತ್ಯಸ್ವರೂಪೀ ಬ್ರಹ್ಮವೇ ಮಾಯೆ ಮತ್ತು ಆದರಲ್ಲಿ ಪ್ರತಿಬಿಂಬಿತ 
ಜೀವಿಯ ರೂಪದಲ್ಲಿ - ದೃಶ್ಯ ಮತ್ತು ದೃಷ್ಠಾನ ರೂಪದಲ್ಲಿ - 


| ಎರಡು ಭಾಗವಾಗಿ ವಿಭಕ್ತನಂತೇ ಆದನು. ॥ ೩ ॥ ಅದರಲ್ಲಿ 
| ಓಂದು ವಸ್ತುವನ್ನು ಪ್ರಕೃತಿ ಎಂದು ಹೇಳುತ್ತಾರೆ. ಅದೇ ಜಗತ್ತಿನಲ್ಲಿ 


ಕಾರ್ಯ ಮತ್ತು ಕಾರಣದ ರೂಪವನ್ನು ಧರಿಸಿತು. ಈ ಪ್ರಕಾರ 
ಕಾರ್ಯ ಮತ್ತು ಕಾರಣರೂಪವನ್ನು ಧರಿಸುವುದರಿಂದ ಪ್ರಕೃತಿಯು 
ಉಭಯಾತಶ್ಮಿಕೆಯಾಯಿತು. ಎರಡನೆಯ ವಸ್ತುವು ಚೇತನ ಜೀವಾತ್ವಾ 


ತಮೋ `ರಜಃ ಸತ್ತಮಿತಿ ಪ್ರಕೃತೇರಭವನ್ನುಣಾಃ | 
ಮಯಾ ಪ್ರಕ್ಟೋಭ್ಯಮಾಣಾಯಾಃ ಪುರುಷಾನುಮತೇನ ಚ 
11 ೫ ॥ 


ತೇಭ್ಯಃ ಸಮಭವತೂತ್ರಂ ಮಹಾನೂತ್ರೇಣ ಸಂಯುತಃ | 
ತತೋವಿಕುರ್ವತೋಜಾತೋಕಹಣಾರೋ ಯೋ ವಿಮೋಹನಃ 


॥ ಓ॥ 
ವೈಕಾರಿಕಸ್ಸೈಜಸಶ್ಲ ತಾಮಸಶ್ಟೇತ್ಯಹಂ ತ್ರಿವೃತ್‌। 
ತನ್ನಾತ್ರೇಂದ್ರಿಯಮನಸಾಂ ಕಾರಣಂ ಚಿದಚಿನ್ನಯಃ 

॥ ೭॥ 


ಅರ್ಥಸ್ಥನ್ಶಾತ್ರಿಕಾಜ್ಞಜ್ಞೇ ತಾಮಸಾದಿಂದ್ರಿಯಾಣಿ ಚ। 

ಇತಿ ಹ್‌ 

ತೈಜಸಾದ್ದೇವತಾ ಆಸನ್ನೇಕಾದಶ ಚ ್ಛವೃಕೃತಾತ್‌ 
mS un 


ಮಯಾ ಸಂಚೋದಿತಾ ಭಾವಾ: ಸರ್ವೇ ಸಂಹತ್ಯಕಾರಿಣಃ | 
ಅಂಡಮುತ್ತಾದಯಾಮಾಸುರ್ಮಮಾಯತನಮುತ್ತಮಮ್‌ 


11 ₹೯" || 
ತಸ್ಥಿನ್ನಹಂ ಸಮಭವಮಂಡೇ ಸಲಿಲಸಂಸ್ಥಿತೌ | 
ಮಮ ನಾಭ್ಯಾಮಭೂತ್ತದ್ದಂ ವಿಶ್ವಾಖ್ಯಂ ತತ್ರ ಚಾತ್ಮಭೂಃ 

11 CS ॥| 


ಸೋಶಠಸೃಜತ್ತಪಸಾ ಯುಕ್ತೋ ರಜಸಾ ಮದನುಗ್ರಹಾತ್‌ । 
ಲೋಕಾನಪಾಲಾನ್‌ ವಿಶ್ವಾತ್ಮಾ ಭೂರ್ಭುವಸುರಿತಿ ತ್ರಿಧಾ 
IW © 1 


ದೇವಾನಾಮೋಕ ಆಸೀತ ಶರ್ಬೂತಾನಾಂ ಚ ಭುವಃ ಪದಮ್‌ | 
ಮರ್ತ್ಯಾದೀನಾಂಚ ಭೂರ್ಲೋಕಃಸಿದ್ಧಾನಾಂತ್ರಿತಯಾತ್ಮರಮ್‌ 
॥ ೧೨ ॥ 


ಅಧೋತಸುರಾಣಾಂ ನಾಗಾನಾಂ ಭೂಮೇರೋಕೋತಸ್ಥಜತ್ಸಭು: | 
ತ್ರಿಲೋಕ್ಯಾಂಗತಯಃ ಸರ್ವಾಃ ಕರ್ಮಣಾಂತ್ರಿಗುಣಾತ್ಮನಾಮ್‌ 
11 ೧೩ 1 


ಯೋಗಸ್ಯ ತಷಸಶ್ಲೈವ ನ್ಯಾಸಸ್ಯ ಗತಯೋತಮಲಾಃ | 
ಮಹರ್ಜನಸ್ತಪಃ ಸತ್ಯಂ ಭಕ್ಕಿಯೋಗಸ್ಕ ಮದ್ಯತಿಃ 
1 ೧೪ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಅದು ಜ್ಞಾನಸ್ವರೂಪನಾಗಿದ್ದು ಅವನನ್ನು ಪುರುಷನೆಂದು ಹೇಳು 
ತ್ವಾರೆ. 8 ೪ ॥ ಉದ್ದವನೇ | ನಾನೇ ಜೀವಿಗಳ ಶುಭ-ಆಶುಭ 
ಕರ್ಮಗಳನುಸಾರವಾಗಿ ಪ್ರಕೃತಿಯನ್ನು ಕ್ಲುಬ್ಬಗೊಳಿಸಿದೆ. ಆಗ 
ಅದರಿಂದ ಸತ್ತ ೪ ರಜ, ತಮ ಈ ಮೂರು ಗುಣಗಳು ಪ್ರಕಟ 
ವಾದುವು. ॥ ೫ ॥ ಅವುಗಳಿಂದ ಕ್ರಿಯಾ-ಶಕ್ತಿಪ್ರಧಾನ ಸೂತ್ರ 
ಮತ್ತು ಜ್ಞಾನಶಕ್ತಿಪ್ರಧಾನ ಮಹತ್ವತ್ತ್ವ ಪ್ರಕಟವಾಯಿತು. ಅವೆರಡೂ 
ಪರಸರ ಕೂಡಿಕೊಂಡೇ ಇರುತ್ತವೆ. ಮಹತ್ವತ್ತ ದಲ್ಲಿ ವಿಕಾರ 
ಉಂಟಾದಾಗ ಅಹಂಕಾರ ವ್ಯಕ್ತವಾಯಿತು. ಈ ಅಹಂಕಾರವೇ 
ಜೀವಿಗಳನ್ನು ಮೋಹದಲ್ಲಿ . ಕೆಡಹುವಂತಹುದು. ॥ ೬ ॥ 
ಆ ಅಹಂಕಾರವು ಸಾತ್ತಿ ತೆ ರಾಜಸ, ತಾಮಸ ಎಂಬ ಮೂರು 
ಪ್ರಕಾರದಿಂದಿದೆ. ಅಹಂಕಾರವೇ ಪಂಚತನ್ಮಾತ್ರೆಗಳು, ಇಂದ್ರಿಯ 
ಗಳು, ಮನಸ್ಸು ಇವುಗಳ ಕಾರಣವಾಗಿದೆ. ಅದು ಜಡ-ಚೇತನ 
ಉಭಯಾತ್ಮಕವಾಗಿದೆ. ಈ ಅಹಂಕಾರವು ಕಾರ್ಯವೂ, ಕಾರಣವೂ 
ಆಗಿದೆ. ॥ ೭ ॥ ತಾಮಸ ಅಹಂಕಾರದಿಂದ ಪಂಚತನ್ಮಾತ್ರೆಗಳು 
ಮತ್ತು ಅವುಗಳಿಂದ ಪಂಚಭೂತಗಳ ಉತ್ಪತ್ರಿಯಾಯಿತು. ರಾಜಸ 
ಅಹಂಕಾರದಿಂದ ಇಂದ್ರಿಯಗಳು ಮತ್ತು ಸಾತ್ತಿಕ ಅಹಂಕಾರ 
ದಿಂದ ಇಂದ್ರಿಯಗಳ ಅಧಿಷ್ಠಾತ್ಸ ಹನ್ನೊಂದು ದೇವತೆಗಳು 
ಪ್ರಕಟಗೊಂಡವು. ॥ ೮ ॥ ಇವೆಲ್ಲ ಪದಾರ್ಥಗಳು ನನ್ನ ಪ್ರೇರಣೆ 
ಯಿಂದ ಒಂದಾಗಿ ಪರಸ್ಪರ ಸೇರಿಕೊಂಡವು. ಇವುಗಳೇ ಈ 
ಬ್ರಹ್ಮಾಂಡರೂಪೀ ಅಂಡವನ್ನು ಉತನಮಾಡಿದವು. ಈ ಬ್ರಹ್ಮಾಂಡವು 
ನನ್ನ ಉತ್ತಮ ನಿವಾಸವಾಗಿದೆ. ॥ ೯॥ ಈ ಅಂಡವು ನೀರಿನಲ್ಲಿ 
ಸ್ಥತವಾದಾಗ ನಾನೇ ನಾರಾಯಣರೂಪದಿಂದ ಇದರಲ್ಲಿ ವಿರಾಜ 
ಮಾನನಾದೆ. ನನ್ನ ನಾಭಿಯಿಂದ ವಿಶ್ವಕಮಲದ ಉತ್ಪತ್ತಿಯಾಯಿತು. 
ಅದರ ಮೇಲೆ ಬ್ರಹ್ಮನ Mee. ವಾಯಿತು. ॥ ೧೮೦ ॥ ವಿಶ್ವ 
ಷ್ಟು ಬ್ರಹ್ಮನು ಬಹಳ ದೊಡ್ಡ ತಪನ್ನುಮಾಡಿದನು. ಅನಂತರ ನನ್ನ 
ಕೃಪಾಪ್ರಸಾದವನ್ನು ಪಡೆದು, ರಜೋಗುಣದ ಮೂಲಕ ಭೂಃ 
ಭುವಃ ಸ್ವ ಅರ್ಥಾತ್‌ - ಪೃಥ್ವಿ, ಅಂತರಿಕ್ಷ, ಸ್ವರ್ಗ ಈ ಮೂರು 
ಲೋಕಗಳ ಹಾಗೂ ಇವುಗಳ ಲೋಕಪಾಲಕರನ್ನು ರಚಿಸಿ 
ದನು. ॥ ೧೧ ॥ ದೇವತೆಗಳ ನಿವಾಸಕ್ಕಾಗಿ ಸ್ವರ್ಲೋಕವನ್ನೂ 
ಭೂತ-ಪ್ರೇತಾದಿಗಳಿಗಾಗಿ ಭುವರ್ಲೋಕ (ಅಂತರಿಕ್ಷ)ವನ್ನೂ 
ಮನುಷ್ಯಾದಿಗಳಿಗಾಗಿ ಭೂರ್ಲೋಕ (ಪೃಥಿವಿ)ಯನ್ನೂ ನಿಶ್ಚಯಿಸಿ 
ದನು. ಈ ಮೂರು ಲೋಕಗಳ ಮೇಲೆ ಮಹರ್ಜೊಣ, ತಪೋ 
ಲೋಕ ಮುಂತಾದವುಗಳು ಸಿದ್ಧರ ನಿವಾಸಸ್ಥಾನಗಳಾದವು.॥ ೧೨॥ 
ಸೃಷ್ಟಿಕಾರ್ಯದಲ್ಲಿ ಸಮರ್ಥರಾದ ಬ್ರಹ್ಮದೇವರು ಆಸುರ ಮತ್ತು 
ನಾಗಗಳಿಗಾಗಿ ಪೃಥ್ವಿಯ ಕೆಳಗೆ ಆತಲ್ಲ ವಿತಲ, ಸುತಲ ಮುಂತಾದ 
ಏಳು ಪಾತಾಳಗಳನ್ನು ನಿರ್ಮಿಸಿದರು. ಸ್ವರ್ಗ, ಮರ್ತ್ಯ, ಅಂತರಿಕ್ಷ 
ಕ ಮೂರು ಲೋಕಗಳಲ್ಲಿ ತ್ತಿಗುಣಾತ್ಮಿಕ ಕರ್ಮಗಳನುಸಾರ 
ವಿವಿಧಗತಿಗಳು ಪ್ರಾಪ್ತವಾಗುತ್ತವೆ. ॥ ೧೩ ॥ ಯೋಗ, ತಪಸ್ಸು, 
ಸಂನ್ಯಾಸದ ಮೂಲಕ ಮಹರ್ಲೋಕ, ಜನೋಲೋಕ, ತಪೋ 
ಲೋಕ ಮತ್ತು ಸತ್ಯಲೋಕರೂಪೀ ಉತ್ತಮ ಗತಿಯು ದೊರೆಯು 
ತ್ತದೆ. ಹಾಗೆಯೇ ಭಕ್ತಿಯೋಗದಿಂದ ನನ್ನ ಪೆರಮಧಾಮವು ದೊರೆ 
ಯುತ್ತದೆ. ॥ ೧೪ ॥ 


ಏಕಾದಶ ಸೃಂಧ 735 





24 ಅಧ್ಯಾಯ] 
ಮಯಾಕಾಲಾತ್ಮನಾ ಧಾತ್ರಾ ಕರ್ಮಯುಕ್ಕಮಿದಂ ಜಗತ್‌ | | 
ಗುಣಪ್ರವಾಹ ಏತಸ್ಥಿನ್ನುನ್ನದ್ಧತಿ ನಿಮಜ್ಜತಿ 
| CE ॥ 


ಅಣುರ್ಬೃಹತ್‌ ಕೃತಃ ಸ್ಥೂಲೋ ಯೋ ಯೋ ಭಾವಃ ಪ್ರಸಿಧ್ಯತಿ | 
ಸರ್ವೋತಪ್ಯಭಯಸಂಯುಕ್ಯಃ ಪ್ರಕೃತ್ಯಾ ಪುರುಷೇಣ ಚ 
॥ ೧೬ ॥ 


ಯಸ್ತು ಯಸ್ಯಾದಿರಂತಶ್ಚ ಸ ವೈ ಮಧ್ಯಂ ಚ ತಸ್ಯ ಸನ್‌ । 
ವಿಕಾರೋ ವ್ಯವಹಾರಾರ್ಥೋ ಯಥಾ ತೈಜನಪಾರ್ಥಿವಾಃ 
11೧0೭1 


ಯದುಪಾದಾಯ ಪೂರ್ವಸ್ಯು ಭಾವೋ ವಿಕುರುತೇ5ಪರಮ್‌ | 
ಆದಿರಂತೋ ಯದಾ ಯಸ್ಕ ತತತ್ಯಮಭಿಧೀಯತೇ 
I ೧೮ ॥ 


ಪ್ರಕೃತಿರ್ಹಸ್ಯೋಪಾದಾನಮಾಧಾರಃ ಪುರುಷಃ ಪರಃ । 


. ಸತೋತಭಿವ್ಯಂಜಕಃ ಕಾಲೋ ಬ್ರಹ್ಮ ತತ್ತಿತಯಂ ತ್ವಹಮ್‌ 


I ೧೯" || 


ಸರ್ಗಃ ಪ್ರವರ್ತತೇ ತಾವತ್‌ ಪೌರ್ವಾಪರ್ಯೇಣ ನಿತ್ಯಶಃ | 
ಮಹಾನ್ಸುಣವಿಸರ್ಗಾರ್ಥಃ ಸ್ವಿತ್ಯಂತೋ ಯಾವದೀಕ್ಷಣಮ್‌ 
|| ೨೧೦ Il 


ವಿರಾಣ್ಣಯಾ55ಸಾದ್ಯಮಾನೋ ಲೋಕಕಲವಿಕಲಕಃ | 
ಪಂಚತ್ವಾಯ ವಿಶೇಷಾಯ ಕಲತೇ ಭುವನೈಃ ಸಹ 


|| ೨೦ ॥ 
| ಲೋಕಗಳ ಸೃಷ್ಟಿ ಸ್ಥಿತಿ ಸಂಹಾರದ ಲೀಲಾಭೂಮಿಯಾಗಿದೆ. 


ಅನ್ನೇ ಪ್ರಲೀಯತೇ ಮರ್ತ್ಯಮನ್ನಂ ಧಾನಾಸು ಲೀಯತೇ | 
ಧಾನಾ ಭೂಮೌ ಪ್ರಲೀಯಂತೇ ಭೂಮಿರ್ಗಂಧೇ ಪ್ರಲೀಯತೇ 


|| ೨.7 ॥॥ | 
| ಹೀಗಿದೆ - ಪ್ರಾಣಿಗಳ ಶರೀರವು ಅನ್ನದಲ್ಲಿ ಅನ್ನವು ಬೀಜದಲ್ಲಿ 


| ಬೀಜವು ಭೂಮಿಯಲ್ಲಿ ಭೂಮಿಯು ಗಂಧ ತನ್ಮಾತ್ರೆಯಲ್ಲಿ 
| ಲೀನವಾಗಿ ಹೋಗುತ್ತದೆ. ॥ ೨೨ ॥ ಗಂಧವು ಜಲದಲ್ಲಿ, ಜಲವು 
| ತನ್ನ ಗುಣ ರಸದಲ್ಲಿ, ರಸವು ತೇಜದಲ್ಲಿ, ತೇಜವು ರೂಪದಲ್ಲಿ 
| ಲೀನವಾಗಿ ಹೋಗುತ್ತದೆ. ॥ ೨೩ ॥ ರೂಪವು ವಾಯುವಿನಲ್ಲಿ, 
| ವಾಯು ಸ್ಪರ್ಶದಲ್ಲಿ, ಸರ್ಶ ಆಕಾಶದಲ್ಲಿ, ಆಕಾಶವು ಶಬ್ದ ತನ್ನಾತ್ರೆ 
| ಯಲ್ಲಿ ಲೀನವಾಗುತ್ತದೆ. ಇಂದ್ರಿಯಗಳು ತಮ್ಮ-ತಮ್ಮ ಕಾರಣ 
ದೇವತೆಗಳಲ್ಲಿ ಮತ್ತು ಕೊನೆಗೆ ರಾಜಸ ಅಹಂಕಾರದಲ್ಲಿ ಸೇರಿ 
I ೨೪ ॥ 


ಅಪ್ಪು ಪ್ರಲೀಯತೇ ಗಂಧ ಆಪಶ್ಚ ಸ್ಪಗುಣೇ ರಸೇ | 
ಲೀಯತೇ ಜ್ಯೋತಿಷಿ ರಸೋ ಜ್ಯೋತೀ ರೂಪೇ ಪ್ರಲೀಯತೇ 


1 ೨೩ ॥ 


ರೂಹಂವಾಯೌಸಚ ಸರ್ಶೇ ಲೀಯತೇ ಸೋಪಿ ಚಾಂಬರೇ | 
ಅಂಬರಂ ಶಬ್ಧತನ್ಯಾತ್ರ ಇಂದ್ರಿಯಾಣಿ ಸ್ವಯೋನಿಷು 





ಈ ಇಡೀ ಜಗತ್ತು ಕರ್ಮ ಮತ್ತು ಅವುಗಳ ಸಂಸ್ಕಾರಗಳಿಂದ 


| ಯುಕ್ತವಾಗಿದೆ. ನಾನೇ ಕಾಲರೂಪದಿಂದ ಕರ್ಮಗಳನುಸಾರ 
| ಅವುಗಳ ಫಲದ ವಿಧಾನವನ್ನು ಮಾಡುತ್ತೇನೆ. ಈ ಗುಣಪ್ರವಾಹ 


ದಲ್ಲಿ ಬಿದ್ದು ಜೀವಿಯು ಕೆಲವೊಮ್ಮೆ ಮುಳುಗುತ್ತಾನೆ, ಕೆಲವೊಮ್ಮೆ 


| ಮೇಲಕ್ಕೆ ಬರುತ್ತಾನೆ - ಕೆಲವೊಮ್ಮೆ ಅಧೋಗತಿಯಾದರೆ, 
| ಕೆಲವೊಮ್ಮೆ ಅವನಿಗೆ ಪುಣ್ಯವಶದಿಂದ ಉಚ್ಚಗತಿಯು ದೊರೆಯು 
| ತ್ತದೆ. ॥ ೧೫ ॥ ಜಗತ್ತಿನಲ್ಲಿ ಚಿಕ್ಕದು-ದೊಡ್ಡದು, ತೆಳ್ಳನೆಯ 


'ದಪ್ಪನೆಯ, ಎಷ್ಟು ಪದಾರ್ಥಗಳು ಉಂಟಾಗುತ್ತವೋ ಅವೆಲ್ಲವೂ 
ಪ್ರಕೃತಿ- ಪುರುಷರ. ಸಂಯೋಗದಿಂದಲೇ ಉಂಟಾಗುತ್ತವೆ. ॥೧೬॥ 

ಆದಿ ಮತ್ತು ಅಂತ್ಯದಲ್ಲಿರುವುದೇ ಮಧ್ಯದಲ್ಲಿಯೂ ಇದೆ ; 
ಅದೇ ಸತ್ಯವಾಗಿದೆ. ವಿಕಾರವಾದರೋ ಕೇವಲ ವ್ಯವಹಾರಕ್ಕಾಗಿ 
ಮಾಡಿದ ಕಲ್ಪನೆಮಾತ್ರವಾಗಿದೆ. ಕಂಕಣ-ಕುಂಡಲಗಳು ಚಿನ್ನದ 
ವಿಕಾರಗಳು. ಮಡಿಕೆ-ಕುಡಿಕೆ ಮಣ್ಣಿನ ವಿಕಾರಗಳು. ಮೊದಲು 
ಚೆನ್ನ ಮತ್ತು ಮಣ್ಣೇ ಆಗಿದ್ದವು. ಕೊನೆಗೂ ಚಿನ್ನ-ಮಣ್ಣು ಆಗಿಯೇ 
ಉಳಿಯುವವು. 'ಆದ್ದರಿಂದ ನಡುವಿನಲ್ಲಿಯೂ ಚಿನ್ನ, ಮಣ್ಣೇ 
ಆಗಿವೆ. ಪೂರ್ವವರ್ಶಿ ಕಾರಣ (ಮಹತ್ವತ್ವ್ವಾದಿ)ವಫೂ ಯಾವ 
ಪರಮ ಕಾರಣವನ್ನು ಉಪಾದಾನವಾಗಿಸಿಕೊಂಡು ಅಪರ (ಅಹಂ 
ಕಾರಾದಿ) ಕಾರ್ಯ-ವರ್ಗವನ್ನು ಸೃಷ್ಟಿಸುತ್ತದೆಯೋ ಅದೇ 
ಅವುಗಳಿಗಿಂತಲೂ ಪರಮಸತ್ಯವಾಗಿದೆ. ತಾತ್ಪರ್ಯ - ಯಾವುದೇ 
ಕಾರ್ಯದ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಇರುವುದೋ ಅದೇ 
ಸತ್ಯವಾಗಿದೆ. ॥ ೧೭-೧೮ ॥ ಈ ಪ್ರಪಂಚದ ಉಪಾದನ ಕಾರಣ 
ಪ್ರಕೃತಿಯಾಗಿದೆ, ಆಧಾರ ಪುರುಷ (ಜೀವಾತ್ಸಾ) ಆಗಿದ್ದಾನೆ, 
ಇದನ್ನು ಪ್ರಕಟಪಡಿಸುವವನು ಕಾಲವಾಗಿದೆ. ಈ ತ್ರಿವಿಧತೆ ವಸ್ತುತಃ 
ಬ್ರಹ್ನಸ್ತರೂಪವೇ ಆಗಿದೆ. ಆ ಶುದ್ದಬ್ರಹ್ಮನು ನಾನೇ ಆಗಿದ್ದೇನೆ ॥ ೧೯ ॥ 
ಪರಮಾತ್ಮನ ಈಕ್ಷಣ ಶಕ್ತಿಯು ತನ್ನ ಕೆಲಸ ಮಾಡುತ್ತಿರುವವರೆಗೆ, 
ಅವನ ಪಾಲನ ಪ್ರವೃತ್ತಿ ನಡೆಯುತ್ತಾ ಇರುವವರೆಗೆ, ಜೀವಿಗಳ 
ಕರ್ಮಭೋಗಗಳಿಗಾಗಿ ಕಾರಣವು - ಕಾರ್ಯರೂಪದಿಂದ 
ಅಥವಾ ಪಿತಾ-ಪುತ್ರಾದಿರೂಪದಿಂದ ಈ ಸೃಷ್ಟಿತಕ್ತವು ನಿರಂತರ 
ನಡೆಯುತ್ತಾ ಇರುತ್ತದೆ. ॥ ೨೦॥ ಈ ವಿರಾಟವೇ ವಿವಿಧ 


ನಾನು ಪ್ರಳಯದ ಸಂಕಲಮಾಡಿದಾಗ, ಕಾಲರೂಪದಿಂದ 


ಇದರಲ್ಲಿ ಪ್ರವೇಶಿಸುತ್ತೇನೆ. ಆಗ ಇದು ಭವನಗಳೊಂದಿಗೆ ವಿನಾಶಕ್ಕೆ 


ಯೋಗ್ಯವಾಗುತ್ತದೆ. ॥ ೨೧ ॥ ಅದರ ಲೀನವಾಗುವ ಪ್ರಕ್ರಿಯೆ 


ಹೋಗುತ್ತವೆ. ॥ ೨೪ ॥ 


736 


ಯೋನಿರ್ವೈಕಾರಿಕೇ ಸೌಮ್ಯ ಲೀಯತೇ ಮನಸೀಶ್ವರೇ I 
ಶಬ್ದೋ ಭೂತಾದಿಮಪ್ಯೇತಿ ಭೂತಾದಿರ್ಮಹತಿ ಪ್ರಭುಃ 
|| ೨೫ ॥ 


ಸ ಲೀಯತೇ ಮಹಾನ್ಸೇಷು ಗುಣೇಷು ಗುಣವತ್ತಮಃ । 
ತೇಠವ್ವಕ್ತೇ ಸಂಪ್ರಲೀಯಂತೇತತ್ಕಾಲೇ ಲೀಯತೇ5ವ್ಯಯೇ 
|| ೨೬ ॥ 


ಕಾಲೋ ಮಾಯಾಮಯೇ ಜೀವೇ ಜೀವ ಆತ್ಮನಿ ಮಯ್ಯಜೇ । 
ಆತ್ಮಾ ಕೇವಲ ಆತ್ಮಸ್ಥೋ ಎಕಲ್ದಾಪಾಯಲಕ್ಷಣಃ 
|| ೨೭ ॥ 


ಏವಮನ್ಸೀಕ್ಷಮಾಣಸ್ಯ ಕಥಂ ವೈಕಲ್ಪಿಕೋ ಭ್ರಮಃ। 
ಮನಸೋ ಹೃದಿ ತಿಷ್ಕೇತ ವ್ಯೋಮ್ಸೀ ವಾರ್ಕೋದಯೇ ತಮಃ 
|| ೨೮॥ 


ಏಷ ಸಾಂಖ್ಯ ವಿಧಿಃ ಪ್ರೋಕ್ತಃ ಸಂಶಯಗ್ರಂಥಿ ಭೇದನಃ । 


ಪ್ರತಿಲೋಮಾನುಲೋಮಾಭ್ಯಾಂಪರಾವರದೃಶಾ ಮಯಾ 
|| ೨೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಸೌಮ್ಯನೇ | ರಾಜಸ ಅಹಂಕಾರವು ತನ್ನ ನಿಯಂತಾ ಸಾತ್ತ್ವಿಕ 
ಅಹಂಕಾರರೂಪೀ ಮನಸ್ಸಿನಲ್ಲಿ ಶಬ್ಧತನ್ನಾತ್ರೆ ಪಂಚಭೂತಗಳ 
ಕಾರಣ ತಾಮಸ ಅಹಂಕಾರದಲ್ಲಿ ಹಾಗೂ ಇಡೀ ಜಗತ್ತನ್ನು 
ಮೋಹಿತಗೊಳಿಸಲು ಸಮರ್ಥವಾದ ತ್ರಿವಿಧ ಅಹಂಕಾರವು 
ಮಹತ್ವತ್ವ್ವದಲ್ಲಿ ಲೀನವಾಗುತ್ತದೆ. ॥ ೨೫ ॥ ಜ್ಲಾನಶಕ್ಕಿ ಮತ್ತು 
ಕ್ರಿಯಾಶಕ್ಕಿಪ ಧಾನ ಮಹತ್ತತ್ತ್ಯ ವು ತನ್ನ ಕಾರಣ ಗುಣಗಳೆಲ್ಲಿ 
ಲೀನವಾಗುತ್ತದೆ. ಗುಣಗಳು ಅವ್ವಕ್ತ ಪ್ರಕೃತಿಯಲ್ಲಿ ಹಾಗೂ 
ಪ್ರಕೃತಿಯು ತನ್ನ ಪ್ರೇರಕ ಅವಿನಾಶೀ ಕಾಲನಲ್ಲಿ ಲೀನವಾಗಿ 


ಹತ್ತದ ॥ ೨೬ ॥ ಕಾಲವು ಮಾಯಾಮಯ (ವಿದ್ಯಾ 


ಯ) ಜೀವನಲ್ಲಿ ಮತ್ತು ಜೀವನು ಅಜನ್ಮಾ ಆತ್ಮನಾದ ನನ್ನಲ್ಲಿ 
ಷನ ಹೋಗುತ್ತಾನೆ. ಆತ್ಮವು ಯಾವುದರಲ್ಲಿಯೂ 


ಲೀನವಾಗುವುದಿಲ್ಲ ಅವನು ಉಪಾಧಿರಹಿತ ತನ್ನ ಸ್ವರೂಪದಲ್ಲೇ 
ಸ್ಥಿತವಾಗಿರುತ್ತದೆ. ಅವನು ಜಗತ್ತಿನ ಸೃಷ್ಟಿ ಹಾಗೂ 0 ಅಧಿ 
ಷ್ಠಾನ ಮತ್ತು ಅವಧಿಯಾಗಿದ್ದಾನೆ. ॥ ೨೭ ॥ ಉದ್ದವನೇ। ಈ 
ಪ್ರಕರ ವಿವೇಕ ದೃಷ್ಟಿಯಿಂದ ನೋಡುವವನ ಚಿತ್ತದಲ್ಲಿ ಈ 

ಪ್ರಪಂಚದ ಭ್ರಮೆ ಎಂದಿಗೂ ಆಗಲಾರದು. ಒಂದೊಮ್ಮೆ ಆದರ 
ಸ್ಪೂರ್ತಿ ಉಂಟಾದರೂ ಅದು ಹೆಚ್ಚು ಸಮಯದವರೆಗೆ ಹೇಗೆ ನಿಲ್ಲ 
ಬಲ್ಲದು ? ಸೂರ್ಯೋದಯವಾದ ಬಳಿಕವೂ ಆಕಾಶದಲ್ಲಿ ಅಂಧ 
ಕಾರವು ಇರಬಲ್ಲುದೇ ? ॥ ೨೮ ॥ ಎಲ್ಫೆ ಉದ್ಭವನೇ! ನಾನು 
ಕಾರ್ಯ ಮತ್ತು ಕಾರಣ ಇವೆರಡರ ಸಾಕ್ಷಿಯಾಗಿದ್ದೇನೆ. ನಾನು 
ನಿನಗೆ ಸೃಷ್ಟಿಯಿಂದ ಪ್ರಳಯದ ಮತ್ತು ಪ್ರಳಯದಿಂದ ಸೃಷ್ಟಿಪರೆಗಿನ 
ಸಾಂಖ್ಯವಿಧಿಯನ್ನು ತಿಳಿಸಿಹೇಳಿದೆ. ಇದರಿಂದ ಸಂದೇಹದ 


| ಗಂಥಿಯು ಬಿಚ್ಚಲಟ್ಟು, ಪುರುಷನು ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿ 


ಹೋಗುತ್ತಾನೆ. ॥ ೨೯ ॥ 


ಅಪ್ಪತನಾಲ್ಪನೆಯ ಅಧ್ಯಾಯವು ಮುಗಿಯಿತು. ॥ ೨೪ ॥ 
ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ವಂಧೇ ಚತುರ್ವಿಂಶೋ5 ಧ್ಯಾಯಃ॥ ೨೪ ॥ 





ಡ್‌ । ; ದಿದ 
ಇಪತ್ರೈದನೆಯ ಅಧ್ಯಾಯ 
ಮೂರೂ ಗುಣವೃತ್ತಿಗಳ ನಿರೂಪಣೆ 
ಶ್ರೀಭಗವಾನುವಾಚ ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಪುರುಷಪುಂಗವ 
A ಹ ಉದ್ದವನೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಪ್ರ-ಪ್ರತ್ಯೇಕ 
ಚತ ಹ Elid Leyak ಗುಣಗಳು ಪ್ರಕಾಶಬೀರುತ್ತವೆ. ಅವುಗಳ ಕಾರಣದಿಂದ ಪ್ರಾಣಿಗಳ 
ತನ್ನೇ ಪ್ರರುಷವರ್ಯೇದಮುಪಧಾರಯ ಶಂಸತಃ ಸ್ವಭಾವ ದಲ್ಲಿಯೂ ಭೇದಗಳು ಉಂಟಾಗುತ್ತವೆ. ಯಾವ 


11 © ॥॥ 


ಶಮೋ ದಮಸ್ತಿತಿಕ್ಸೇಕ್ಷಾ ತಪಃ ಸತ್ಯಂ ದಯಾ ಸ್ಮೃತಿಃ । 
ತುಷ್ಠಿಸ್ತಾ ಗೋ ಸ್ಪೃಹಾ ಶ್ರದ್ಧಾ ಹ್ರೀರ್ದಯಾದಿಃ ಸನಿರ್ವೃತಿಃ 
|| 2 || 


ಗುಣದಿಂದ ಯಾವ-ಯಾವ ಸ್ವಭಾವಗಳು ಉಂಟಾಗುತ್ತವೆ 
ಮ ನಾನು ಈಗ ತಿಳಿಸುತ್ತೇನೆ. ಮನಸಿಟ್ಟು ಕೇಳು. ॥ ೧ ॥ 

ಶಮ (ಮನಸ್ಸಿನ ಸಂಯಮ), ದಮ (ಇಂದ್ರಿಯನಿಗ್ರಹ), ತಿತಿಕ್ಟಾ 
(ಸಹಿಷ್ಣುತೆ, ವಿವೇಕ, ತಪಸ್ಸು, ಸತ್ಯ, ದಯೆ, ಸ್ವೃತಿ, ಸಂತೋಷ, 
ತ್ಯಾಗ, ವಿಷಯಗಳ ಕುರಿತು ಅನಿಚ್ಛೆ, ಶ್ರದ್ಧೆ, ಲಜ್ಜೆ (ಪಾಪಮಾಡು 





25 ಅಧ್ಯಾಯ] 


ಏಕಾದಶಸ್ಯಂಧ 


737 





ಕಾಮ ಈಹಾ ಮದಸ್ಪಷ್ಣಾ ಸಂಭ ಆಶೀರ್ಭಿದಾ ಸುಖಮ್‌ | 
ಮದೋತ್ಸಾಹೋಯಶಪ್ರೀತಿರ್ಹಾಸಂವೀರ್ಯಂಬಲೋದ್ಯಮಃ 
|| ೩ ॥| 


ಕ್ರೋಧೋ ಲೋಭೋಶನೃತಂ ಹಿಂಸಾ ಯಾಚ್ಲಾದಂಭು ಕ್ಷಮಃಕಲಿ: । 
ಶೋಕಮೋಹ್‌ ವಿಷಾದಾರ್ತೀ ನಿದ್ರಾ55ತಾ ಭೀರನುದ್ಯಮಃ 
| ೪ 1 


ಸತ್ತಸ್ಕ ರಜಸಪ್ಲೈತಾಸ್ತಮಸಶ್ನಾನುಪೂರ್ವಶಃ । 
ವೃತ್ತಯೋ ವರ್ಣಿತಪ್ರಾಯಾ: ಸನ್ನಿಪಾತಮಥೋ ಶೃಣು 
॥ ೫ ॥ 


ಸನ್ನಿಪಾತಸ್ತ ಹಮಿತಿ ಮಮೇತ್ಯುದವ ಯಾ ಮತಿಃ। 
ವ್ಯವಹಾರಃ ಸನ್ನಿಪಾತೋ ಮನೋಮಾತ್ರೇಂದ್ರಿಯಾಸುಭಿಃ 
|| ೬ || 


ಧರ್ಮೇ ಚಾರ್ಥೇ ಚ ಕಾಮೇ ಚ ಯದಾಸೌ ಪರಿನಿಷ್ಠಿತ: | 
. ಗುಣಾನಾಂ ಸನ್ನಿಕರ್ಟೋತಯಂ ಶ್ರದ್ಧಾರತಿಧನಾವಹಃ 
11 ೭ ॥ 


ಪ್ರವೃತ್ತಿಲಕ್ಷಣೇ ನಿಷ್ಠಾ ಪುಮಾನ್ಯರ್ಹಿ ಗೃಹಾಶ್ರಮೇ | 
ಸ್ವಧರ್ಮೇ ಚಾನುತಿಷ್ಠೇತ ಗುಣಾನಾಂ ಸಮಿತಿರ್ಹಿ ಸಾ 


11 ಲ || 
ಪುರುಷಂ ಸತ್ತ _ಂಯುಕ್ತಮನುಮೀಯಾಚ್ಛಮಾದಿಭಿಃ। 
ಕಾಮಾದಿಭೀ ರಜೋಯುತ್ತಂ ಕ್ರೋಧಾದ್ಯೈಸಮಸಾ ಯುತಮ್‌ 

| ೯ ॥ 


ಯದಾ ಭಜತಿ ಮಾಂ ಭಕಾ ್ರ್ಯ ನಿರಪೇಕ್ಷ; ಸಕರ್ಮಭಿ:॥ 
ತಂ ಸತ್ತ ಪಕ್ಳತಿಂ ವಿದ್ಯಾತ್ತುರುಷಂ ಸ್ವಯಮೇವ ವಾ 
॥ ೧೦ ॥ 


ಯದಾ ಆಶಿಷ ಆಶಾಸ್ಯ ಮಾಂ ಭಜೇತ ಸಕರ್ಮಭಿಃ । 
ತಂ ರಜಃಪ್ರಕೃತಿಂ ವಿದ್ಯಾದ್ದಿಂಸಾಮಾಶಾಸ್ಯ ತಾಮಸಮ್‌ 
1 ೧೧ ॥ 


ಸತ್ತ್ವಂ ರಜಸ್ತಮ ಇತಿ ಗುಣಾ ಜೀವಸ್ಯ ನೈವ ಮೇ। 
ಚಿತ್ರಜಾ ಯೈಸ್ತು ಭೂತಾನಾಂ ಸಜ್ಜಮಾನೋ ನಿಬಧ್ಯತೇ 
1 ೧೨ ॥ 


| ದೇವತೆಲ್ಲಿ ಪ್ರಾರ್ಥನೆ, ಭೇದಬುದ್ವಿ 


| ಚಿತ್ತದಲ್ಲಿ 





ವುದರಲ್ಲಿ ಸ್ವಾಭಾವಿಕ ಸಂಕೋಚ), ಆತ್ಮರತಿ, ದಾನ, ವಿನಯ, 
ಸರಳತೆ ಮುಂತಾದವುಗಳು ಸತ್ತ್ವ್ಯಗುಣದ ವೃತ್ತಿಗಳು. ॥ ೨ ॥ ಇಚ್ಛೆ, 

ಪ್ರಯತ್ನ ಮದ, ತೃಷೆ (ತೃಷ್ಟಿಯಲ್ಲದಿರುವುದು) ಗರ್ವ, ಧನಕ್ಕಾಗಿ 
ವಿಷಯಭೋಗ, 
ಯುದ್ಧಾದಿಗಳಲ್ಲಿ ಮದಜನಿತ ಉತ್ಪಾಹ, ತನ್ನ ಕೀರ್ತಿಯಲ್ಲಿ ಪ್ರೀತಿ, 
ಹಾಸ್ಯ, ಪರಾಕ್ರಮ, ಹಠದಿಂದ ಉದ್ಯೋಗಮಾಡುವ ಪ್ರವೃತ್ತಿ - 
ಇವು ರಜೋಗುಣದ ವೃತ್ತಿಗಳು. ॥ ೩ ॥ ಕ್ರೋಧ (ಅಸಹಿಷ್ಟುತೆ), 
ಲೋಭ, ಸುಳ್ಳುಹೇಳುವುದು, ಹಿಂಸೆ, ಯಾಚನೆ, ಡಂಭಾಚಾರ, 
ಶ್ರಮ, ಕಲಹ, ಶೋಕ ಮೋಹ, ವಿಷಾದ, ದೀನತೆ, ನಿದ್ದೆ ಆಸೆ, 
ಭಯ, ಆಕರ್ಮಣ್ಯತೆ - ಇವು ತಮೋಗುಣದ ವೃತ್ತಿಗಳು. I ¥ 
ಈ ಕ್ರಮದಿಂದ ಸತ್ತ್ಯಗುಣ, ಕಣೋಗುಣ, . ತಮೋಗುಣ 
ಇವುಗಳು ಅಧಿಕಾಂಶವಿರುವ ವ್ಯಕ್ತಿಗಳ ವೃತ್ತಿಗಳನ್ನು ಬೇರೆ-ಬೇರೆ 
ಯಾಗಿ ವರ್ಣಿಸಿರುವನು. ಈಗ ಅವುಗಳ ಬೆರಕೆಯಿಂದ ಆಗುವ 
ವೃತ್ತಿಗಳ ವರ್ಣನೆಯನ್ನು ಕೇಳು. ॥ ೫ ॥ ಉದ್ದವನೇ! ಮೂರೂ 
ಗುಣಗಳ ಮಿಶ್ರಣದಿಂದಲೇ 'ನಾನು' ಮತ್ತು "ನನ್ನದು' ಎಂಬ 
ಬುದ್ಧಿಯು ಉತ್ಪನ್ನವಾಗುತ್ತದೆ. ಮನಸ್ಸು, ಶಬ್ದಾದಿ ವಿಷಯಗಳು, 
ಇಂದ್ರಿಯಗಳು ಮತ್ತು ಪ್ರಾಣಗಳು ಇವುಗಳ ಕಾರಣದಿಂದ 
ವೃತ್ತಿಗಳ ವ್ಯವಹಾರ ನಡೆಯುತ್ತದೆ. ಸಾತ್ತ್ವಿಕ, ರಾಜಸ, ತಾಮಸ 
ಮೂರೂ ಗುಣಗಳ ಮಿಶ್ರಣದಿಂದಲೇ ಕ್ರಿಯೆಗಳು ನಡೆಯು 


ತ್ತವೆ. ॥ ೬ ॥ ಮನುಷ್ಯನು ಧರ್ಮ, ಅರ್ಥ, ಕಾಮರೂಪೀ ಪುರು 


ಷಾರ್ಥಗಳನ್ನು ಸಾಧಿಸಲು ತೊಡಗಿದಾಗ, ಅವನಿಗೆ ಮೂರೂ 
ಗುಣಗಳ ಆವಶ್ಯಕತೆ ಬೀಳುತ್ತದೆ. ಆಗ ಅವನಿಗೆ ಸತ್ತ್ವಗುಣದಿಂದ 
ಶ್ರದ್ಧೆ, ರಜೋಗುಣದಿಂದ ಆಸಕ್ತಿ, ತಮೋಗುಣದಿಂದ ಧನದ 
ಪ್ರಾಪ್ತಿಯಾಗುತ್ತದೆ. ಇದೂ ಕೂಡ ಗುಣಗಳ ಮಿಶ್ರಣವೇ 


ಆಗಿದೆ. ॥ ೭ ॥ ಮನುಷ್ಯನು ಸಕಾಮ ಕರ್ಮದ ಅನುಷ್ಠಾನ 


ಮಾಡುವಾಗ ಅಥವಾ ಅವನು ಗೃಹಸ್ಥಾಶ್ರಮದಲ್ಲಿ ನಿಷ್ಠೆ ಇರಿಸುತ್ತಾ 
ತನ್ನ ಕರ್ಮಗಳನ್ನು ಪಾಲಿಸುವಾಗಲೂ ಅವನಲ್ಲಿ ಮೂರೂ ಗುಣ 
ಗಳ ಸಮ್ಮಿಶ್ರಣವಿದೆ ಎಂದು ತಿಳಿಯಬೇಕು. ॥ ೮ ॥ 

ಮಾನಸಿಕ ಶಾಂತಿ, ಜಿತೇಂದ್ರಿಯತೆ ಮೊದಲಾದ ಗುಣಗಳಿಂದ 
ಸತ್ತ್ವ್ಯಗುಣೀ ಮನುಷ್ಯನ, ಕಾಮನೆ ಮೊದಲಾದವುಗಳಿಂದ ರಜೋ 
ಗುಣಿ ವ್ಯಕ್ಕಿಯ ಕ್ರೋಧ, ಹಿಂಸೆ ಮುಂತಾದ ಗುಣಗಳಿಂದ ತಮೋ 
ಗುಣಿಯ ಪರಿಚಯವಾಗುತ್ತದೆ. ॥ ೯ ॥ ಪುರುಷರಿರಲೀ, ಸ್ವೀಯಾ 
ಗಿರಲೀ ಅವರು ನಿಷ್ಠುಮರಾಗಿ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳ 
ಮೂಲಕ ನನ್ನನ್ನು ಆರಾಧಿಸುತ್ತಿದ್ದರೆ ಅವರನ್ನು ಸತ್ತ್ಯಗುಣಿಗಳು 
ಎಂದು ತಿಳಿಯಬೇಕು. ॥ ೧೦ ॥ ಸಕಾಮಭಾವದಿಂದ ತನ್ನ 
ಕರ್ಮಗಳ ಮೂಲಕ ನನ್ನ ಭಜನೆ-ಪೂಜೆ ಮಾಡುವವನು ರಜೋ 
ಗುಣಿಯಾಗಿದ್ದಾನೆ. ತನ್ನ ಶತ್ರುವಿನ ಮೃತ್ಯುಗಾಗಿ, ಹಿಂಸಾಯುಕ್ತ ನನ್ನ 
ಭಜನೆ-ಪೂಜೆ ಮಾಡುವವನು ತಮೋಗುಣೀ ಎಂದು ತಿಳಿಯ 
ಬೇಕು. ॥ ೧೧ ॥ ಸತ್ತ್ವ, ರಜ, ತಮ ಈ ಮೂರೂ ಗುಣಗಳು 
ಜೀವಿಯದಾಗಿವೆ. ಪರಮಾತ್ಮನಾದ ನನ್ನವುಗಳಲ್ಲ ಇವು ಪ್ರಾಣಿಗಳ 
ಹುಟ್ಟುತ್ತವೆ. ಈ ಗುಣಗಳ ಕಾರಣದಿಂದಲೇ ಶರೀರ, 
ಧನಾದಿಗಳಲ್ಲಿ ಆಸಕ್ಶನಾಗಿ ಜೀವಿಯು ಸ್ವಯಂ ಬಂಧಿತನಾಗು 
ತ್ತಾನೆ. ॥ ೧೨ ॥ 


738 


ಯದೇತರ್‌ ಜಯೇತಸ್ಪ ಫಿ ಭಾಸ್ಪರಂ ವಿಶದಂ ಶಿವಮ್‌ । 


ಶ್ರೀಮದಾ ಿಗವತ 


| ಅಧ್ಯಾಯ 25 


ಸತ್ತ್ವಗುಣವು ಪ್ರಕಾಶಕ, ನಿರ್ಮಲ ಮತ್ತು ಶಾಂತವಾಗಿದೆ. 


ತದಾ ಸುಖೇನ ಯುಚ್ಛೇತ ಧರ್ಮಜ್ಞಾನಾದಿಭಿಃ ಪುಮಾನ್‌ ಅದು ರಜೋಗುಣ, ತಮೋಗುಣಗಳನ್ನು ಅದುಮಿ ಬೆಳೆದಾಗ 
| ೧೩ ॥ | ಪುರುಷನು ಸುಖ, ಧರ್ಮ, ಜ್ಞಾನ ಮುಂತಾದುವನ್ನು ಪಡೆದು 


ಯದಾ ಜಯೇತ್ತಮಃ ಸತ್ತಂ ರಜಃ ಸಂಗಂ ಭಿದಾ ಚಲಮ್‌ । 
ತದಾ ದುಃಖೇನ ಯುಜ್ಯೇತ ಕರ್ಮಣಾ ಯಶಸಾ ಶ್ರಿಯಾ 
Il ೧೪ I 


ಯದಾ ಜಯೇದ್ರಜಃ ಸತ್ತಂ ತಮೋ ಮೂಢಂ ಲಯಂ ಜಡಮ್‌ । 
ಯುಜ್ಛೇತ ಶೋಕಮೋಹಾಭ್ಯಾಂ ನಿದ್ರಯಾ ಹಿಂಸಯಾ5ಶಯಾ 
॥ ೧೫ 1 


ಯದಾ ಚಿತ್ರಂ ಪ್ರಸೀದೇತ ಇಂದ್ರಿಯಾಣಾಂ ಚ ನಿರ್ವ್ವತಿಃ | 
ದೇಹೇsಭಯಂ ಮನೋಜಸಂಗಂ ತತತ್ರ್ವಂ ವಿದ್ಧಿ ಮತ್ತದಮ್‌ 
11 ೧೬ ॥ 


ವಿಕುರ್ವನ್‌ಕ್ರಿಯಯಾ ಚಾಧೀರನಿರ್ವೃತ್ತಿಶ್ಚಚೇತಸಾಮ್‌ | 
ಗಾತ್ರಾಸ್ವಾಸ್ತ್ಯಂ ಮನೋ ಭ್ರಾಂತಂ ರಜ ಏತೈರ್ನಿಶಾಮಯ 
I 0೭ ॥ 


ಸೀದಚ್ಛಿತ್ರಂ ವಿಲೀಯೇತ ಚೇತಸೋ ಗ್ರಹಣೇ5ಕ್ಟಮಮ್‌ । 
pF 
ಮನೋ ನಷ್ಟಂ ತಮೋ ಗ್ಗಾನಿಸ್ತಮಸ್ತದುಪಧಾರಯ 
॥ ೧೮ ॥ 


ಏಧಮಾನೇ ಗುಣೇ ಸತ್ತೇ ದೇವಾನಾಂ ಬಲಮೇಧತೇ । 
ಆಸುರಾಣಾಂ ಚ ರಜಸಿ ತಮಸ್ಕುದ್ದವ ರಕ್ಷಸಾಮ್‌ 
॥ ೧೯ ॥ 


ಸತ್ತಾ ಜ್ನಾಗರಣಂ ವಿದ್ಯಾದ್ರಜಸಾ ಸ್ವಪ್ನಮಾದಿಶೇತ್‌ । 
ಪ್ರಸ್ವಾಸಂತಮಸಾ ಜಂತೋಸ್ತುರೀಯಂ ತ್ರಿಷು ಸಂತತಮ್‌ 
1 ೨೦ ॥ 


ಉಪರ್ಯುಪರಿ ಗಚ್ಛಂತಿ ಸತ್ವ್ವೇನ ಬ್ರಾಹ್ಮಣಾ ಜನಾಃ । 
ತಮಸಾಧೋ5ಥ ಆಮುಖ್ಯಾದ್‌ ರಜಸಾಂತರಚಾರಿಣಃ 
1 ೨೧ ॥ 


ಕೊಳ್ಳುತ್ತಾನೆ. ॥ ೧೩ ॥ ರಜೋಗುಣವು ಭೇದಬುದ್ಧಿಯ ಕಾರಣ 
ವಾಗಿದೆ. ಆಸಕ್ಕಿ ಮತ್ತು ಪ್ರವೃತ್ತಿ ಅದರ ಸ್ವಭಾವವಾಗಿದೆ. ತಮೋ 
ಗುಣ ಮತ್ತು ಸತ್ತ್ವಗುಣಗಳನ್ನು ಅದುಮಿ ರಜೋಗುಣವು 
ಬೆಳೆದಾಗ ಮನುಷ್ಯನು ದುಃಖ, ಕರ್ಮ, ಕೀರ್ತಿ, ಲಕ್ಷ್ಮೀ 
(ಸಂಪತ್ತು) ಇವುಗಳಿಂದ ಸಂಪನ್ನನಾಗುತ್ತಾನೆ. ॥ ೧೪ ॥ ತಮೋ 
ಗುಣದ ಸ್ವರೂಪವು ಅಜ್ಞಾನವಾಗಿದೆ. ಆಲಸ್ಯ, ಬುದ್ದಿಯ 
ಮೂಢತೆ ಅದರ ಸ್ವಭಾವವಾಗಿದೆ. ಆ ತಮೋಗುಣವು ಬೆಳೆದು 
ಸತ್ತ್ಯಗುಣ ಮತ್ತು ರಜೋಗುಣಗಳನ್ನು ಆದುಮಿಬಿಡುತ್ತದೋ 
ಆಗ ಪ್ರಾಣಿಯು ಬಗೆ-ಬಗೆಯ ಆಸೆಗಳನ್ನು ಮಾಡುತ್ತಾನೆ. 
ಶೋಕ-ಮೋಹದಲ್ಲಿ ಬೀಳುವನು. ಹಿಂಸಿಸಲು ತೊಡಗುವನು. 
ಆಥವಾ ನಿದ್ರಾ-ಆಲಸ್ಯಕ್ಕೆ ವಶೀಭೂತನಾಗಿ ಮಲಗಿಕೊಂಡೇ 
ಇರುವನು. ॥ ೧೫ ॥ ಚಿತ್ತವು ಪ್ರಸನ್ನವಾದಾಗ, ಇಂದ್ರಿಯಗಳು 
ಶಾಂತವಾದಾಗ, ದೇಹವು ನಿರ್ಭಯವಾದಾಗ, ಮನಸಿನಲ್ಲಿ 
ಆಸಕ್ಕಿಯು ಉಳಿಯದಿದ್ದಾಗ, ಸತ್ತ ಗುಣವು ವೃದ್ಧಿಯಾಗಿದೆ 
ಎಂದು ತಿಳಿಯಬೇಕು. ಸತ್ತ್ವಗುಣವು ನನ್ನ ಪ್ರಾಪ್ತಿಯ ಸಾಧನೆ 
ಯಾಗಿದೆ. ॥ ೧೬ ॥ ಕೆಲಸ ಮಾಡುತ್ತಾ-ಮಾಡುತ್ತಾ ಜೀವಿಯ 
ಬುದ್ಧಿಯು ಚೆಂಚಲವಾದಾಗ ; ಜ್ಞಾನೇಂದ್ರಿಯಗಳು ಅಸಂತುಷ್ಟ 
ರಾಗಿ, ಕರ್ಮೇಂದ್ರಿಯಗಳು ವಿಕಾರದಿಂದ ಕೂಡಿದರೆ ; ಮನಸ್ಸು 
ಭ್ರಾಂತವಾಗಿ, ಶರೀರವು ಅಸ್ವಸ್ಥವಾದಾಗ ರಜೋಗುಣದ ವೇಗವು 
ಹೆಚ್ಚುತ್ತಿದೆ ಎಂದು ತಿಳಿಯಬೇಕು. ॥ ೧೭ ॥ ಚಿತ್ತವು ಜ್ಞಾನೇಂದ್ರಿ 
ಯಗಳ ಮೂಲಕ ಶಬ್ದಾದಿ ವಿಷಯಗಳನ್ನು ಸರಿಯಾಗಿ ಅರಿಯಲು 
ಅಸಮರ್ಥವಾದಾಗ ಮತ್ತು ಖಿನ್ನವಾಗಿ ಲೀನವಾಗತೊಡಗಿದಾಗ, 
ಮನಸ್ಸು ಬರಿದಾಗಿ, ಅಜ್ಞಾನ, ವಿಷಾದಗಳು ಹೆಚ್ಚಿದಾಗ, ತಮೋ 
ಗುಣವು ಹೆಚ್ಚಿರುವುದನ್ನು ತಿಳಿಯಬೇಕು. ॥ ೧೮ ॥ 

ಉದ್ದವನೇ! ಸತ್ವಗುಣವು ವೃದ್ಧಿಯಾದಾಗ ದೇವತೆಗಳ, 
ರಜೋಗುಣ ಬೆಳೆದಾಗ ಅಸುರರ, ತಮೋಗುಣವು ಹೆಚ್ಚಿದಾಗ 
ರಾಕ್ನಸರ ಬಲವು ಹೆಚ್ಚುತ್ತದೆ. (ವೃತ್ತಿಗಳೆಲ್ಲಿಯೂ ಕ್ರಮಶಃ ಸತ್ತಾ ದಿ 
ಗುಣಗಳ ಹೆಚ್ಚಳ ಉಂಟಾದಾಗ ದೇವತ್ವ, ಅಸುರತ್ವ, ರಾಕ್ಸಸತ್ವ 
ಪ್ರಧಾನವಾದ ನಿವೃತ್ತಿ, ಪವೃತ್ತಿ, ಮೋಹದ ಪ್ರಧಾನತೆ ಉಂಟಾಗು 
ತ್ತದೆ) ॥ ೧೯ ॥ ಸತ್ತ್ವಗುಣದಿಂದ ಜಾಗ್ರತ್‌-ಅವಸ್ಥೆ, ರಜೋ 
ಗುಣದಿಂದ ಸ್ವಪ್ಪಾವಸ್ಥೆ ತಮೋಗುಣದಿಂದ ಸುಷುಪ್ತಿ-ಅಮಸ್ಥೆ 
ಉಂಟಾಗುತ್ತವೆ. ಈ ಮೂರರಲ್ಲಿಯೂ ತುರೀಯವು ಸಮಾನ 
ವಾಗಿ ವ್ಯಾಪಿಸಿರುತ್ತದೆ. ಅದೇ ಶುದ್ಧ, ಏಕರಸ ಆತ್ಮನಾಗಿ 
ದ್ದಾನೆ. ॥ ೨೦ ॥ ವೇದಗಳ ಅಭ್ಯಾಸದಲ್ಲಿ ತತ್ಪರರಾದ ಬ್ರಾಹ್ಮಣರು 
ಸತ್ತಗುಣದ ಮೂಲಕ ಉತ್ತರೋತ್ತರ ಮೇಲಿನ ಲೋಕಗಳಿಗೆ 
ಹೋಗುತ್ತಾರೆ. ತಮೋಗುಣದಿಂದ ಜೀವಿಗಳಿಗೆ ವೃಕ್ಷಾದಿಗಳ 
ವರೆಗಿನ ಅಧೋಗತಿ ಪ್ರಾಪ್ತವಾಗುತ್ತದೆ. ರಜೋಗುಣದಿಂದ 
ಮನುಷ್ಯ ಶರೀರವು ದೊರೆಯುತ್ತದೆ. ॥ ೨೧ ॥ 


25 ಅಧ್ಯಾಯ | 


ಏಕಾದಶ ಸೃಂಧ 733 





ಸತ್ತೆ ಹ ಪ್ರಲೀನಾಃಸ್ವರ್ಯಾಂತಿ ನರಲೋಕಂರಜೋಲಯಾಃ। 
ತಮೋಲಯಾಸ್ತು ನಿರಯಂ ಯಾಂತಿ ಮಾಮೇವ ನಿರ್ಗುಣಾಃ 
|| ೨೨ ॥| 


ಮದರ್ಪಣಂ ನಿಷ್ಠಲಂ ವಾ ಸಾತಿ ತ್ರ್ಮಿಕಂ ನಿಷಕರ್ಮ ತತ್‌ | 
ರಾಜಸಂ ಫಲಸಂಕಲ್ಪಂ ಹಿಂಸಾಪ್ರಾಯಾದಿ ತಾಮಸಮ್‌ 
11 ೨೩ | 


ಕೈವಲ್ಯಂ ಸಾತ್ಲಿಕಂ ಜ್ಞಾನಂ ರಜೋ ವೈಕಲ್ಲಿಕಂ ಚ ಯತ್‌ । 
ಪ್ರಾಕೃತಂತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂಸ್ಕೃತಮ್‌ 
I ೨೪ | 


ವನಂ ತು ಸಾತ್ತಿಕೋ ವಾಸೋ ಗ್ರಾಮೋ ರಾಜಸ ಉಚ್ಯತೇ | 
ತಾಮಸಂ ದ್ಯೂತಸದನಂ ಮನ್ನಿಕೇತಂ ತು ನಿರ್ಗುಣಮ್‌ 


I ೨೫ 1 | 


ಸಾತ್ತಿ ಕಃ ಕಾರಕೋ5 ಸಂಗೀ ರಾಗಾಂಧೋ ರಾಜಸಃ ಸ್ಮೃತಃ । 


ತಾಮಸಃ ಸ್ಕೃತಿವಿಭ್ರಷ್ಟೋ ನಿರ್ಗಣೋ ಮದಪಾಶ್ರಯಃ 
॥| ೨೬ ॥ 


ಸಾತ್ತ್ವಿಕ್ಯಾಧ್ಯಾತ್ಮಿಕೀ ಶ್ರದ್ಧಾ ಕರ್ಮತ್ರದ್ಧಾ ತು ರಾಜಸೀ । 
ತಾಮಸ್ಯಧರ್ಮೇ ಯಾ ಶ್ರದ್ಧಾಮತ್ತೇವಾಯಾಂ ತು ನಿರ್ಗುಣಾ 
Il 2೭ ॥ 


ಪಥ್ಯಂ ಪೂತಮನಾಯಸ್ತ ಮಾಹಾರ್ಯಂ ಸಾತಿ 3೦ ಸ್ಮೃತಮ್‌ | 
ರಾಜಸಂ ಚೇಂದ್ರಿಯಪ್ರೇಷ್ಠಂ ತಾಮಸಂ ಚಾರ್ತಿದಾಶುಚಿ 
I ೨೮ ॥ 


ಸಾತ್ತಿಕಂ ಸುಖಮಾತ್ನೋತ್ಸಂ ವಿಷಯೋತ್ಸಂ ತು ರಾಜಸಮ್‌ | 
ತಾಮಸಂ ಮೋಹದ್ಭನ್ಯೋತ್ಪಂ ನಿರ್ಗುಣಂ ಮದಪಾಶ್ರಯಮ್‌ 
2೯ I 


ದ್ರವ್ಯಂ ದೇಶಃ ಫಲಂ ಕಾಲೋ ಜ್ಞಾನಂ ಕರ್ಮ ಚ ಕಾರಕ: । 
ಶ್ರದ್ದಾವಸ್ಥಾ $ಕೃತಿರ್ನಿಷ್ಠಾ ತೈಗುಣ್ಯಃ ಸರ್ವ ಏವ ಹಿ 
I 20 ॥ 


| ಮಾಡುವವನು 


ಸತ್ತ್ವಗುಣವು, ವೃದ್ಧಿಯಾದಾಗ ಮೃತ್ಯು ಸಂಭವಿಸಿದರೆ 
ಅವನು ಸ್ವರ್ಗವನ್ನು ಪಡೆದುಕೊಳ್ಳುತ್ತಾನೆ, ರಜೋಗುಣವು ಹೆಚ್ಚಿ 
ದಾಗ ಮೃತ್ಯುವಾದರೆ ಅವನಿಗೆ ಮನುಷ್ಠಲೋಕ ದೊರೆಯುತ್ತದೆ. 
ತಮೋಗುಣಪವು ಬೆಳೆದಾಗ ಸತ್ತರೆ ಅವನಿಗೆ ನರಕದ ಪ್ರಾಪ್ತಿ 
ಯಾಗುತ್ತದೆ. ಆದರೆ ತ್ರಿಗುಣಾತೀಶ-ಜೀವನ್ಮುಕ್ಕ ಪುರುಷನಿಗೆ ನನ್ನ 
ಪ್ರಾಪ್ತಿಯೇ ಆಗುತ್ತದೆ. ॥ ೨೨ ॥ ತನ್ನ ಸ್ವಧರ್ಮವನ್ನು ಭಗವದ 
ರ್ಪಣ ಭಾವದಿಂದ ಅಥವಾ ನಿಷ್ಕಾಮಭಾವದಿಂದ ಮಾಡಿದಾಗ 
ಅದು ಸಾತ್ರ್ವಿಕವಾಗುತ್ತದೆ. ಯಾವುದೇ ಕರ್ಮಾನುಷ್ಠಾನದಲ್ಲಿ 
ಫಲದ ಕಾಮನೆ ಇದ್ದಾಗ ಅದು ರಾಜಸವಾಗುತ್ತದೆ. ಯಾವುದೇ 
ಕರ್ಮದಲ್ಲಿ ಯಾರನ್ನಾದರೂ ಸತಾಯಿಸುವ ಅಥವಾ ತೋರಿಕೆಯ 
ಭಾವವಿದ್ದರೆ ಅದು ತಾಮಸಿಕವಾಗುತ್ತದೆ. ॥ ೨೩ ॥ ಶುದ್ಧ ಆತ್ಮನ 
ಜ್ಞಾನವು ಸಾತ್ಲಿಕಜ್ಞಾನವಾಗಿದೆ. ತನ್ನನ್ನು ಕರ್ಕಾ-ಭೋಕ್ತಾ ಎಂದು 
ತಿಳಿಯುವ ಜ್ಞಾನವು ರಾಜಸವಾಗಿದೆ. ಏಕಮಾತ್ರ ತನ್ನ ಶರೀರವನ್ನೇ 
ಆತ್ಮನೆಂದು ತಿಳಿಯುವುದು ತಾಮಸಿಕವಾಗಿದೆ. ಈ ಮೂರ 
ರಿಂದಲೂ ವಿಲಕ್ಷಣವಾದ ನನ್ನ ಸ್ವರೂಪದ ನಿಜವಾದ ಜ್ಞಾನ 
ಗುಣಾತೀತವಾಗಿದೆ. ॥ ೨೪ ॥ ಏಕಾಂತ ಪವಿತ್ರದೇಶದಲ್ಲಿ ವಾಸಿಸು 
ವುದು ಸಾತ್ವ್ವಿಕವಾಗಿದೆ. ಗೃಹಾಸಕ್ಕಿ ಇರುವುದು ರಾಜಸವಾಗಿದೆ 
ಮತ್ತು ಜೂಜು ಮದ್ಯಪಾನಾದಿಗಳಲ್ಲಿ ಆಸಕ್ಷನಾಗುವುದು ತಾಮಸಿಕ 
ವಾಗಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಂದಿರದಲ್ಲಿ ವಾಸಿಸುವುದು 
ನಿರ್ಗುಣ ನಿವಾಸವಾಗಿದೆ. ॥ ೨೫ ॥ ಅನಾಸಕ್ತಛಾವದಿಂದ ಕರ್ಮ 
ಸಾತ್ತಿಕನು; ರಾಗಾಂಧನಾಗಿ ಕರ್ಮಮಾಡು 
ವವನು ರಾಜಸಿಯು ; ಪೂರ್ವಾಪರ ವಿಚಾರರಹಿತನಾಗಿ ಕರ್ಮ 
ಮಾಡುವವನು ತಾಮಸಿಕನಾಗಿದ್ದಾನೆ. ಇವುಗಳನ್ನು ಬಿಟ್ಟು ಕೇವಲ 
ನನಗೆ ಶರಣಾಗಿ, ಆಹಂಕಾರಎಲ್ಲ ದೆ ಕರ್ಮಮಾಡುವವನು 
ನಿರ್ಗುಣನಾಗಿದ್ದಾನೆ. ॥ ೨೬ ॥ ಆತ್ಮವಿಷಯಕ ಶ್ರದ್ಧೆಯು ಸಾತ್ತ್ವಿಕ 
ವಾಗಿದೆ. ಕರ್ಮವಿಷಯಕ ಶ್ರದ್ಧೆಯು ರಾಜಸವಾಗಿದೆ. ಅಧರ್ಮ 
ದಲ್ಲಿರುವ ಶ್ರದ್ಧೆಯು ತಾಮಸವಾಗಿದೆ. ನನ್ನ ಸೇವೆಯಲ್ಲೇ ಇರುವ 
ಶ್ರದ್ಧೆಯು ನಿರ್ಗುಣವಾಗಿದೆ. I ೨೭॥ 

ಆರೋಗ್ಯದಾಯಕ, ಪವಿತ್ರ ಮತ್ತು ಅನಾಯಾಸವಾಗಿ ದೊರೆ 
ಯುವ ಭೋಜನವು ಸಾತ್ವ್ವಿಕವಾಗಿದೆ. ನಾಲಿಗೆಗೆ ರುಚಿಯಾದ, 
ಸ್ವಾದಿಷ್ಠದೃಷ್ಟಿಯಿಂದ ಕೂಡಿದ ಆಹಾರವು ರಾಜಸವಾಗಿದೆ. 
ದುಃಮಯ, ಅಪವಿತ್ರ ಊಟವು ತಾಮಸವಾಗಿದೆ. ॥ ೨೮ ॥ 
ಆಂತರ್ಮುಖತೆಯಿಂದ, ಆಶ್ಮಚಿಂತನೆಯಿಂದ ದೊರೆಯುವ 
ಸುಖವು ಸಾತ್ವ್ವಿಕವಾಗಿದೆ. ಬಹಿರ್ಮುಖತೆಯಿಂದ, ವಿಷಯ 
ಗಳಿಂದ ಸಿಗುವ ಸುಖವು ರಾಜಸವಾಗಿದೆ. ಅಜ್ಞಾನ, ದೀನತೆ 
ಯಿಂದ ಆಗುವ ಸುಖವು ತಾಮಸವಾಗಿದೆ. ನನ್ನನ್ನು ಆಶ್ರಯಿಸಿ 
ದಾಗ ಉಂಟಾಗುವ ಸುಖವು ಗುಣಾತೀತ, ನಾನಾಗಿ ॥೨೯॥ 

ಉದ್ಭವನೇ | ದ್ರವ್ಯ (ವಸ್ತು), ದೇಶ (ಸ್ಥಾನ), ಫ 
ಜ್ಞಾನ, ಕರ್ಮ, ಕರ್ತಾ, ಶ್ರದ್ಧೆ, ಅವಸ್ಥೆ, ದೇವ- i 
ತಿರ್ಯಗಾದಿ ಶರೀರ ಮತ್ತು ನಿಷ್ಠೆ - ಇವೆಲ್ಲವೂ ತ್ರಿಗುಣಾತ್ಮಕವೇ 
ಆಗಿವೆ ॥ ೩೦ ॥ ಪುರುಷಶ್ರೇಷ್ಠನೇ | ಪುರುಷ ಮತ್ತು ಪ್ರಕೃತಿಯ 


740 


ಸರ್ವೇ ಗುಣಮಯಾ ಭಾವಾಃ ಪುರುಷಾವ್ಯಕ್ತಧಿಷ್ಠಿತಾಃ । 
ದೃಷ್ಟಂ ಶ್ರುತಮನುಧ್ಯಾತಂ ಬುದ್ಧ್ವಾ ವಾ ಪುರುಷರ್ಷಭ 
॥| ೩೧ I 


ಏತಾಃ ಸಂಸೃತಯಃ ಪುಂಸೋ ಗುಣಕರ್ಮನಿಬಂಧನಾಃ | 

ಯೇನೇಮೇ ನಿರ್ಜಿತಾಃ ಸೌಮ್ಯ ಗುಣಾ ಜೀವೇನ ಚಿತ್ತಜಾಃ । 

ಭಕ್ತಿಯೋಗೇನ ಮನ್ನಿಷ್ಠೋ ಮದ್ದಾನಾಯ ಪ್ರಪದ್ಯತೇ 
| ೩೨ ॥ 


ತಸ್ಮಾದ್ದೇಹಮಿಮಂ ಲಬ್ಧಾ ಜ್ಞಾನವಿಜ್ಞಾನಸಂಭವಮ್‌ । 
ಗುಣಸಂಗಂ ವಿನಿರ್ಧೂಯ ಮಾಂ ಭಜಂತು ವಿಚಕ್ಕಣಾಃ 
1೩೩ ॥ 


ನಿಸಂಗೋ ಮಾಂ ಭಜೇದ್ವಿದ್ದಾನಪ್ರಮತ್ತೋ ಜಿತೇಂದ್ರಿಯಃ | 
ರಜಸಮಶಾಭಿಜಯೇತಸ, ಸಂಸೇವಯಾ ಮುನಿಃ 
ಹ [| “ಮ ಸ 
I ೩೪ 1 


ಸತ್ತ್ವಂ ಚಾಭಿಜಯೇದ್ಯುಕ್ಟೋನೈರಪೇಕ್ಟ್ವೇಣ ಶಾಂತಧೀಃ | 
ಸಂಪದ್ಯತೇಗುಣೈರ್ಮುಕ್ರೋ ಜೀವೋ ಜೀವಂ ವಿಹಾಯ ಮಾಮ್‌ 
|| ೩೫ 1 


ಜೀವೋ ಜೀವವಿನಿರ್ಮುಕ್ತೋ ಗುಣೈೆಶ್ಛಾಶಯಸಂಭವೈಃ | 
ಮಯೈದ ಬ್ರಹ್ಮಣಾ ಪೂರ್ಣೊೋ ನ ಬಹಿರ್ನಾಂತರಶ್ನರೇತ್‌ 
॥ ೩೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಆಶ್ರಿತವಾಗಿರುವ ಎಲ್ಲ ಭಾವಗಳು ಗುಣಮಯವೇ ಆಗಿವೆ. ಅವು 
ಬೇಕಾದರೆ ನೇತ್ರಾದಿ ಇಂದ್ರಿಯಗಳಿಂದ ಅನುಭವಿಸಿದುದಾಗಲೀ, 
ಅಥವಾ ಶಾಸ್ತ್ರಗಳ ಮೂಲಕ ಲೋಕ-ಲೋಕಾಂತರದ ಸಂಬಂಧ 
ವಾಗಿ ಕೇಳಿದುದಾಗಲೀ, ಇಲ್ಲವೇ ಬುದ್ಧಿಯಿಂದ ಯೋಚಿಸಿ, 
ವಿಚಾರಮಾಡಿದುದಾಗಲೀ ಎಲ್ಲವೂ ತ್ರಿಗುಣಾತ್ಮಕವೇ 
ಆಗಿವೆ. ॥ ೩೧ ॥ ಜೀವಿಗಳಿಗೆ ದೊರೆಯುವ ಯೋನಿಗಳು ಅಥವಾ 
ಗತಿಗಳೆಲ್ಲವೂ ಅವನ ಗುಣ-ಕರ್ಮಗಳ ಅನುಸಾರವೇ ಇರುತ್ತವೆ. 
ಎಲೆ ಸೌಮ್ಯ! ಎಲ್ಲ ಗುಣಗಳು ಚಿತ್ರದೊಂದಿಗೆ ಸಂಬಂಧ 
ವಿರಿಸುತ್ತವೆ. ಅವುಗಳ ಮೇಲೆ ವಿಜಯ ಸಾಧಿಸಿದ. ಜೀವಿಯು 
ಭಕ್ತಿಯೋಗದ ಮೂಲಕ ನನ್ನಲ್ಲೇ ಸ್ಥಿತನಾಗಿ, ಕೊನೆಯಲ್ಲಿ ನನ್ನ 
ಸ್ವರೂಪವನ್ನೇ ಪಡೆದುಕೊಳ್ಳುವನು. ॥ ೩೨ ॥ ಈ ಮನುಷ್ಯ 
ಶರೀರವು ಬಹಳ ದುರ್ಲಭವಾಗಿದೆ. ಇದೇ ಶರೀರದಲ್ಲಿ ತತ್ತ್ವ 
ಜ್ಞಾನ ಮತ್ತು ಅದರಲ್ಲಿ ನಿಷ್ಕಾರೂಪೀ ವಿಜ್ಞಾನವನ್ನು ಪಡೆಯುವ 
ಸಂಭವವಿದೆ. ಅದಕ್ಕಾಗಿ ಇದನ್ನು ಪಡೆದ ಬುದ್ಧಿವಂತನಾದ 
ಮನುಷ್ಯನು ಗುಣಗಳ ಆಸಕ್ತಿಯನ್ನು ತೊಡೆದು ನನ್ನನ್ನೇ 
ಭಜಿಸಬೇಕು. ॥ ೩.೩ ॥ ವಿಚಾರಶೀಲ ಪುರುಷನು ತುಂಬಾ ಎಚ್ಚರಿಕೆ 
ಯಿಂದ ಸತ್ತ ಗುಣದ ಸೇವನೆಯಿಂದ ರಜೋಗುಣ, ತಮೋಗುಣ 
ಗಳನ್ನು ಗೆದ್ದುಕೊಳ್ಳಬೇಕು. ಇಂದ್ರಿಯಗಳನ್ನು ವಶಪಡಿಸಿಕೊಂಡು, 
ನನ್ನ ಸ್ವರೂಪವನ್ನು ಅರಿತುಕೊಂಡು, ನನ್ನ ಭಜನೆಯಲ್ಲಿ ತೊಡಗ 
ಬೇಕು. ಆಸಕ್ತಿಯು ಲೇಶಮಾತ್ರವೂ ಇರಬಾರದು. ॥ ೩೪॥ 
ಧ್ಯಾನಯೋಗದ ಮೂಲಕ ಚಿತ್ತವೃತ್ತಿಗಳನ್ನು ಶಾಂತ ಗೊಳಿಸಿ 
ಕೊಂಡು, ನಿರಪೇಕ್ಷತೆಯಿಂದ ಸತ್ತ್ವಗುಣದ ವಿಜಯ ಸಾಧಿಸಿ 
ಕೊಳ್ಳಬೇಕು. ಹೀಗೆ ಗುಣಗಳಿಂದ ಮುಕ್ತನಾದ ಜೀವಿಯು ತನ್ನ 
ಜೀವಭಾವವನ್ನು ಬಿಟ್ಟು, ನನ್ನಲ್ಲಿ ಒಂದಾಗಿಹೋಗುತ್ತಾನೆ॥ ೩೫ ॥ 
ಜೀವಭಾವದಿಂದ ಮುಕ್ತನಾದ ಜೀವಿಯು ಅಂತಣರಣದಲ್ಲಿ 
ಉತ್ಪನ್ನವಾಗುವ ಗುಣಗಳಿಂದ ಮುಕ್ತನಾಗಿ, ಪರಿಪೂರ್ಣನಾದ 
ನನ್ನೊಂದಿಗೆ ಏಕೀಭಾವವನ್ನು ಪಡೆದುಕೊಂಡು, ನನ್ನಲ್ಲಿಯೇ ಸೇರಿ 
ಹೋಗುತ್ತಾನೆ. ಮತ್ತೆ ಅವನಿಗೆ ಪುನರ್ಜನ್ಮ ಇರುವುದಿಲ್ಲ ॥ ೩೬ ॥ 


ಇಪ್ಪತ್ತೈದನೆಯ ಅಧ್ಯಾಯವು ಮುಗಿಯಿತು. ॥ ೨೫ ॥1 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸಂಧೇ ಪಂಚದಿಂಶೋ5 ಧ್ಯಾಯಃ॥ ೨೫ ॥ 
Se ಕ ಹ ಹಾಾಸಾಸಾನಾ, 


ಇಪುತ್ಲಾರನೆಯ ಅಧ್ಯಾಯ 
ಪುರೂರವನ ವೈರಾಗ್ಯೋಕ್ತಿ 


ಶ್ರೀಭಗವಾನುವಾಚ 
ಮಲಕಣಮಿಮಂ ಕಾಯಂ ಲಬಾ ಮದರ್ಮ ಆಸಿತಃ। 
[sg [ee 02 ಟು 


ಆನಂದಂ ಪರಮಾಮತ್ಥಾನಮಾತ್ಮಸ್ಪಂ ಸಮುಪೈತಿ ಮಾಮ್‌ 
1 ೧॥ 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಎಲೈ ಉದ್ದವನೇ! ಈ 
ಮನುಷ್ಯಕರೀರವು ನನ್ನ ಸ್ವರೂಪಜ್ಞಾನದ ಮತ್ತು ನನ್ನ ಪ್ರಾಪ್ತಿಯ 
ಮುಖ್ಯಸಾಧನವಾಗಿದೆ. ಇದನ್ನು ಪಡೆದ ಯಾವ ಮನುಷ್ಯನು 
ನಿಜವಾದ ಪ್ರೇಮದಿಂದ ನನ್ನ ಭಕ್ತಿ ಮಾಡುವನೋ, ಅವನು 
ಅಂತಹರಣದಲ್ಲಿ ಸ್ಥಿತನಾದ ಆನಂದಸ್ವರೂಪೀ ಪರಮಾತ್ಮನಾದ 
ನನ್ನನ್ನು ಪಡೆದುಕೊಳ್ಳುವನು. ॥ ೧ ॥ 


28 ಅಧ್ಯಾಯ] 


ಏಕಾದಶ ಸ್ಥಂಧ 


741 





ಗುಣಮಯ್ಯಾ ಜೀವಯೋನ್ಯಾವಿಮುಕ್ಳೋಜ್ಗಾ ್ಲನನಿಷ್ಠಯಾ | 
ಗುಣೇಷು ಮಾಯಾಮಾತ್ರೇಷು ದೃಶ್ಯಮಾನೇಷ್ಟವಸ್ತುತಃ । 
ವರ್ತಮಾನೋಶಪಿ ನಪ್ಪಮಾನ್‌ ಯುಜ್ಯತೇ ವಸ್ತುಭಿರ್ಗುಣ್ಯೆ' 


11 ೨ || | 


ಸಂಗಂ ನ ಕುರ್ಯಾದಸತಾಂ ತಿಶ್ನೋದರತ್ಛಪಾಂ ಕ್ವಚಿತ್‌ । 
ತಸ್ಯಾನುಗಸ್ತಮಸ್ಯಂಧೇ ಪತತೃಂಧಾನುಗಾಂಧವತ್‌ 
I ೩ ॥ 


ಐಲಃ ಸಮ್ರಾಡಿಮಾಂ ಗಾಥಾಮಗಾಯತ ಬೃಹಚ್ಛವಾಃ । 
ಊರ್ವಶೀವಿರಹಾನ್ಸುಹ್ಯನ್ನಿರ್ದಿಣ್ಣ ಶೋಕಸಂಯಮೇ 
॥| ೪ ॥ 


ತೃಕ್ತ್ವಾನ5ತ್ಮಾನಂ ಪ್ರಜಂತೀಂ ತಾಂ ನಗ್ನ ಉನ್ನತ್ತವನ್ನಷಃ । 
ವಿಲಪನ್ನನ್ಗಗಾಜ್ಜಾಯೇ ಘೋರೇ ತಿಷ್ಕೇತಿ ವಿಕ್ಠಪಃ 
IW ೫ ॥ 


ಕಾಮಾನತೃಪ್ರೋಠ ನುಜುಷನ್‌ ಕ್ಪುಲ್ಲಕಾನ್ವರ್ಷಯಾಮಿನೀಃ । 
ನವೇದ ಯಾಂತೀರ್ನಾಯಾಂತೀ ರುರ್ವಶ್ಯಾಕೃಷ್ಟಚೇತನಃ 
|| ೬ || 


ಐಲ ಉವಾಚ 
ಅಹೋ ಮೇ ಮೋಹವಿಸ್ತಾರಃ ಕಾಮಕಶ್ಶಲಚೇತಸಃ । 
ದೇವ್ಯಾ ಗೃಹೀತಕಂಠಸ್ಯ ನಾಯು:ಖಂಡಾ ಇಮೇ ಸ್ಮೃತಾಃ 
11 ೭ ॥ 


ನಾಹಂ ವೇದಾಭಿನಿರ್ಮಕಸೂರ್ಯೋ ವಾಭ್ಯುದಿತೋತಮುಯಾ | 
ಮುಷಿತೋ ವರ್ಷಪೂಗಾನಾಂ ಬತಾಹಾನಿ ಗತಾನ್ಮುತ 
1 ಲ || 


ಜೀವಿಗಳ ಎಲ್ಲ ಯೋನಿಗಳು, ಎಲ್ಲ ಗತಿಗಳು ತ್ರಿಗುಣ 
ಮಯವಾಗಿವೆ. ಜೀವಿಯು ಜ್ಞಾನನಿಷ್ಠೆಯ ಮೂಲಕ ಅವುಗಳಿಂದ 
ಎಂದೆಂದಿಗೂ ಮುಕ್ತನಾಗಿ ಹೋಗುತ್ತಾನೆ. ಕಂಡುಬರುವ ಸತ್ತ್ವ, 
ರಜ ಮುಂತಾದ ಗುಣಗಳು ವಾಸ್ತವಿಕವಾಗಿಲ್ಲ, ಮಾಯಾಮಾತ್ರ 
ವಾಗಿವೆ. ಜ್ಞಾನ ಉಂಟಾದ ಬಳಿಕ ಪುರುಷನು ಅವುಗಳ ನಡುವೆ 
ಇದ್ದರೂ ಕೂಡ, ಅವುಗಳ ಮೂಲಕ ವ್ಯವಹರಿಸುತ್ತಿದ್ದರೂ ಕೂಡ, 
ಅವುಗಳಿಂದ ಬಂಧಿತನಾಗುವುದಿಲ್ಲ ಏಕೆಂದರೆ, ಆ ಗುಣಗಳ 
ವಾಸ್ತವಿಕ ಅಸ್ತಿತ್ವವೇ ಇರುವುದಿಲ್ಲ ॥ ೨ ॥ ವಿಷಯಗಳ ಸೇವನೆ 
ಮತ್ತು ಉದರ ಪೋಷಣೆಯಲ್ಲೇ ತೊಡಗಿರುವ ಅಸತ್‌ ಪುರುಷರ 
ಸಂಗವನ್ನು ಎಂದೂ ಮಾಡಬಾರದು. ಸಾಮಾನ್ಯವಾಗಿ ಇದರ 
ಕುರಿತು ಜನರು ಲಕ್ಷ್ಯವಿಡಬೇಕು; ಏಕೆಂದರೆ, ಅವರನ್ನು 
ಅನುಸರಿಸುವವರಿಗೆ - "ಕುರುಡನ ಆಸರೆಯಿಂದ ನಡೆಯುವ 
ಕುರುಡನಂತೆ' ದುರ್ದಶೆ ಉಂಟಾಗುತ್ತದೆ. ಅವನಿಗಾದರೋ 
ಘೋರ ಅಂಧಕಾರದಲ್ಲಿ ಅಲೆಯಬೆಣಾಗುತ್ತದೆ. ॥ ೩ ॥ ಉದ್ದವನೇ | 
ಹಿಂದೆ ಪರಮ ಯಶಸ್ವೀ ಸಾಮ್ರಾಟ ಇಲಾನಂದನ ಪುರೂರವನು 
ಊರ್ವಶಿಯ ವಿರಹದಿಂದ ಅತ್ಯಂತ ವ್ಯಾಕುಲನಾಗಿದ್ದನು. ಮತ್ತೆ 
ಶೋಕ ದೂರವಾದಾಗ ಅವನಲ್ಲಿ ಪ್ರಬಲವಾದ ವೈರಾಗ್ಯವು 
ಉದಿಸಿತು. ಆಗ ಅವನು ಅನುಭವಸಿದ್ದವಾದ ಈ ಗಾಥೆಯನ್ನು 
ಹಾಡಿದನು. ॥ ೪ ॥ ತನ್ನನ್ನು ಅಗಲಿ ಓಡಿಹೋಗುತ್ತಿರುವ 
ಊರ್ವಶಿಯ ಹಿಂದೆ ರಾಜಾ ಪುರೂರವನು ಎವಸ್ವನಾಗಿ 
ಹುಚ್ಚನಂತೆ ಅತ್ಯಂತ ವಿಹ್ವಲನಾಗಿ ಓಡುತ್ತಾ ಹೀಗೆ ಹೇಳ 
ತೊಡಗಿದನು - "ದೇವೀ! ನಿಷ್ಠುರ ಹೃದಯಳೇ | ಸ್ವಲ್ಪ ಹೊತ್ತಾ 
ದರೂ ನಿಂತುಕೋ. ಓಡಿಹೋಗಬೇಡ. ॥ ೫ ॥ ಊರ್ವಶಿಯು 
ರಾಜನ ಚಿತ್ತವನ್ನು ಸಂಪೂರ್ಣವಾಗಿ ಅಪಹರಿಸಿಬಿಟ್ಟಿದ್ದಳು. ಅವ 
ಳೊಂದಿಗಿನ ಕಾಮೋಪಭೋಗದಿಂದ ಅವನಿಗೆ ತೃಪ್ತಿಯೇ 
ಆಗಿರಲಿಲ್ಲ ಅವನು ಕ್ಲುದ್ರವಾದ ವಿಷಯಸೇವನೆಯಲ್ಲಿ ಅವನಿಗೆ 
ಎಷ್ಟೋ ವರ್ಷಗಳ ರಾತ್ರಿಗಳು ಬಂದು ಹೋದುದರ ಅರಿವೇ 
ಇಲ್ಲದಷ್ಟು ಮುಳುಗಿಹೋಗಿದ್ದನು. ಈಗ ಊರ್ವಶಿಯು ಬಿಟ್ಟು 


| ಹೋದಾಗ ವಿದೇಕ ಉಂಟಾಗಿ, ಮನಸಿನಲ್ಲೇ ಹೀಗೆ ಅಂದು 


ಕೊಂಡನು. ॥ ೬ ॥ 

ಪುರೂರವನು ಹೇಳಿದನು - ಅಯ್ಯೋ ಶಿವನೇ! ನನ್ನ 
ಮೂಢತೆಯನ್ನಾದರೋ ನೋಡಬಾರದೇ ! ಕಾಮವಾಸನೆಯು 
ನನ್ನ ಚಿತ್ತವನ್ನು ಎಷ್ಟು ಕಲುಷಿತಗೊಳಿಸಿತು ! ಊರ್ವಶಿಯು ತನ್ನ 
ಬಾಹುಗಳಿಂದ ನನ್ನ ಕತ್ತನ್ನು ಅಪ್ಪಿಕೊಂಡಳು, ಅದರಿಂದ ನಾನು 
ಆಯುಸ್ಲಿನ ಎಷ್ಟು ವರ್ಷಗಳನ್ನು ಕಳೆದುಕೊಂಡೆ | ಆಯ್ಯೋ! 
ಏಸ್ಟೃತಿಗೂ ಒಂದು ಮೇರೆ ಇರುತ್ತದಲ್ಲ! ॥ ೭ ॥ ಅಯ್ಯಯ್ಯೋ ! 
ಇವಳು ನನ್ನನ್ನು ಬರಿದಾಗಿಸಿದಳು. ಸೂರ್ಯ ಹುಟ್ಟಿದನೋ, 
ಮುಳುಗಿದನೋ ಎಂಬುದನ್ನೂ ನಾನು ಅರಿಯದೆ ಹೋಡೆ. 
ಅನೇಕ ವರ್ಷಗಳ ದಿನಗಳ ಮೇಲೆ ದಿನಗಳು ಸಂದುಹೋದುವು. 
ಆದರೆ ನನ್ನ ಅರಿವಿಗೆ ಬರಲಿಲ್ಲ ಎಂತಹ ದುಃಖದ ಮಾತಾಗಿದೆ 
ಇದು! ॥ ೮ ॥ ಅಯ್ಯೋ! ಆಶ್ಚರ್ಯವೇ | ನನ್ನ ಮನಸಿನಲ್ಲಿ ಎಷ್ಟು 


742 


ಶ್ರೀಮದ್ಧಾಗವತ 


[ಅಧ್ಯಾಯ 26 





ಆಹೋಮೇ ಆತ್ಮಸಮ್ಮೋಹೋ ಯೇನಾತ್ಮಾಯೋಷಿತಾಂ ಕೃತಃ | 
ಕ್ರೀಡಾಮೃಗಶ್ಛಕ್ರವರ್ತೀ ನರದೇವಶಿಖಾಮಣಿಃ 
| ೯ ॥ 


ಸಪರಿಚ್ಛದಮಾತ್ಗಾನಂ ಹಿತ್ವಾ ತೃಣಮಿವೇಶ್ದರಮ್‌ । 
ಯಾಂತೀಂ ಸ್ಟಿಯಂ ಚಾನ್ಸಗಮಂ ನಗ್ನ ಉನ್ನತ್ತವದ್ರುದನ್‌ 

1೧೦ Il 
ಕುತಸ್ತಸ್ಯಾನುಭಾವಃ ಸ್ಯಾತ್ರೇಜ ಈಶತ್ವಮೇವ ವಾ! 
ಯೋ ನ್ಹಗಚ್ಚಂ ಸ್ವೀ ಯಂ ಯಾಂತೀಂ ಖರವತ್ತಾದತಾಡಿತಃ 

I ೧೧ I 
ಕಿಂ ವಿದ್ಯಯಾ ಕಿಂ ತಪಸಾ ಕಿಂ ತ್ಯಾಗೇನ ಶ್ರುತೇನ ವಾ 
ಕಿಂ ವವಿಕ್ಷೇನ ಮೌನೇನ ಸ್ಪೀಭಿರ್ಯಸ್ಯ ಮನೋ ಹೃತಮ್‌ 


॥ ೧೨ ॥ 
ಸ್ವಾರ್ಥಸ್ಕಾಕೋವಿದಂ ಧಿಜ್ನಾಂ 
ಮೂರ್ಪಂ ಪಂಡಿತಮಾನಿನಮ್‌ ॥ 
ಯೋತಹಮೀಶ್ರಧತಾಂ ಪ್ರಾಪ್ಯ 
ಸ್ವೀಭಿರ್ಗೋಖರವಣ್ಜಿತಃ || 0% ॥ 


ಸೇವತೋ ವರ್ಷಪೂಗಾನ್ಸೇ ಉರ್ವಶ್ಯಾ ಅಧರಾಸವಮ್‌ । 
ನ ತೃಪ್ಯತ್ಯಾತ್ಥಭೂಃ ಕಾಮೋ ವಹ್ನಿರಾಹುತಿಭಿರ್ಯಥಾ 
1 ೧೪ ॥ 


ಪುಂಸ್ಕಲ್ಮಾಪಹೃತಂ ಚಿತ್ರಂ ಕೋ ನನ್ಯೋ ಮೋಚಿತುಂ ಪ್ರಭುಃ । 
ಆತ್ಮಾರಾಮೇಶ್ವರಮೃತೇ ಭಗವಂತಮಧೋಕ್ಷಜಮ್‌ 
Wl ೧೫ I 


ಬೋಧಿತಸ್ಕಾಪಿ ದೇವ್ಯಾ ಮೇ ಸೂಕ್ಕವಾಕ್ಕೇನ ದುರ್ಮತೇಃ | 
ಮನೋಗತೋ ಮಹಾಮೋಹೋ ನಾಪಯಾತ್ವಜಿತಾತ್ಸನ: 
I ೧೬ ॥ 


ಕಿಮೇತಯಾ ನೋತಪಕೃತಂ ರಜ್ಜಾವಾ ಸರ್ಕಚೇತಸಃ | ' 


ರೆಜ್ಜುಪ್ತರೂಪಾವಿದುಹೋ ಯೋತಹಂ ಯದಜಿತೇಂದ್ರಿಯಃ 


1 ೧೭1 
ಕ್ಲಾಯಂ ಮಲೀಮಸಃಕಾಯೋ 
ದೌರ್ಗಂಧ್ಯಾದ್ಯಾತ್ಮಕೋರಶುಚಿಃ | 
ಕ್ರ ಗುಣಾಃ ಸೌಮನಸ್ಯಾದ್ಯಾ 
ಹ್ಯಧ್ಯಾಸೋರ ವಿದ್ಯಯಾ ಕೃತಃ 11 ೧೮ ॥ 


| ಮೋಹ ಬೆಳೆದುಹೋಯಿತು. ಅವಳು ನರಶ್ರೇಷ್ಠ ಚಕ್ರವರ್ತಿ 


ಶಿಖಾಮಣಿ ಸಾಮ್ರಾಟ ಪುರೂರವನಾದ ನನ್ನನ್ನು ಸ್ವೀಯರ 
ಕ್ರೀಡಾಮೃಗ (ಆಟಿಕೆ)ವನ್ನಾಗಿಸಿಬಿಟ್ಟಳು. ॥ ೯ ॥ ನೋಡು! 
ನಾನು ಪ್ರಜೆಯನ್ನು ಮರ್ಯಾದೆಯಲ್ಲಿ ಇರಿಸುವಂತಹ ಸಾಮ್ರಾಟ 
ನಾಗಿದ್ದೇನೆ. ಅವಳು ನನ್ನನ್ನು ಮತ್ತು ನನ್ನ ರಾಜ್ಯವನ್ನು ಹುಲ್ಲಿನ 
ಕಡ್ಡಿಯಂತೆ ತಿರಸ್ಕರಿಸಿ ಹೊರಟುಹೋದಳು. ನಾನು 

ಬತ್ತಲೆಯಾಗಿ ಅಳುತ್ತಾ, ಗೋಳಾಡುತ್ತಾ ಅವಳೆ ಹಿಂದೆ ಓಡುತ್ತಿರು 
ವೆನಲ್ಲ। ಅಯ್ಯೋ! ಇದೊಂದು ಜೀವನವೇ! ॥ ೧೦ ॥ ಹೆಣ್ಣು 
ಕತ್ತೆಯು ಹಿಂದಿನಿಂದ ಒದೆಯುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಅದರ 
ಹಿಂದೆಯೇ ಹೋಗುವ ಗಂಡುಕತ್ತೆಯಂತೆ ನಾನೂ ಈ ಹೆಂಗಸಿನ 
ಹಿಂದೆ ಓಡುತ್ತಿರುವೆನಲ್ಲ! ಮತ್ತೆ ನನ್ನಲ್ಲಿ ಪ್ರಭಾವ, ತೇಜ ಮತ್ತು 
ಸ್ವಾಮಿತ್ವ ಹೇಗೆ ತಾನೇ ಇರಬಲ್ಲದು? ॥ ೧೧ ॥ ಯಾವನ 
ಮನಸ್ಸನ್ನು ಸ್ವೀಯು ಅಪಹರಿಸುತ್ತಾಳೋ ಅವನಿಗೆ ಎಷ್ಟು ವಿದ್ಯೆ 
ಇದ್ದರೇನು ವ್ಯರ್ಥವೇ. ಅವನಿಗೆ ತಪಸ್ಸು ತ್ಯಾಗ, ಶಾಸ್ತ್ರಾಭ್ಯಾಸ 
ದಿಂದಲೂ ಯಾವುದೇ ಲಾಭವಿಲ್ಲ ಅವನ ಏಕಾಂತವಾಸ, ಮೌನ 
ಇವುಗಳೂ ನಿಷ್ಠಲವೇ. ॥ ೧೨ ॥ ನನ್ನ ಲಾಭ-ಹಾನಿಯನ್ನೇ 
ಅರಿಯದ ನಾನು ನನ್ನನ್ನು ಬಹುದೊಡ್ಡ ಪಂಡಿತನೆಂದು ತಿಳಿಯು 
ತ್ರಿದ್ದೇನೆ. ನನ್ನಂತಹ ಮೂರ್ಪನಿಗೆ ಧಿಕ್ಕಾರವಿರಲಿ. ಆಯ್ಯೋ | 
ಶಿವನೇ! ನಾನು ಚಕ್ರವರ್ತಿ ಸಾಮ್ರಾಟನಾಗಿದ್ದರೂ ಕತ್ತೆ, ಎತ್ತು 
ಗಳಂತೆ ಸ್ವೀಯಳ ಬಲೆಯಲ್ಲಿ ಸಿಕ್ಕಿಹೋದೆನಲ್ಲ! ॥ ೧೩ ॥ ನಾನು 
ಅನೇಕ ವರ್ಷಗಳವರೆಗೆ ಊರ್ವಶಿಯ ಅಧರಾಮೃತವನ್ನು ಕುಡಿ 
ಯುತ್ತಾ ಇದ್ದೆ ಆದರೆ ನನ್ನ ಕಾಮವಾಸನೆ ತೃಪ್ರವಾಗಲಿಲ್ಲ ತುಪ್ಪದ 
ಆಹುತಿಯಿಂದ ಅಗ್ನಿಯು ತೃಪ್ರವಾಗುವುದಿಲ್ಲ ಹಾಗೆಯೇ ನನ್ನಲ್ಲಿ 
ಉತ್ಪನ್ನವಾದ ಕಾಮವು ತೃಪ್ಪವಾಗುವುದಿಲ್ಲ ॥ ೧೪ ॥ ಆ ಕುಲಟೆಯು 
ನನ್ನ ಚಿತ್ತವನ್ನು ಅಪಹರಿಸಿಬಿಟ್ಟಿರುವಳು. ಅವಳ ಉರುಳಿನಿಂದ ನನ್ನ 
ಮನಸ್ಸನ್ನು ಬಿಡಿಸಲು ಆತ್ಮಾರಾಮನೂ, ಜೀವನ್ಮುಕ್ತರ ಸ್ವಾಮಿಯೂ 
ಆದ ಇಂದ್ರಿಯಾತೀತ ಭಗವಂತನನ್ನು ಬಿಟ್ಟು ಬೇರೆ ಯಾರಿ 
ದ್ದಾರೆ? 1 ೧೫॥ ಊರ್ವಶಿಯಾದರೋ ನನಗೆ ವೈದಿಕ ಸೂಕ್ತ 
ದಿಂದ ಯಥಾರ್ಥವಾದ ಮಾತನ್ನು ಹೇಳಿದ್ದಳು. ಆದರೆ ನನ್ನ 
ಮನಸಿನ ಆ ಭಯಂಕರ ಮೋಹವು ಅಳಿದುಹೋಗದಿದ್ದಾಗ, ನನ್ನ 
ಬುದ್ಧಿಯು ಪೂರ್ಣವಾಗಿ ಕೆಟ್ಟುಹೋಗಿತ್ತು. ನನ್ನ ಇಂದ್ರಿಯ 
ಗಳೇ ನನ್ನ ಕೈಮಾರಿ ಹೋಗಿದ್ದಾಗ ನಾನು ಹೇಗೆ ತಿಳಿದು 
ಕೊಳ್ಳಬಲ್ಲೆ? ॥ ೧೬ ॥ ಹಗ್ಗವನ್ನು ಸರ್ಪವೆಂದು ತಿಳಿದು ಅದರಲ್ಲಿ 
ಸರ್ಪದ ಕಲನೆ ಮಾಡಿ, ದುಃಖಿತನಾದವನಿಗೆ, ಆ ಹಗ್ಗವು ಏನು 
ತಾನೇ ಮಾಡಬಲ್ಲದು? ಸ್ವತಃ ನಾನೇ ಅಜಿತೇಂದ್ರಿಯನಾದ 
ಕಾರಣ ಅಪರಾಧಿ ನಾನೇ ಆಗಿದ್ದೇನೆ. ॥ ೧೭ ॥ ದುರ್ಗಂಧದಿಂದ 
ತುಂಬಿಕೊಂಡಿರುವ ಮಲಿನವೂ, ಅಪವಿತ್ರವೂ ಆಗಿರುವ ಆ 
ದೇಹವೆಲ್ಲಿ? ಕೋಮಲತೆ, ಪವಿತ್ರತೆ, ಸುಗಂಧವೇ ಮುಂತಾದ 
ಪುಷ್ಪಗಳಂತಿರುವ ಗುಣವೆಲ್ಲಿ? ಆದರೆ ನಾನೇ ಅಜ್ಞಾನವಶನಾಗಿ 
ಕುರೂಪದಲ್ಲಿ ಸುಂದರತೆಯ ಆರೋಪಮಾಡಿದೆ, ಇದು ನನ್ನ 
ಮೂಡತೆಯೇ ಆಗಿದೆ. ॥ ೧೮ ॥ ಈ ಶರೀರವು ಜನ್ಮದಾತರಾದ 


26 ಅಧ್ಯಾಯ) 


ಏಕಾದಶ ಸ್ಕಂಧ 


743 





ಪಿತ್ರೋಃ ಕಿಂ ಸ್ವಂ ನು ಭಾರ್ಯಾಯಾಃ 


ಸ್ಥಾಮಿನೋತಗ್ನೇಃ ಶಗೃಧ್ರಯೋಃ | 
ಕಿಮಾತ್ಸನ ಕಿಂ  ಸುಷೃದಾಮಿತಿ 
ಯೋ | ನಾವಸೀಯತೇ ॥ ೧೯ ॥ 


ತಸ್ಟಿನ್‌ ಕಲೇವರೇ5 ಮೇಧ್ಯೇ ತುಚ್ಚನಿಷ್ಠೇ ವಿಷಜ್ಞತೇ I 
ಅಹೋ ಸುಭದ್ರಂ ಸುನಸಂ ಸುಸ್ಥಿತಂ ಚ ಮುಖಂ ಸ್ಪಿಯಃ 
॥| 2೦ ॥ 


ತ್ವಜಣ್ಮಾಂಸರುಧಿರಸ್ನಾ ಯುಮೇದೊ ಮಜ್ಞಾಸ್ಟಿಸಂಹತ್‌ | 
ವಿಣ್ಣೂತ್ರಪೂಯೇ ರಮತಾಂ ಕೃಮೀಣಾಂ ಕಿಯದಂತರಮ್‌ 
|| ೨೧ ॥ 


ವಿಷಯೇಂದ್ರಿಯಸಂಯೋಗಾನ್ಮನಃ ಕುಭ್ಯತಿ ನಾನ್ಯಥಾ 

W2೨2 ॥ 
ಅದೃಷ್ಟಾದಶ್ರುತಾದ್ಧಾವಾನ್‌ ನ ಭಾವ ಉಪಜಾಯತೇ । 
" ಅಸಂಪ್ರಯುಂಜತಃ ಪ್ರಾಣಾನ್‌ ಶಾಮೃತಿ ಸಿಮಿತಂ ಮನಃ 


11 ೨೩ ॥ 
ತಸ್ಥಾತ್‌ ಸಂಗೋ ನ ಕರ್ತವ್ಯಃ 
ಸ್ಟೀಷು ಸ್ರ್ರೈಣೇಷು ಚೇಂದ್ರಿಯ್ಸೆಃ । 
ವಿದುಹಾಂ ಚಾಪ್ಯವಿಶ್ರಬ್ಧಃ 
ಷಡರ್ಗಃ ಕಿಮು ಮಾದೃಶಾಮ್‌ ॥ ೨೪॥ 
ಶ್ರೀಭಗವಾನುವಾಚ 
ಏವಂ ಪ್ರಗಾಯನ್‌ ನೃಪದೇವದೇವಃ 


ಸ ಉರ್ವಶೀಲೋಕಮಥೋ ವಿಹಾಯ ॥ 


ಆತ್ಮಾನಮಾತ್ಮನ್ಯವಗಮ್ಮ ಮಾಂ ವೈ 


ಉಪಾರಮಜ್ವಾ ನವಿಧೂತಮೋಹಃ | 2೫ ॥ 


ತತೋ ದುಸಂಗ ಮುತ್ತೃಜ್ಯ ಸತ್ತು ಸಜ್ಜೇತ ಬುದ್ಧಿಮಾನ್‌ । 
ಸಂತ ಏತಸ್ಯ ಚ್ಛಿಂದಂತಿ ಮನೋವ್ಯಾಸಂಗಮುಕ್ಕಿಭಿಃ 
1 ೨೬ 1 
ಸಂತೋರನಹೇಕ್ಟಾ ಮಚ್ಚತ್ತಾಃ ಪ್ರಶಾಂತಾಃ ಸಮದರ್ಶಿನಃ | 
ನಿರ್ಮಮಾ ನಿರಹಂಕಾರಾ ನಿರ್ದ್ವಂದ್ವಾ ನಿಷ್ಪರಿಗ್ರಹಾಃ 
॥ ೨೭॥ 





ತಂದೆ-ತಾಯಿಯರಿಗೆ ಸೇರಿದ್ದೇ? ವಿವಾಹಿತ ಪತ್ನಿಗೆ ಸೇರಿದ್ದೇ? 
ಅನ್ನವನ್ನಿಟ್ಟು ಸಾಕಿದ ಒಡೆಯನಿಗೆ ಸೇರಿದ್ದೇ? ಕೊನೆಗೆ ಬೆಂಕಿಗೆ 
ಸೇರಿದ್ದೇ ? ನರಿ-ನಾಯಿಗಳಿಗೆ ಸೇರಿದ್ದೇ? ಇದನ್ನು ನನ್ನದೆಂದು 
ಹೇಳಲೇ ? ಸುಹೃದ್‌ ಸಂಬಂಧಿಗಳದ್ದೆಂದು ಹೇಳಲೇ ? ತುಂಬಾ 
ವಿಚಾರಮಾಡಿದಾಗ ಇದು ಯಾರದೂ ಅಲ್ಲ ಎಂಬುದೇ 
ನಿಶ್ಚಯವಾಗುತ್ತದೆ. ॥ ೧೯ ॥ ಈ ಶರೀರವು ಖಂಡಿತವಾಗಿ 
ಅಪವಿತ್ರವಾಗಿದ್ದು ಸ್ವರೂಪತಃ ತುಚ್ಛವಾಗಿದೆ. ಇಂತಹ ಶರೀರದಲ್ಲಿ 


| ಆಸಕ್ಕಿಯನ್ನಿರಿಸಿ "ಆಹಾ! ಈ ಸ್ಟ್ರೀಯ ಮುಖ, ಮೂಗು, ನಗು 
| ಎಷ್ಟು ಸುಂದರವಾಗಿದೆ ' ಎಂದು ಹೇಳತೊಡಗುತ್ತಾನೆ. ॥ ೨೦ ॥ 


ಈ ಶರೀರವು ಚರ್ಮ, ಮಾಂಸ, ಮಜ್ಜೆ ರಕ್ತ, ಸ್ನಾಯು, ಮೇದಸ್ಸು 
ಎಲುಬುಗಳ ರಾಶಿಯಾಗಿದೆ. ಮಲ-ಮೂತ್ರ, ಕೀವುಗಳಿಂದ 
ತುಂಬಿಕೊಂಡಿದೆ. ಮನುಷ್ಯನು ಇದರಲ್ಲಿ ರಮಿಸಿದರೆ ಮಲ 
ಮೂತ್ರದ ಕ್ರಿಮಿಗಳಿಗೂ ಇವನಿಗೂ ಅಂತರವೇನಿದೆ? ॥ ೨೧॥ 


| ಅದಕ್ಕಾಗಿ ತನ್ನ ಒಳಿತನ್ನು ಬಯಸುವ ವಿವೇಕಿ ಮನುಷ್ಯನು ಸ್ವೀಯರ 


ಅಥಾಪಿ ನೋಪಸಜ್ಜೇತ ಸ್ವೀಷು ಸ್ತೈಣೇಷು ಚಾರ್ಥವಿತ್‌ | | ಹಾಗೂ ಸ್ವ್ರೀಲಂಪಟರ. ಸಂಗವನ್ನು ಎಂದಿಗೂ ಮಾಡಬಾರದು. 


ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದಲೇ ಮನಸಿನಲ್ಲಿ 
ವಿಕಾರ ಉಂಟಾಗುತ್ತದೆ. ಆದು ಬಿಟ್ಟು ವಿಕಾರಕ್ಕೆ ಬೇರೆ ಯಾವ 
ಅವಕಾಶವೂ ಇಲ್ಲ ॥ ೨೨ ॥ ಎಂದೂ "ನೋಡದೆ. ಕೇಳದೆ ಇರುವ 
ವಸ್ತುವಿನ ಕುರಿತು ಮನಸ್ಸಿನಲ್ಲಿ ವಿಕಾರ ಉಂಟಾಗುವುದಿಲ್ಲ 
ವಿಷಯಗಳೊಂದಿಗೆ ಇಂದ್ರಿಯಗಳ ಸಂಯೋಗವು ಆಗದಂತೆ 


| ನೋಡುವವನ ಮನಸ್ಸು ತಾನಾಗಿ ನಿಶ್ಚಲವಾಗಿ ಶಾಂತವಾಗುತ್ತದೆ. 


ಆದ್ದರಿಂದ ಮಾತು, ಕಿವಿ, ಮನಸ್ಸೇ ಮೊದಲಾದ ಇಂದ್ರಿಯ 
ಗಳಿಂದ ಸ್ಟೀಯರ, ಸ್ವೀಲಂಪಟರ ಸಂಗ ಎಂದೂ ಮಾಡಬಾರದು. 
ನನ್ನಂತಹ ಜನರ ಮಾತಾದರೂ ಏನು, ದೊಡ್ಡ-ದೊಡ್ಡ ವಿದ್ವಾಂಸ 
ರಿಗೂ ಕೂಡ ತಮ್ಮ ಇಂದ್ರಿಯಗಳು ಮತ್ತು ಮನಸ್ಸುನಂಬಲರ್ಹ 
ವಾದುವುಗಳಲ್ಲ ॥ ೨೩-೨೪ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಉದ್ದವನೇ! ರಾಜ 
ರಾಜೇಶ್ವರ ಪುರೂರವನ ಮನಸ್ಸಿನಲ್ಲಿ ಈ ರೀತಿಯ ಉದ್ಗಾರಗಳು 


; ವಳುತ್ತಿದ್ದಾಗ, ಅವನು ಊರ್ವಶಿಯ ಕಡೆಯಿಂದ ತನ್ನ ಮನಸ್ಸನ್ನು 


ಪೂರ್ಣವಾಗಿ ವಿಮುಖಗೊಳಿಸಿದನು. ಈಗ ಜ್ಞಾ )ನೋದಯವಾದ 
ಕಾರಣ ಅವನ ಮೋಹವು ತೊಲಗಿತು. ಅವನು ತನ ಸ ಹೃದಯದಲ್ಲೇ 
ಆತ್ಮಸ್ವರೂಪನಾದ ನನ್ನ ಸಾಕಾ ತ್ಕಾರಮಾಡಿಕೊಂಡನು ಹಾಗೂ 
ಶಾಂತಭಾವರದಿಂದ ಸಿತನಾದನು. ॥ ೨೫ ॥ ಅದಕ್ಕಾಗಿ ಬುದ್ಧಿವಂತ 
ರಾದ ಮನುಷ್ಯರು ಪ್ರರೂರವನಂತೆ ಕುಸಂಗವನ್ನು ಬಿಟ್ಟು, ಸತ್ತುರು 
ಷರ ಸಂಗವನ್ನು ಮಾಡಬೇಕು. ಸಂತ ಮಹಾತ್ಮರು ತಮ್ಮ ಸದುಪ 
ದೇಶದಿಂದ ಅವನ ಮನಸ್ಸಿನ ಆಸಕ್ತಿಯನ್ನು ಇಲ್ಲವಾಗಿಸುತ್ತಾರೆ. 
ಸಂತ ಪುರುಷರಿಗೆ ಎಂದೂ ಯಾವುದೇ ವಸ್ತುವಿನ ಅಪೇಕ್ಷೆ 
ಇರುವುದಿಲ್ಲ ಅವರ ಚಿತ್ತ ನನ್ನಲ್ಲೇ ತೊಡಗಿರುತ್ತದೆ. ಅವರ 


ಹೃದಯದಲ್ಲಿ ಶಾಂತಿಯ ಅಗಾಧ ಸಮುದ್ರವೇ ಉಕ್ಕುತ್ತಿರುತ್ತದೆ. 


ಅವರು ಯಾವಾಗಲೂ ಎಲ್ಲೆಡೆ, ಎಲ್ಲದರಲ್ಲಿ ಸಮರೂಪದಿಂದ 
ಸ್ಥಿತನಾದ ಭಗವಂತನನ್ನೇ ದರ್ಶಿಸುತ್ತಿರುತ್ತಾರೆ. ಅವರಲ್ಲಿ ಮಮತೆ, 
ಅಹಂಕಾರವು ಲೇಶಮಾತ್ರವೂ ಇರುವುದಿಲ್ಲ ಅವರು. ಚಳಿ-ಸೆಕೆ 

ಸುಖ- ದುಃಖಾದಿ ದ್ವಂದ್ವಗಳಲ್ಲಿ ಏಕರಸವಾಗಿರುತ್ತಾರೆ. ಯಾವ 
ಪ್ರಕಾರದ ಪ್ರತಿಗ್ರಹವನ್ನೂ ಇರಿಸಿಕೊಳ್ಳುವುದಿಲ್ಲ ॥ ೨೬-೨೭ ॥ 


744 


ತೇಷು ನಿತ್ಯಂ ಮಹಾಭಾಗ ಮಹಾಭಾಗೇಷು ಮತ್ಕಥಾಃ । 
ಸಂಭವಂತಿ ಹಿತಾ ನೃಣಾಂ ಜುಷತಾಂ ಪ್ರಪುನಂತ್ಯಘಮ್‌ 
W ೨೪ ॥ 


ತಾಯೇ ಶೃಣ್ವಂತಿ ಗಾಯಂತಿ ಹ್ಯನುಮೋದಂತಿ ಚಾದೃತಾಃ । 
ಮತ್ತರಾಃ ಶ್ರದ್ಧಧಾನಾಶ್ಚ ಭಕ್ತಿಂ ವಿಂದಂತಿ ತೇ ಮಯಿ 


|| ೨೯ ॥ 
ಭಕ್ಕಿಂ ಲಬ್ಧವತಃ ಸಾಧೋಃ ಕಿಮನ್ಯದವಶಿಷ್ಯತೇ । 
ಮಯ್ಯನಂತಗುಣೇ ಬ್ರಹ್ಮಣ್ಯಾನಂದಾನುಭವಾತ್ಮನಿ 
1೩೦ ॥ 


ಯಥೋಪಶ್ರಯಮಾಣಸ್ಯ ಭಗವಂತಂ ವಿಭಾವಸುಮ್‌ । 
ಶೀತಂ ಭಯಂ ತಮೋ5 ಪ್ಯೇತಿ ಸಾಧೂನಂಸೇವತಸ್ತಥಾ 
|| ೩೧ ॥ 


ನಿಮಜ್ಜೋನೃಜತಾಂ ಘೋರೇ ಭವಾಬ್ದೌ ಪರಮಾಯನಮ್‌ । 
ಸಂತೋ ಬ್ರಹ್ಮವಿದಃ ಶಾಂತಾ ನೌರ್ದ್ಯಢೇವಾಪ್ಪು ಮಜ್ಜತಾಮ್‌ 
|| ೩೨ 1 


ಅನ್ನಂ ಹಿ ಪ್ರಾಣಿನಾಂ ಪ್ರಾಣ ಆರ್ತಾನಾಂ ಶರಣಂ ತ್ರಹಮ್‌ । 
ಧರ್ಮೋ ವಿತ್ರಂಸ್ಠಣಾಂಪ್ರೇತ್ಯಸಂತೋರರ್ವಾಗ್‌ ಭಿಭ್ಛತೋ5ರಣವಮ್‌ 
|| ೩೩ ॥ 


ಸಂತೋ ದಿಶಂತಿ ಚಕೂಂಷಿ ಬಹಿರರ್ಕಃ ಸಮುತ್ತಿತಃ | 
ದೇವತಾ ಬಾಂಧವಾಃ ಸಂತಃ ಸಂತ ಆತ್ಮಾಹಮೇವ ಚ 
|| ೩೪ || 


ವೈತಸೇನಸ್ತತೋತ ಪ್ಯೇವಮುರ್ವಶ್ಯಾ ಲೋಕನಿಸ್ಟ ಹಃ! 
ಮುಕ್ತಸಂಗೋ ಮಹೀಮೇತಾಮಾತ್ಕಾರಾಮಶ್ಪಚಾರ ಹ 
|| ೩೫ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 28 


ಮಹಾ ಭಾಗ್ಯಶಾಲೀ ಉದ್ದವನೇ | ಸಂತರ ಸೌಭಾಗ್ಯದ ಮಹಿಮೆ 
ಯನ್ನು ಯಾರು ಹೊಗಳಬಲ್ಲರು ? ಅವರು ನಡೆಸುವ ನನ್ನ 
ಕಥೆಗಳು ಮನುಷ್ಯರಿಗಾಗಿ ಪರಮ ಹಿತಕರವಾಗಿವೆ. ಅವರನ್ನು 
ಸೇವಿಸುವವನ ಎಲ್ಲ ಪಾಪಗಳು ತೊಳೆದುಹೋಗುತ್ತವೆ. ॥ ೨೮ ॥ 
ಯಾರು ಆದರ, ಶ್ರದ್ಧೆಯಿಂದ ನನ್ನ ಲೀಲಾ-ಕಥೆಗಳನ್ನು ಶ್ರವಣಿ 
ಸುತ್ತಾ, ಕೀರ್ತಿಸುತ್ತಾ, ಅನುಮೋದಿಸುವರೋ ಅವರು ನನ್ನ 
ಪರಾಯಣರಾಗಿ ಹೋಗುತ್ತಾರೆ ಮತ್ತು ನನ್ನ ಅನನ್ಯ ಪ್ರೇಮಮಯ. 
ಭಕ್ತಿಯನ್ನು ಪಡೆದುಕೊಳ್ಳುವರು. ॥ ೨೯ ॥ ಎಲ್ಫೆ ಉದ್ದವನೇ। 
ನಾನೇ ಅನಂತ, ಅಚಿಂತ್ಯ ಕಲ್ಯಾಣಮಯ ಗುಣಗಳ ಆಶ್ರಯನಾಗಿ 
ರುವೆನು. ನಾನು ಕೇವಲ ಆನಂದಾನುಭವಸ್ವರೂಪೀ ಎಲ್ಲರ ಆತ್ಮಾ 
ಸಾಕ್ಟಾಕ್‌ ಪರಬ್ರಹ್ಮನಾಗಿರುವೆನು. ನನ್ನ ಭಕ್ತಿಯು ದೊರಕಿದವನೇ 
ಸಂತನಾಗಿಹೋದನು. ಈಗ ಅವನಿಗೆ ಪಡೆಯುವುದು ಯಾವುದೂ 
ಬಾಕಿ ಉಳಿಯಲಿಲ್ಲ ॥ ೩೦ ॥ ಅಂತಹ ಸತ್ತುರುಷರಲ್ಲಿ ಶರಣಾ 
ದವರ ಕರ್ಮಜಡತೆ, ಸಂಸಾರಭಯ, ಅಜ್ಞಾನ, ಮುಂತಾದವು 
ಗಳು ಸರ್ವಥಾ ನಿವೃತ್ತವಾಗಿ ಹೋಗುತ್ತವೆ. ಅಗ್ನಿಯನ್ನು ಆಶ್ರಯಿಸಿ 
ದವನಿಗೆ ಛಳಿಯಾಗಲೀ, ಅಂಧಕಾರವಾಗಲಿ ಇವುಗಳ ದುಃಖವು 
ಆಗಬಲ್ಲುದೇ ? ॥ ೩೧ ॥ ನೀರಿನಲ್ಲಿ ಮುಳುಗಿದವನಿಗೆ ದೃಢ 
ವಾದ ನೌಕೆಯು ಆಶ್ರಯವಿರುವಂತೆ ಈ ಘೋರ ಸಂಸಾರ 
ಸಾಗರದಲ್ಲಿ ಮುಳುಗಿದವರಿಗೆ ಬ್ರಹ್ಮವೇತ್ತರಾದ, ಶಾಂತ ಸಂತರೇ 
ಏಕಮಾತ್ರ ಪರಮಾಶ್ರಯರಾಗಿದ್ದಾರೆ. ॥ ೩೨ ॥ ಅನ್ನದಿಂದ ಪ್ರಾಣಿ 
ಗಳ ಪ್ರಾಣಗಳು ರಕ್ಷಿಸಲ್ಪಡುವಂತೆ, ದೀನ-ದುಃರಿಗಳ ಪರಮ 
ರಕ್ಷಕನು ನಾನೇ ಆಗಿರುವಂತೆ, ಪರಲೋಕದಲ್ಲಿ ಮನುಷ್ಯರಿಗೆ 
ಏಕಮಾತ್ರ ಧರ್ಮವು ರಕ್ಕಕವಾಗಿರುವಂತೆ, ಸಂಸಾರದಲ್ಲಿ ಭಯ 
ಭೀತರಾದವರಿಗೆ ಸಂತರೇ ಪರಮ ಧನ, ಪ್ರಾಣ ಮತ್ತು ಪರಮಾ 
ಶ್ರಯರಾಗಿದ್ದಾರೆ. ॥ ೩೩. ॥ ಸೂರ್ಯನು ಉದಯಿಸಿ ಜನರ 
ಕಣ್ಣುಗಳಿಗೆ ಪ್ರಕಾಶ ಕೊಡುವಂತೆ, ಸಂತ ಪುರುಷರು ತನ್ನನ್ನು ಹಾಗೂ 
ಭಗವಂತನನ್ನು ನೋಡಲಿಕ್ಕಾಗಿ ಅಂತರ್ದೃಷ್ಟಿಯನ್ನು ಕೊಡುತ್ತಾರೆ. 
ಸಂತರು ಅನುಗ್ರಹಶೀಲ ದೇವತೆಗಳಾಗಿದ್ದಾರೆ. ಸಂತರು ನನ್ನ 
ಸುಹೃದ್‌, ಹಿತೈಷಿಗಳಾಗಿದ್ದಾರೆ. ಸಂತರೇ ನನ್ನ ಪ್ರಿಯತಮ ಆತ್ಮಾ 
ಆಗಿದ್ದಾರೆ. ಹೆಚ್ಚೇನು ಹೇಳಲಿ? ಸ್ವಯಂ ನಾನೇ ಸಂತರ 
ರೂಪದಲ್ಲಿ ವಿದ್ಯಮಾನನಾಗಿದ್ದೇನೆ. ॥ ೩೪ ॥ ಪ್ರಿಯ ಉದ್ದವನೇ | 
ಆತ್ಮ ಸಾಕ್ಷಾತ್ಕಾರವಾಗುತ್ತಲೇ ಇಲಾನಂದನ ಪುರೂರವನಿಗೆ 
ಊರ್ವಶಿಯ ಕಡೆಗಿನ ಸ್ಪೃಹೆಯು ಉಳಿಯಲಿಲ್ಲ ಅವನ ಎಲ್ಲ 
ಆಸಕ್ತಿಗಳು ಇಲ್ಲವಾದುವು. ಅವನು ಆತ್ಮಾರಾಮನಾಗಿ ಸ್ವಚ್ಛಂದ 
ವಾಗಿ ಈ ಪೃಥ್ವಿಯಲ್ಲಿ ಸಂಚರಿಸತೊಡಗಿದನು. ॥ ೩೫ ॥ 


ಇಪ್ಪತ್ಸಾರನೆಯ ಅಧ್ಯಾಯವು ಮುಗಿಯಿತು. ॥ ೨೬ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಏಕಾದಶ ಸಂಧೇ ಪಡ್ತಿಂಶೋತಧ್ಯಾಯಃ॥ ೨೬ ॥ 


ದಾತ ಕಾ 


27 ಅಧ್ಯಾಯ) 


ಏಕಾದಶ ಸ್ಫಂಧ 


745 





ಇಪುತ್ತೇಳನೆಯ ಅಧ್ಯಾಯ 
ಭಗವಂತನ ಪೂಜಾ ವಿಧಾನ ವರ್ಣನೆ 


ಉದ್ದವ ಉವಾಚ 
ಕ್ರಿಯಾಯೋಗಂ ಸಮಾಚಕ್ಚ್ವಭವದಾರಾಧನಂ ಪ್ರಭೋ | 
ಯಸ್ವಾತ್ಮಾಂ ಯೇ ಯಥಾರ್ಚಂತಿ ಸಾತ್ವತಾಃ ಸಾತ್ಯ್ತತರ್ಷಭ 
1 ೧ ॥ 
ಏತದ್ದದಂತಿ ಮುನಯೋಮುಹುರ್ನಿಡ್ರೇಯಸಂನೃಣಾಮ್‌ । 
ನಾರದೋ ಭಗವಾನ್‌ ವ್ಯಾಸ ಆಚಾರ್ಯೋಶಂಗಿರಸಃ ಸುತಃ 
1 ೨ ॥ 
ನಿಸ ಧೃತಂ ತೇ ಮುಖಾಂಭೋಜಾದ್ಯದಾಹ ಭಗವಾನಜಃ । 
ಪ್ರತ್ರೇಭ್ಯೋ ಚೃಗುಮುಖ್ಯೋಭ್ಯೋ ದೇವ್ಶೈ ಚ ಭಗವಾನ್‌ ಭವಃ 
11 ೩ || 


ಏತದ್ವೈ ಸರ್ವವರ್ಣಾನಾಮಾಶ್ರಮಾಣಾಂ ಚಸಮ್ಮತಮ್‌ | ' 


ಶ್ರೇಯಸಾಮುತ್ತಮಂ ಮನ್ಯೇ ಸ್ವೀಶೂದ್ರಾಣಾಂ ಚ ಮಾನದ 


| ೪ | 
ಏತತ್ಕ್ಯಮಲಪತ್ರಾಕ್ಸ ಕರ್ಮಬಂಧವಿಮೋಚನಮ್‌ | 
ಭಕ್ತಾಯ ಚಾನುರಕ್ತಾಯ ಬ್ರೂಹಿ ವಿಶ್ವೇಶ್ವರೇಶ್ವರ 

1 ೫ || 


ಶ್ರೀಭಗವಾನುವಾಚ 

ನ ಹ್ಯಂತೋ5ನಂತಪಾರಸ್ಯ ಕರ್ಮಕಾಂಡಸ್ಯ ಚೋದ್ಧದ । 

ಸಂಕ್ಸಿಪ್ಪಂ ವರ್ಣಯಿಷ್ಯಾಮಿ ಯಥಾವದನುಪೂರ್ವಶಃ 
॥॥ ಓ || 

ವೈದಿಕಸ್ತಾಂತ್ರಿಕೋ ಮಿಶ್ರ ಇತಿ ಮೇ ತ್ರಿವಿಧೋ ಮಖಃ। 

ತ್ರಯಾಣಾಮೀಪಿತೇನೈವ ವಿಧಿನಾ ಮಾಂಸಮರ್ಚಯೇತ್‌ 1 
1 ೭ ॥ 

ಯದಾ ಸ್ವನಿಗಮೇನೋಕ್ತಂ ದ್ರಿಜತ್ತಂ ಪ್ರಾಷ್ಯ ಪೂರುಷಃ । 

ಯಥಾ ಯಜೇತ ಮಾಂ ಭಕ್ತ್ಯಾ ಶ್ರದ್ಧಯಾ ತನ್ನಿಬೋಧ ಮೇ 
WS ॥ 


ಅರ್ಚಾಯಾಂ ಸಂಡಿಲೇತಗ್ಗೌ ವಾ 
ಸೂರ್ಯೇ ವಾಪ್ಟು ಹೃದಿ ದ್ವಿಚೇ I 
ದ್ರವ್ಯೇಣ ಭಕ್ತಿಯುಕ್ತೋತರ್ಚೇತ್‌ 


ಮಾಮಮಾಯಯಾ ॥ ೯ | 


ಸಗುರುಂ 





| ಕ್ಷತ್ರಿಯ ಮುಂತಾದ ವರ್ಣಗಳಿಗೆ, 


ಉದ್ದವನು ಕೇಳಿದನು - ಭಕ್ತವತ್ಸಲ ಕೃಷ್ಣಾ! ಯಾವ ಕ್ರಿಯಾ 
ಯೋಗವನ್ನು ಆಶ್ರಯಿಸಿ ಭಕ್ತಜನರು ಯಾವ ಪ್ರಕಾರದಿಂದ, 
ಯಾವ ಉದ್ದೇಶಕ್ಕಾಗಿ, ನಿನ್ನನ್ನು ಆರಾಧಿಸುತ್ತಾರೆ? ನೀನು ನಿನ್ನ 
ಆರಾಧನಾರೂಪವಾದ ಆ ಕ್ರಿಯಾಯೋಗವನ್ನು ವರ್ಣಿಸುವ 
ಕೃಪೆಮಾಡು. ॥ ೧ ॥ ದೇವರ್ಷಿಗಳಾದ ನಾರದರು, ಭಗವಾನ್‌ 
ವೇದವ್ಯಾಸರು, ಆಚಾರ್ಯ ಬೃಹಸ್ತತಿಯರು ಮುಂತಾದ ದೊಡ್ಡ 
ದೊಡ್ಡ ಯಷಿ-ಮುನಿಗಳು - 'ಕ್ರಿಯಾಯೋಗದ ಮೂಲಕ ನಿನ್ನ 
ಆರಾಧನೆಯು ಮನುಷ್ಯರ ಪರಮ ಶ್ರೇಯಸ್ಸಿನ ಸಾಧನೆಯಾಗಿದೆ ' 
ಎಂದು ಪದೇ-ಪದೇ ಹೇಳುತ್ತಾರೆ. ॥ ೨ ॥ ಈ ಪೂಜಾವಿಧಾನವು 
ಮೊಟ್ಟಮೊದಲು ನಿನ್ನ ಮುಖಾರವಿಂದದಿಂದಲೇ ಹೊರಟಿತ್ತು. 
ಇದನ್ನು ಬ್ರಹ್ಮದೇವರು ನಿನ್ನಿಂದ ಗ್ರಹಿಸಿ, ತನ್ನ ಪುತ್ರ ಭೃಗು 
ಮುಂತಾದ ಮಹರ್ಷಿಗಳಿಗೆ ಹಾಗೂ ಭಗವಾನ್‌ ಶಂಕರನು ತನ್ನ 
ಆರ್ಧಾಂಗಿನೀ ಭಗವತೀ ಪಾರ್ವತಿಗೆ ಉಪದೇಶಿಸಿದ್ದರು. ॥ ೩ ॥ 
ಮರ್ಯಾದಾರಕ್ಕಕ ಪ್ರಭೋ! ಈ ಪೂಜಾಪದ್ಧತಿಯು ಬ್ರಾಹ್ಮಣ 
ಬ್ರಹ್ಮಚಾ೦-ಸೃಹಸ್ಥೆ 
ಮುಂತಾದ ಆಶ್ರಮಿಗಳಿಗೆ ಪರಮ ಶ್ರೇಯಸ್ವರವಾಗಿದೆ. ಸ್ವೀ 
ಶೂದ್ರಾದಿಗಳಿಗಾಗಿಯೂ ಇದು ಎಲ್ಲಕ್ಕಿಂತ ಶ್ರೇಷ್ಠನಾಧನ ಪದ್ಧತಿ 
ಯಾಗಿದೆ ಎಂದು ನಾನು ತಿಳಿಯುತ್ತೇನೆ. ॥ ೪ ॥ ಕಮಲನಯನ 
ಶ್ಯಾಮಸುಂದರಾ | ನೀನು ಶಂಕರಾದಿ ಜಗದೀಶ್ವರರಿಗೂ ಈಶ್ವರ 
ನಾಗಿರುವೆ. ನಾನು ನಿನ್ನ ಚರಣಗಳ ಪ್ರೇಮೀ ಭಕ್ತನಾಗಿದ್ದೇನೆ. ನೀನು 
ದಯಮಾಡಿ ನನಗೆ ಕರ್ಮಬಂಧನದಿಂದ ಬಿಡುಗಡೆಗೊಳಿಸುವ 
ಈ ವಿಧಿಯನ್ನು ತಿಳಿಸುವವನಾಗು. ॥ ೫ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಎಲ್ಫೆ ಉದ್ಧವನೇ। 
ಕರ್ಮಕಾಂಡವು ಸೀಮೆಯೇ ಇಲ್ಲದಷ್ಟು ವಿಸ್ತಾರವಾಗಿದೆ. 
ಅದಕ್ಕಾಗಿ ನಾನು ಸ್ವಲ್ಪದರಲ್ಲಿ ಪೂರ್ವಾಪರಕ್ರಮದಿಂದ ವರ್ಣಿಸು 
ವೆನು. ॥ ೬ ॥। ಸನ್ನ ಪೂಜೆಯಲ್ಲಿ ವೈದಿಕ, ತಾಂತ್ರಿಕ ಮತ್ತು ಮಿಶ್ರಿತ 
ಎಂಬ ಮೂರು ವಿಧಿಗಳಿವೆ. ಈ ಮೂರರಲ್ಲಿನ ಯಾವ ವಿಧಿಯು 


| ನನ್ನ ಭಕ್ತನಿಗೆ ಅನುಕೂಲವಾಗಿದೆಯೋ, ಅದೇ ವಿಧಿಯಿಂದ ನನ್ನನ್ನು 


ಆರಾಧಿಸಬೇಕು. ॥ ೭ ॥ ಮೊದಲಿಗೆ ತನ್ನ ಅಧಿಕಾರಾನುಸಾರವಾಗಿ 
ಶಾಸ್ತ್ರೋಕ್ತ ವಿಧಿಯಿಂದ ಸಮಯಕ್ಕೆ ಸರಿಯಾಗಿ ಉಪನಯನ 
ಸಂಸ್ಕಾರದ ಮೂಲಕ ದ್ವಿಜತ್ವವನ್ನು ಪಡೆದು, ಮತ್ತೆ ಶ್ರದ್ಧೆ, 
ಭಕ್ತಿಯಿಂದೊಡಗೂಡಿ ಅವನು ಯಾವ ವಿಧಿಯಿಂದ ನನ್ನನ್ನು 
ಪೂಜಿಸಬೇಕೆಂಬುದನ್ನು ನಿನಗೆ ತಿಳಿಸುತ್ತೇನೆ. ॥ ೮ ॥ ಭಕ್ತಿಪೂರ್ವಕ 
ನಿಷ್ಕಪಟ ಭಾವದಿಂದ ನನ್ನ ಪ್ರತೀಕದಲ್ಲಾಗಲೀ, ವೇದಿಯ 
ಲ್ಲಾಗಲಿ ಅಗಿಯಲ್ಲಾಗಲೀ, ನೀರಿನಲ್ಲಾಗಲೀ, ಹೃದಯದ 
ಲ್ಲಾಗಲೀ, ಅಥವಾ ಜ್ಞಾನಿಯಾದ ಬ್ರಾಹ್ಮಣನಲ್ಲಾಗಲೀ ಆತ್ಮಗುರು 
ವಾದ ನನ್ನನ್ನು ಆವಾಹನೆಮಾಡಿ ಆರಾಧನೆಮಾಡಬೇಕು. ॥ ೯ ॥ 


748 


ಪೂರ್ವಂ ಸ್ಥಾನಂ ಪ್ರಕುರ್ವೀತ ಧೌತದಂತೋತಂಗಶುದ್ದಯೇ । 
ಉಭಯೈೆರಪಿ ಚ ಸ್ನಾನಂ ಮಂತ್ಸೈರ್ಮ್ಯದ್‌ ಗ್ರಹಣಾದಿನಾ 
॥ ೧೦ I 


ಸಂಧ್ಯೋಪಾಸ್ತ್ಯಾ ದಿಕರ್ಮೂಣಿ ವೇದೇನಾರಚೋದಿತಾನಿ ಮೇ | 
ಪೂಜಾಂತೈ: ಕಲ್ಪಯೇತ್‌ ಸಮ್ಯಕ್‌ ಸಂಕಲ್ಪ] ;ಕರ್ಮಪಾವನೀಮ್‌ 
|| ೧೧ || 


ಶೈಲೀ ದಾರುಮಯೀ ಲೌಹೀ ಲೇಪ್ಯಾ ಲೇಖ್ಯಾ ಚ ಸೈಕತೀ | 
ಮನೋಮಯೀ ಮಣಿಮಯೀ ಪ್ರತಿಮಾಷ್ಠವಿಧಾ ಸ್ಮೃತಾ 
1 ೧೨॥ 


ಚಲಾಚಲೇತಿ ದ್ವಿವಿಧಾ ಪ್ರತಿಷ್ಠಾ ಜೀವಮಂದಿರಮ್‌ । 
ಉದ್ದಾಸಾವಾಹನೇ ನ ಸ್ವಃ ಸ್ವಿರಾಯಾಮುದ್ಧವಾರ್ಚನೇ 
| HW 0% 


ಅಸ್ಥಿರಾಯಾಂ ವಿಕಲ್ಪ; ಸ್ಕಾತ ತಂಡಿಲೇತು ಭವೇದ್ವ್ವಯಮ್‌ । 
ಸ್ವಪನಂ ತ್ವವಿಲೇಪ್ಯಾ ಯಾಮನ್ನತ್ತ ಪರಿಮಾರ್ಜನಮ್‌ 
1 ೧೪ I 


ದ್ರವ್ಯೈಃ ಪ್ರಸಿದ್ಧೈರ್ಮದ್ಯಾಗ: ಪ್ರತಿಮಾದಿಷ್ಟಮಾಯಿನಃ । 
ಭಕ್ತಸ್ಯ ಚ ಯಥಾಲಬ್ಬೈರ್ಹೃದಿ ಭಾವೇನ ಚೈವ ಹಿ 
॥1 ೧೫ ॥ 


ಸ್ನಾನಾಲಂಕರಣಂ ಪ್ರೇಷ್ಠಮರ್ಚಾಯಾಮೇವ ತೂದ್ಧವ। 
ಸ್ಪಂಡಿಲೇ ತತ್ತ ಫನಿನ್ಯಾಸೋ ವಹ್ನಾವಾಜ್ಯಪ್ಪತಂ ಹವಿಃ 
11 ೬ ॥ 


ಸೂರ್ಯೇ ಚಾಭ್ಯರ್ಹಣಂ ಪ್ರೇಷ್ಠಂ ಸಲಿಲೇ ಸಲಿಲಾದಿಭಿಃ । 
ಶ್ರದ್ದಯೋಪಾಹೃತಂ ಪ್ರೇಷ್ಠಂ ಭಕ್ತೇನ ಮಮ ವಾರ್ಯಪಿ 
॥ ೧೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


ಉಪಾಸಕನಾದವನು ಪ್ರಾತಣಾಲದಲ್ಲಿ ಹಲ್ಲುಗಳನ್ನುಜ್ಜಕೊಂಡು, 
ಶರೀರ ಶುದ್ಧಿಗಾಗಿ ಸ್ನಾನ ಮಾಡಬೇಕು. ಮತ್ತೆ ವೈದಿಕ ಮತ್ತು 
ತಾಂತ್ರಿಕಗಳೆಂಬ ಎರಡೂ ಪ್ರಕಾರದ ಮಂತ್ರಗಳಿಂದ ಮೃತ್ತಿಕಾಸ್ಥಾನ 
ಮಾಡಬೇಕು. ॥ ೧೦ ॥ ಇದಾದ ಬಳಿಕ ವೇದೋಕ್ತ ಸಂಧ್ಯಾ 
ವಂದನಾದಿ ನಿತ್ಯಕರ್ಮಗಳನ್ನು ಮಾಡಬೇಕು. ಅನಂತರ ನನ್ನ 
ಆರಾಧನೆಗಾಗಿಯೇ ದೃಢವಾದ ಸಂಕಲ್ಪವನ್ನು ಗೈದು, ವೈದಿಕ 
ಹಾಗೂ ತಾಂತ್ರಿಕವಿಧಿಗಳಿಂದ ಕರ್ಮಬಂಧನದಿಂದ ಬಿಡಿಸು 
ವಂತಹ ನನ್ನ ಪೂಜೆಯನ್ನು ಮಾಡಬೇಕು. ॥ ೧೧ ॥ ನನ್ನ ಪ್ರತಿಮೆ 
ಗಳಲ್ಲಿ (೧) ಕಲ್ಲಿನದು, (೨) ಮರದ್ದು (೩) ಧಾತುಗಳದ್ದು 
(೪) ಮಣ್ಣು ಅಥವಾ ಗಂಧದ್ದು (೫) ಚಿತ್ರರೂಪದಲ್ಲಿ 
ಬರೆದುದು, (೬) ಮಳಲಿನದ್ದು (೭) ಮನೋಮಯ ಮತ್ತು 
(೮) ಮಣಿಮಯ - ಹೀಗೆ ಎಂಟು ಪ್ರಕಾರಗಳಾಗಿವೆ. ॥ ೧೨ ॥ 
ಚಲ ಮತ್ತು ಅಚಲ ಭೇದದಿಂದ ಓಂದು ಮೂರ್ತಿಯು ಅಚಲ 
ವಾಗಿ ಮಂದಿರದಲ್ಲಿ ಪ್ರತಿಷ್ಠಿತವಾಗಿದ್ದು ಇನ್ನೊಂದು ರಥೋತ್ಸ 
ವಾದಿಗಳಿಗೆ ಉತ್ತವಮೂರ್ತಿಯಾಗಿರುತ್ತದೆ. ಇಂತಹ ಎರಡು 
ಪ್ರಕಾರದ ಪ್ರತಿಮೆಗಳಲ್ಲಿಯೂ ಭಗವಂತನಾದ ನನ್ನ ಸನ್ನಿಧಾನ 
ಏರುತ್ತದೆ. ಉದ್ದವನೇ | ಅಚಲ ಪ್ರತಿಮೆಯ ಪೂಜೆಯಲ್ಲಿ ) ಪ್ರತಿದಿನ 
ಆವಾಹನೆ, ವಿಸರ್ಜನೆ ಇರುವುದಿಲ್ಲ ॥ ೧೩ ॥ ಚಲ ಪ್ರತಿಮೆಯ 
ಸಂಬಂಧದಲ್ಲಿ ಆವಾಹನೆ ಮಾಡುವುದೂ, ಮಾಡದಿರುವುದೂ 
ವಿಕಲವಿದೆ. (ಚರಮೂರ್ತಿಯಾದ ಸಾಲಿಗ್ರಾಮದಲ್ಲಿ ಆವಾಹನೆ- 
ವಿಸರ್ಜನೆಗಳಿಲ್ಲ) ಆದರೆ ಮಳಲಮೂರ್ತಿಯಲ್ಲಾದರೋ ಪ್ರತಿ 
ದಿನ ಆಹಾವನೆ-ವಿಸರ್ಜನೆಮಾಡಬೇಕು. ಮಣ್ಣಿನ, ಗಂಧದ, ಚಿತ್ರ 
ಪಟ ಮುಂತಾದ ಪ್ರತಿಮೆಗಳಿಗೆ ಸ್ಥಾನಮಾಡಿಸದೆ, ಕೇವಲ 
ಪ್ರೋಕ್ಟಣೆ ಮಾಡಬೇಕು. ಆದರೆ ಉಳಿದ ಎಲ್ಲ ಪ್ರತಿಮೆಗಳಿಗೆ ಸ್ನಾನ 
ಮಾಡಿಸಬೇಕು. ॥ ೧೪ ॥ 

ವಿಧಿಗನುಗುಣವಾಗಿ ವಿಶೇಷ ಪೂಜಾಸಾಮಗ್ಗಿಗಳಿಂದ ಪ್ರತಿ 
ಮಾದಿಗಳಲ್ಲಿ ನನ್ನ ಪೂಜೆ ಮಾಡಬೇಕು. ಆದರೆ ನಿಷ್ಕಾಮಭಕ್ತನು 
ಸುಲಭವಾಗಿ ದೊರೆಯುವ (ಪತ್ತ, ಪುಷ್ಪ, ಜಲ, ಫಲ) ಸಾಮಗ್ರಿ 
ಗಳಿಂದಲೇ ನನ್ನ ಪೂಜೆ ಮಾಡಲಿ. ಅಥವಾ ಹೃದಯದಲ್ಲಿ ನನ್ನನ್ನು 
ಧ್ಯಾನಿಸುತ್ತಾ ಮಾನಸಿಕ ಪೂಜೆಯನ್ನೂ ಮಾಡಬಹುದು. Il ೧೫ Il 
ಎಲ್ಫೆ ಉದ್ದವನೇ | ಸ್ನಾನ, ವಸ್ತ್ರ, ಆಭೂಷಣಾದಿಗಳಾದರೋ 
ಕಲ್ಲಿನ ಆಥವಾ ಧಾತುವಿನ ಪ್ರತಿಮೆಯ ಪೂಜೆಯಲ್ಲಿ ವಿನಿಯೋಗಿ 
ಸಬೇಕು. ಮಳಲುಮಯ ಮೂರ್ತಿ ಅಥವಾ ಮಣ್ಣಿನ ವೇದಿಕೆ 
ಯಲ್ಲಿ ಪೂಜೆ ಮಾಡುವುದಿದ್ದರೆ, ಅವುಗಳಲ್ಲಿ ಮಂತ್ರಗಳ ಮೂಲಕ 
ತತ್ತ್ವನ್ಯಾಸಮಾಡಿ, ಪ್ರಧಾನ ದೇವತೆಗಳನ್ನು ಸ್ಥಾಪಿಸಿ ಪೂಜಿಸಬೇಕು. 
ಅಗ್ನಿಯಲ್ಲಿ ಫೃತಮಿಶ್ರಿತ ಹವನ ಸಾಮಗ್ರಿಗಳಿಂದ ಆಹುತಿಗಳನ್ನಿತ್ತು 
ಪೂಜಿಸಬೇಕು. ॥ ೧೬ ॥ ಸೂರ್ಯನನ್ನೇ ನನ್ನ ಪ್ರತೀಕವಾಗಿಸಿ 
ಕೊಂಡು ಮಾಡಲಾಗುವ ಪೂಜೆ- ಉಪಾಸನೆಯಲ್ಲಿ ಪ್ರಧಾನವಾಗಿ 
ಅರ್ಥ್ಯದಾನ ಮತ್ತು ಉಪಸ್ಥಾನ ನಮಸ್ಕಾರವಿರಬೇಕು. ನೀರಿನಲ್ಲಿ 
ತರ್ಪಣಾದಿಗಳಿಂದ ನನ್ನ ಉಪಾಸನೆ ಮಾಡಬೇಕು. ಯಾರಾದರೂ 
ನನ್ನ ಭಕ್ತನು ಶ್ರದ್ಧೆಯಿಂದ, ಹೃತ್ಪೂರ್ವಕವಾಗಿ ನೀರನ್ನು ಅರ್ಪಿಸಿ 
ದರೂ ನಾನು ಅದನ್ನು ತುಂಬಾ ಪ್ರೇಮದಿಂದ ಸ್ವೀಕರಿಸುತ್ತೇನೆ. ॥೧೭॥ 


27 ಅಧ್ಯಾಯ] 


ಏಕಾದಶ ಸ್ಥಂಧ 


747 





ಭೂರ್ಯಪ್ಯಭಕ್ಕೋಪಹೃತಂನಮೇತೋಷಾಯ ಕಲತೇ । 
ಗಂಧೋಧೂಪಃಸುಮನಸೋ ದೀಪೋ5 ನ್ಹಾದ್ಯಂ ಚಕಿಂ ಪನಃ 
I ೧೮ || 


ಶುಚಿಃ ಸಂಭೃತಸಂಭಾರಃ ಪ್ರಾ ್ರ್ರಗ್ಫರ್ಬ್ಯೆಃ ಕಲ್ಲಿತಾಸನಃ | 
ಆಸೀನ: ಪಾ ್ರಾಗುದಗ್ವಾರ್ಚೇದರ್ಚಾಯಾಮಥ ಸಮ್ಮುಖ: 
11 ೧೯ || 


ಕೃತನ್ಯಾಸಃ ಕೃತನ್ಯಾಸಾಂ ಮದರ್ಚಾಂ ಪಾಣಿನಾ5ಮೃಜೇತ್‌ । 
ಕಲಶಂ ಪ್ರೋಕ್ಚಣೀಯಂ ಚ ಯಥಾವದುಪಸಾಧಯೇತ್‌ 
I 2೦ ॥ 


ತದದ್ದಿರ್ದೇವಯಜನಂ ದ್ರವ್ಯಾಣ್ಯಾತ್ಮಾನಮೇವ ಚ। 


ಪ್ರೋಕ್ಚಷಾತ್ರಾಣಿ ತ್ರೀಣ್ಯದ್ಧಿತೈಸೈರ್ದ್ರವ್ಯೈಶ್ಚಸಾಧಯೇತ್‌ 
|| ೨೧ ॥ 


ಪಾದ್ಯಾರ್ಫ್ಯಾಚಮನೀಯಾರ್ಥಂ ತ್ರೀಣಿ ಪಾತ್ರಾಣಿ ದೈಶಿಕಃ | 
ಹೃದಾ ಶೀರ್ಪಾಥ ಶಿಖಿಯಾ ಗಾಯತ್ರ್ಯಾ ಚಾಭಿಮಂತ್ರಯೇತ್‌ 
॥| 2೨ 1 


ಪಿಂಡೇ ವಾಯ್ದಗ್ಗಿ ಸಂಶುದ್ದೇ ಹೃತ್ವದ್ಧಸ್ಥಾಂ ಪರಾಂ ಮಮ । 
ಅಣ್ಣೀಂ ಜೀವಕಲಾಂ ಧ್ಯಾಯೇನ್ನಾದಾಂತೇ ಸಿದ್ಧಭಾವಿತಾಮ್‌ 
I ೨೩ ॥ 


ತಯಾತಶತ್ಥಭೂತಯಾ ಪಿಂಡೇ ವ್ಯಾಪ್ಟೇ ಸಂಪೂಜ್ಯ ತನ್ನಯ; । 
ಆವಾಹ್ಯಾರ್ಚಾದಿಷು ಸ್ಥಾಶ್ಯನ್ಯಸ್ತಾಂಗಂ ಮಾಂ ಪ್ರಪೂಜಯೇತ್‌ 
Il ೨೪ 1 


ಭಕ್ತಿಯಿಲ್ಲದವನು ನನಗೆ ಅನೇಕ ಸಾಮಗ್ರಿಗಳನ್ನು ನಿವೇದನೆ 
ಮಾಡಿದರೂ ಅದರಿಂದ ನಾನು ಸಂತುಪ್ಪನಾಗುವುದಿಲ್ವ ಆದರೆ 
ನನ್ನ ಭಕ್ತನು ನನಗೆ ಶ್ರದ್ಧಾಪೂರ್ವಕವಾಗಿ ನೀರನ್ನೇ 
ನಿವೇದನೆಗೈದರೂ ಅದರಿಂದ ನಾನು ಸಂತುಷ್ಠನಾಗುತ್ತೇನೆ. ಮತ್ತೆ 
ಪುಷ್ಪ, ಧೂಪ, ದೀಪ, ನೈವೇದ್ಯ ಮುಂತಾದ ಸಾಮಗ್ರಿಗಳಿಂದ 


| ನನ್ನನ್ನು ಪೂಜಿಸಿದರೆ ಅವನಿಗಾಗಿ ಹೇಳುವುದೇನಿದೆ 9 ॥ ೧೮ ॥ 


ಉಪಾಸಕನು ಮೊದಲಿಗೆ ಪೂಜೆಯ ಸಾಮಗ್ರಿಗಳನ್ನು ಅಣಿ 
ಗೊಳಿಸಿಕೊಳ್ಳಬೇಕು. ಮತ್ತೆ ಪೂರ್ವಾಗ್ಯವಾಗಿ ಆಸನಕ್ಕಾಗಿ ದರ್ಭೆ 
ಗಳನ್ನು ಹಾಸಿಕೊಂಡು, ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ 
ಮಾಡಿ. ಪವಿತ್ರತೆಯಿಂದ ಆ ದರ್ಭಾಸನದಲ್ಲಿ ಕುಳಿತುಕೊಳ್ಳಬೇಕು. 
ಪ್ರತಿಮೆ ಅಚಲವಾಗಿದ್ದರ ಅದರ ಎದುರಿನಲ್ಲೇ ಕುಳಿತುಕೊಂಡು 
ಪೂಜೆಯನ್ನು ಪ್ರಾರಂಭಿಸಬೇಕು. ॥ ೧೯ ॥ "ಮೊದಲಿಗೆ ವಿಧಿ 
ಪೂರ್ವಕ ಲಿಂಗನ್ಯಾಸ ಮತ್ತು ಕರನ್ಯಾಸಗಳನ್ನು ಮಾಡಿಕೊಂಡು, 
ಬಳಿಕ ಮೂರ್ತಿಯಲ್ಲಿ ಮಂತ್ರನ್ಯಾಸ (ಶತ್ತ್ವನ್ಯಾಸ) ಮಾಡಬೇಕು. 


| ದೇವರ ಮೇಲೆ ಹಿಂದೆ ಸಮರ್ಪಿಸಿದ ನಿರ್ಮಾಲ್ಯವನ್ನು ಕೈಯಿಂದ 


ಕ ಚೆನ್ನಾಗಿ ಒರೆಸಿಡಬೇಕು. ಮತ್ತೆ ತುಂಬಿದ ಕಲಶ, 

ಪ್ರೋಕ್ಷಣಪಾತ್ರೆ.' ಶಂಖ, ಗಂಟೆ ಇವುಗಳನ್ನು ಗಂಧಾಕ್ಕತೆಗಳಿಂದ 
ಪೂಜೆ ಮಾಡಬೇಕು. ॥ ೨೦ ॥ ಅನಂತರ " ಪ್ರೋಕ್ಷಣಪಾತ್ರೆಯ 
ನೀರಿನಿಂದ ಪೂಜಾದ್ರವ್ಯಗಳನ್ನು ಮತ್ತು ತನ್ನ ಶರೀರವನ್ನು ಪ್ರೋಕ್ಟಿಸಿ 
ಕೊಳ್ಳಬೇಕು. ಪಾದ್ಯ, ಅರ್ಫ್ಯ, ಆಚಮನಗಳಿಗಾಗಿ ಮೂರು. ಸಣ್ಣ 


| ಪಾತ್ರೆಗಳಲ್ಲಿ ಕಲಶೋ €ದಕವನ್ನು ತುಂಬಿ, ಪೂಜಾ ಪದ್ಧತಿಯಂತೆ. 


ಸಾಮಗ್ರಿಗಳನ್ನು ಹಾಕಿ ಸಂಸ್ಕರಿಸಬೇಕು. (ಪಾದ್ಯಪಾತ್ರದಲ್ಲಿ — 
ಶ್ಯಾಮಾಕ, ದೂರ್ವೆ, ಕಮಲ. ಐ ಎಷ್ಟುಕ್ರಾಂತ, ಗಂಥ, ತುಲಸೀದಳ 
ಇವುಗಳನ್ನೂ; ಅರ್ಥ್ಯಪಾತ್ರೆಯಲ್ಲಿ - ಗಂಧ, ಫುಷ್ಪ, ಅಕ್ಷತೆ, 
ಯವ, ಕುಶ, ಎಳ್ಳು ಬಿಳಿಸಾಸಿವೆ, ಗರಿಕೆ ಇವುಗಳನ್ನೂ; ಆಚಮನ 


| ಪಾತ್ರೆಯಲ್ಲಿ - SRE ಲವಂಗ, ಕಂಕೋಲ ಇವುಗಳನ್ನೂ 
| ಹಾಕಬೇಕು.) ॥ ೨೧ ॥ ಇದಾದ ಬಳಿಕ ಪೂಜಕನ ನು ಪಾತ್ರೆಗಳಲ್ಲಿ 


ಕ್ರಮವಾಗಿ ಹೃದಯಮಂತ್ರ, ಶಿರೋಮಂತ್ರ, ಶಿಖಾಮಂತ್ರ 
ಇವುಗಳಿಂದ ಅಭಿಮಂತ್ರಿಸಿ, ಕೊನೆಗೆ ಈ ಮೂರೂ ಪಾತ್ರೆಗಳನ್ನು 
ಗಾಯತ್ರೀಮಂತ್ರದಿಂದ ಅಭಿಮಂತ್ರಿಸಬೇಕು. ॥ ೨೨ ॥ ಮತ್ತೆ 
ಪ್ರಾಣಾಯಾಮದಿಂದ ಪ್ರಾಣವಾಯುವನ್ನು ಮತ್ತು ಭಾವನೆಯ 
ಮೂಲಕ ಶರೀರಸ್ಥ ಅಗ್ನಿಯನ್ನು ಶುದ್ಧಗೊಳಿಸಿ, ಹೃದಯಕಮಲ 
ದಲ್ಲಿ ಪರಮಸೂಕ್ಷ್ಮ ಮತ್ತು ಶ್ರೇಷ್ಠವಾದ ದೀಪಶಿಖೆಯಂತಿರುವ 
ನನ್ನ. ಜೀವಕಲೆಯನು ಧ್ಯಾನಿಸಬೇಕು. ದೊಡ್ಡ-ದೊಡ್ಡ ಸಿದ್ಧ-ಯಷಿ 
ಮುನಿಗಳು ಓಂಕಾರದ ಆಕಾರ, ಉಕಾರ. ಮಕಾರ, 'ಬಿಂದು, 
ನಾದ - ಈ ಐದು ಕಲೆಗಳ ಕೊನೆಯಲ್ಲಿ ಆ ಜೀವಕಲೆಯನ್ನು 
ಧ್ಯಾನಿಸುತ್ತಾರೆ. ॥ ೨೩ ॥ ಭಗವಂತನ ತೇಜೋಮಯ ಅಂಶವು. 
ನನ್ನ ಹೃದಯದಲ್ಲಿದೆ, ಆ ಜೀವಕಲೆಯು ಆತ್ಮಸ್ತರೂಪವಾಗಿದೆ 
ಹ ಪೂಜಕನು ಭಾವಿಸಬೇಕು. ಅವನ ತೇಜದಿಂದ ಇಡೀ 
ಅಂತಚರಣ ಮತ್ತು ಶರೀರ ತುಂಬಿಹೋದಾಗ ಮಾನಸಿಕ 
ಉಪಚಾರಗಳಿಂದ ಮನಸ್ಸಿನಲ್ಲೇ ಅವನನ್ನು ಪೂಜಿಸಬೇಕು. ತದ 
ನಂತರ ತನ್ನಯನಾಗಿ ನನ್ನನ್ನು ಆವಾಹಿಸಿ ಪ್ರತಿಮಾದಿಗಳಲ್ಲಿ 
ಸ್ಥಾಪಿಸಬೇಕು. ಮತ್ತೆ ಅಂಗನ್ಯಾಸಮಾಡಿ ಮಂತ್ರಗಳ ಮೂಲಕ ನನ್ನ 
ಪೂಜೆ ಮಾಡಬೆಕು. ॥ ೨೪ ॥ 


748 


ಪಾದ್ಯೋಪಸರ್ಥಾರ್ಹಣಾದೀನ್‌ಉಪಚಾರಾನ್‌ ಪ್ರಕಲ್ಪಯೇತ್‌ | 
ಧರ್ಮಾದಿಭಿಶ್ಚ ನವಭಿಃ ಕಲ್ಪಯಿತ್ವಾ95ಸನಂ ಮಮ 
I ೨೫ ॥ 


ಪದ್ಮಮಷ್ಟದಲಂ ತತ್ರ ಕರ್ಣಿಕಾಕೇಸರೋಜ್ಜಲಮ್‌ । 
ಉಭಾಭ್ಯಾಂ ವೇದತಂತ್ರಾಭ್ಯಾಂ ಮಹ್ಯಂ ತೂಭಯಸಿದ್ದಯೇ 
॥ 2೬ ॥ 


ಸುದರ್ಶನಂ ಪಾಂಚಜನ್ಯಂ ಗದಾಸೀಷುಧನುರ್ಹಲಾನ್‌ । 
ಮುಸಲಂ ಕೌಸ್ತುಭಂ ಮಾಲಾಂ ಶ್ರೀವತಂ ಚಾನುಪೂಜಯೇತ್‌ 
| ೨೭ ॥ 


ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವ ಚ। 
ಮಹಾಬಲಂ ಬಲಂ ಚೈವ ಕುಮುದಂ ಕುಮುದೇಕ್ಷಣಮ್‌ 
॥| ೨೮ ॥ 


ದುರ್ಗಾಂ ವಿನಾಯಕಂ ವ್ಯಾಸಂ ವಿಷೇನಂ ಗುರೂನುರಾನ್‌ | 
ಸ್ಟೇ ಸ್ಟೇ ಸ್ಥಾನೇ ತುಭಿಮುಖಾನ್‌ ಪೂಜಯೇತ್‌ ಪ್ರೋಕ್ಟಣಾದಿಭಿಃ 
HW ೨೯ 1 


ಚಂದನೋಶೀರಕರ್ಪೂರಕುಂಕುಮಾಗುರುವಾಸಿತೈೆಃ । 
ಸಲಿಲೈಃ ಸ್ಥಾಪಯೇನ್ಸಂತ್ಲೆ ್ಲೈರ್ನಿತ್ಯದಾ ವಿಭವೇ ಸತಿ 


WAC ||. 
| ದಿನವೂ ಚಂದನ, ಲಾವಂಚ, ಪಚ್ಚಕರ್ಪೂರ, ಕುಂಕುಕೇಸರಿ, 


ಸರ್ಣಫರ್ಮಾನುವಾಕೇನ ಮಹಾಪುರುಷವಿದ್ಯಯಾ | 
ಪೌರುಷೇಣಾಪಿ ಸೂಕ್ತೇನ ಸಾಮಭೀ ರಾಜನಾದಿಭಿಃ 
11 ೩೧ ॥ 


ವಸೊ ನ ೀಪವೀತಾಭರಣಪತ್ರಸ್ರಗ್ಗಂಧಲೇಪನೈೆ: | 
ಅಲಂಕುರ್ವೀತ ಸಪ್ರೇಮ ಮದ್ದಕ್ತೋ ಮಾಂ ಯಥೋಚಿತಮ್‌ 
11 ೩೨ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


ಎಲ್ಪೆ ಉದ್ಧವನೇ | ನನ್ನ ಸಿಂಹಾಸನ (ಪೀಠ) ದಲ್ಲಿ ಧರ್ಮವೇ 
ಆದಿ ಗುಣಗಳನ್ನು ಮತ್ತು ವಿಮಲಾ ಮೊದಲಾದ ನವಶಕ್ತಿಗಳನ್ನು 
ಕಲ್ಪಿಸಿ ಆವಾಹಿಸಬೇಕು. ಅಂದರೆ ಪೀಠದ ನಾಲ್ಕೂ ಮೂಲೆಗಳಲ್ಲಿ 
ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಈ ನಾಲ್ಕು ಕಾಲುಗಳಿವೆ. 
ಅಧರ್ಮ, ಅಜ್ಞಾನ, ಆವ್ಯರಾಗ್ಯ ಅನೈೆಶ್ಚರ್ಯ ಎಂಬ ನಾಲ್ಕು 
ದಿಕ್ಕುಗಳಲ್ಲಿ ನಾಲ್ಕು ದಂಡಗಳಿವೆ. ಸತ್ತ್ವ, ರಜ, ತಮ ಎಂಬ 
ಮೂರು ಮೆಟ್ಟಲುಗಳಿಂದ ಕೂಡಿದ ಹೀತವಿದೆ. ಅದರ ಮೇಲೆ 
ವಿಮಲಾ, ಉತ್ಕರ್ಷಿಣೀ, ಜ್ಞಾನಾ, ಕ್ರಿಯಾ, ಯೋಗಾ, ಪ್ರಷ್ಟೀ, 
ಸತ್ಯಾ, ಈಶಾನಾ, ಅನುಗ್ರಹಾ ಎಂಬ ನವಶಕ್ಷಿಗಳು ವಿರಾಜಮಾನ 
ವಾಗಿವೆ. ಆ ಪೀಠದಲ್ಲಿ ಒಂದು ಅಷ್ಟದಳ ಕಮಲವಿದೆ. ಅದರ 
ಕರ್ಣಿಕಾ ಅತ್ಯಂತ ಪ್ರಕಾಶಮಾನವಾಗಿದೆ ಮತ್ತು ಹಳದಿ ಬಣ್ಣದ 
ಕೇಸರಗಳ ಪ್ರಭೆ ಅಲೌಕಿಕವಾಗಿದೆ. ಆಸನದ ಸಂಬಂಧವಾಗಿ ಹೀಗೆ 
ಭಾವನೆ ಮಾಡಿ, ಪಾದ್ಯ, ಅರ್ಯ, ಆಚಮನ ಮುಂತಾದ ಉಪ 
ಚಾರಗಳನ್ನು ಅರ್ಪಿಸಬೇಕು. ಬಳಿಕ ಭೋಗ ಮತ್ತು ಮೋಕ್ಟದ 
ಸಿದ್ಧಿಗಾಗಿ ವೈದಿಕ ಹಾಗೂ ತಾಂತ್ರಿಕ ವಿಧಿಯಿಂದ ನನ್ನನ್ನು ಪೂಜಿಸ 
ಬೇಕು. ॥ ೨೫-೨೬ ॥ 

ಸುದರ್ಶನ ಚಕ್ರ, ಪಾಂಚಜನ್ಯ ಶಂಖ ಕೌಮೋದಕೀ ಗದೆ, 
ಖಡ್ಗ ಬಾಣ, ಧನುಸ್ಸು ಹಲ, ಮುಸಲ ಎಂಬ ಎಂಟು ಆಯುಧ 
ಗಳನ್ನು ಎಂಟು ದಿಕ್ಕುಗಳಲ್ಲಿಯೂ ಪೂಜಿಸಬೇಕು. ಕೌಸ್ತುಭಮಣಿ, 
ವೈಜಯಂತೀಮಾಲೆ, ಶ್ರೀವತಲಾಂಛನ ವಕ್ಚಸ್ಥಳದ ಯಥಾಸ್ಥಾನ 
ದಲ್ಲಿ ಪೂಜಿಸಬೇಕು. ॥ ೨೭ ॥ ನಂದ, ಸುನಂದ, ಪ್ರಚಂಡ, 
ಚಂಡ, ಮಹಾಬಲ, ಬಲ, ಕುಮುದ, ಕುಮುದೇಕ್ಷಣ — ಘಃ 
ಎಂಟು ಮಂದಿ ನನ್ನ ಪಾರ್ಷದರನ್ನು ಎಂಟುದಿಕ್ಕುಗಳಲ್ಲಿ ಸ್ಥಾಪಿಸಿ 
ಪೂಜಿಸಬೇಕು. ಗರುಡನನ್ನು ಇದಿರುಗಡೆಯಲ್ಲಿ ಸ್ಥಾಪಿಸಿ ಪೂಜಿಸ 
ಬೇಕು. ಬಳಿಕ ದುರ್ಗೆ, ವಿನಾಯಕ, ವ್ಯಾಸ, ವಿಷ್ಣಕ್ಷೇನರನ್ನು ನಾಲ್ಕೂ 
ಮೂಲೆಗಳಲ್ಲಿ ಸ್ಥಾಪಿಸಿ ಪೂಜಿಸಬೇಕು. ಬಲಭಾಗದಲ್ಲಿ ಗುರು 
ವನ್ನು, ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಇಂದ್ರಾದಿ ಅಷ್ಟ-ದಿಕ್ಷಾಲ 
ಕರನ್ನು ಸ್ಥಾಪಿಸಿ, ಪ್ರೋಕ್ಟಣ, ಪಾದ್ಯ, ಅರ್ಫ್ಯಪ್ರದಾನಾದಿ ಕ್ರಮಗ 
ಳಿಂದ ಪೂಜೆ ಮಾಡಬೇಕು. ॥ ೨೮-೨೯॥ 

ಪ್ರಿಯ ಉದ್ದವನೇ ಸಾಮರ್ಥ್ಯ, ವೈಭವಗಳಿದ್ದರೆ ಪ್ರತಿ 


ಅಗರು ಮುಂತಾದ ಸುಗಂಧ ದ್ರವ್ಯಗಳಿಂದ ಸುವಾಸಿತ ಜಲದಿಂದ 
ನನಗೆ ಅಭಿಷೇಕ ಮಾಡಬೇಕು. “ಸುವರ್ಣಂ ಘರ್ಮಂ ಪರಿವೇದ 
ವೇನಮ್‌' ಸ್ವರ್ಣ ಘರ್ಮಾನುವಾಕದಿಂದಲೂ, "ಜಿತಂತೇ 
ಪುಂಡರೀಕಾಕ್ಜ' ಎಂಬ ಮಹಾಪುರುಷವಿದ್ಯೆಯಿಂದಲೂ, ಪುರುಷ 
ಸೂಕ್ಕದಿಂದಲೂ, "ಇಂದ್ರಂ ನ ರೋನೇ ಮಧಿತಾ ಹವಂತ' 
ಮುಂತಾದ ರಾಜನಾದಿ ಸಾಮಗಾನದಿಂದಲೂ ನನಗೆ ಅಭಿಷೇಕ 
ಮಾಡಬೇಕು. ॥ ೩೦-೩೧ ॥ ನನ್ನ ಭಕ್ತನು - ವಸ್ತ್ರ 
ಯಜ್ಞೋಪವೀತ, ಆಭೂಷಣ, ಪತ್ರ, ಪುಷ್ಪಮಾಲೆ, ಗಂಧ, 
ಚಂದನಾದಿಗಳಿಂದ ಪ್ರೇಮಪೂರ್ವಕ ಯಥಾವತ್‌ ನನ್ನನ್ನು 
ಶೃಂಗರಿಸಲಿ. ॥ ೩೨ ॥ 


27 ಅಧ್ಯಾಯ] 


ಏಕಾದಶ ಸೃಂಧ 


749 





ಪಾದ್ಯಮಾಚಮನೀಯಂ ಚ ಗಂಧಂ ಸುಮನಸೋಶಕ್ಕತಾನ್‌ I 
ಧೂಪದೀಪೋಪಹಾರ್ಯಾಣಿ ದದ್ಯಾನ್ಮೇ ಶ್ರದ್ಧಯಾರ್ಚಕಃ 


HW ೩೩ 1 
ಗುಡಪಾಯಸಸರ್ಪಿೀಂಷಿ ಶಷ್ಟುಲ್ಯಾಪೂಪಮೋದಕಾನ್‌ | 
ಸಂಯಾವದಧಿಸೂಪಾಂಶ್ಚ ನೈವೇದ್ಯಂ ಸತಿ ಕಲಯೇತ್‌ 

11 ೩೪ || 


ಅಭ್ಯಂಗೋನ್ಭರ್ದನಾದರ್ಶದಂತಧಾವಾಭಿಷೇಚನಮ್‌ [ 
ಅನ್ನಾದ್ಯಗೀತನೃತ್ಯಾದಿ ಪರ್ವಣಿ ಸ್ಕುರುತಾನ್ನಹಮ್‌ 


|| ೩೫ ॥ 


ವಿಧಿನಾ ವಿಹಿತೇ ಕುಂಡೇ ಮೇಖಲಾಗರ್ತವೇದಿಭಿಃ । 
ಅಗ್ನಿಮಾಧಾಯ ಪರಿತಃ ಸಮೂಹೇತ್ಪಾಣಿನೋದಿತಮ್‌ 
WAL ॥ 


ಪರಿಸ್ಲೀರ್ಯಾಥ ಪರ್ಯುಕ್ಬೇದನ್ಹಾಧಾಯ ಯಥಾವಿಧಿ । 


ಪ್ರೋಕ್ಷಣ್ಯಾ5ರಸಾದ್ಯದ್ರವ್ಯಾಣಿ ಪ್ರೋಕ್ಸ್ಯಾಗೌ ಭಾವಯೇತಮಾಮ್‌ 
I ೩೭ 1 
ತಪ್ಪಜಾಂಬೂನದಪ್ರಖ್ಯಂ ಶಂಖಚಕ್ರಗದಾಂಬುಜೆಃ । 


ಲಸಚ್ಛತುರ್ಭುಜಂ ಶಾಂತಂ ಪದ್ಧಕಿಂಜಲ್ಯವಾಸಸಮ್‌ 
1 ೩೮ ॥ 


ಸ್ಫುರತ್ಕಿರೀಟಕಟಕಕಟಸೂತ್ರವರಾಂಗದಮ್‌ | 
ಶ್ರೀವತ್ತವಕ್ಷನಂ ಭ್ರಾಜತ್ಕೌಸ್ತುಭಂ ವನಮಾಲಿನಮ್‌ 
AF ॥ 


ಧ್ಯಾಯನ್ನಭ್ಯರ್ಚ್ಯ ದಾರೂಣಿ ಹವಿಹಾಭಿಘೃತಾನಿ ಚ। 
ಪ್ರಾಸ್ಯಾಜ್ಯಭಾಗಾವಾಘಾರ್‌ ದತ್ತ್ವಾ ಚಾಜ್ಯಪ್ಪತಂ ಹವಿಃ 
|| YC I 


ಜುಹುಯಾನ್ನೂಲಮಂತ್ರೇಣ ಷೋಡಶರ್ಚಾವದಾನತಃ | 
ಧರ್ಮಾದಿಭ್ಯೋ ಯಥಾನ್ಯಾಯಂ ಮಂತ್ರಃ ಸ್ಥಿಷ್ಕಕ್ಚತಂ ಬುಧಃ 
॥ ೪೧ ॥ 





ಪೂಜಕನು ಶ್ರದ್ಧೆಯಿಂದ ನನಗೆ ಪಾದ್ಯ, ಆಚಮನ, ಚಂದನ, 


| ಪುಷ್ಪ, ಅಕ್ಷತೆ, ಧೂಪ, ದೀಪ, ಮುಂತಾದ ಉಪಚಾರಗಳನ್ನು : 


ಸಮರ್ಪಿಸಲಿ. ॥ 88 ॥ ಅನುಕೂಲಕ್ಕೆ ತಕ್ಕಂತೆ ಬೆಲ್ಲ-ಪಾಯಸ 
ತುಪ್ಪ, ಚಕ್ಕುಲಿ, ಅಪೂಪ ಇತ ಎರೆಯಪ್ಪ, ಅತಿರಸ್ತ 
ಸಿಹಿಕಡಬು, ಲಾಡು, ಮೊಸರು, ತೊವೆ ಸೆ ಮೊದಲಾದ ನಾನಾ 
ವ್ಯಂಜನಗಳನ್ನು ನೈವೇದ್ಯಮಾಡಲಿ. ॥ ೩೪॥ ನನ್ನ ಶ್ರೀವಿಗಹಕ್ಕೆ 

ದಂತಧಾವನ, ಎಣ್ಣೆಮಜ್ಜನ, ಅಂಗಗಳನ್ನು ಒತ್ತುವಿಕೆ ಪಂಚಾಮೃ 
ತಾಭಿಷೇಕ, ಸುಗಂಧದ್ರವ್ಯಗಳ ಲೇಪನಮಾಡಿ, ಅಲಂಕಾರ, 
ನ್ನಡಿಸೇವೆ, ಅನ್ನಭಕ್ಷ್ಯಗಳ ನೈವೇದ್ಯ ಇತ್ಯಾದಿಗಳನ್ನು ಪ್ರಶನಿತ್ವವೂ 
ಮಾಡಬೇಕು. ನೃತ್ಯ-ಗೀತಾದಿ ಸೇವೆಯನ್ನು ನಿತ್ಯವೂ ಮಾಡ 
ಬಹುದು, ಸೌಕರ್ಯವಿಲ್ಲದಿದ್ದರೆ ಪರ್ವದಿವಸಗಳಲ್ಲಾದರೂ 
ಮಾಡಬೇಕು. ಜೊತೆಗೆ ಭಗವನ್ನಾಮ ಸಂಕೀರ್ತನೆ, ಹರಿಕಥೆಗಳನ್ನೂ 
ಏರ್ಪಡಿಸಬೇಕು. ॥ ೩೫ ॥ 

ಉದ್ದವನೇ | ಪೂಜಕನು ತನ್ನ ಗೃಹ್ಯೋಕ್ತವಿಧಿಯಿಂದ ನಿರ್ಮಿತ 
ವಾದ ಮೇಖಲೇ, ಗರ್ತ, ವೇದಿ ಇವುಗಳಿಂದ ಕೂಡಿದ ಕುಂಡದಲ್ಲಿ 
ಅಗ್ನಿಯನ್ನು ಪ್ರತಿಷ್ಠಾಪಿಸಿ, ಪ್ರಜ್ವಲನಗೊಳಿಸಬೇಕು. ಸುತ್ತಲೂ 
ಕೈಯಿಂದ ನೀರನ್ನು ಪ್ರೋಕ್ಟಿಸಿ ಪ ಪರಿಸಮೂಹನ ಮಾಡ 
ಬೇಕು. ॥ ೩೬ ॥ ಬಳಿಕ ಹೋಮಕುಂಡದ ನಾಲ್ಕೂ ಕಡೆ 
ಗಳಲ್ಲಿಯೂ ಪರಿಸರಣವನ್ನು ಹಾಸಿ, ಪ್ರೋಕ್ಟಣಪಾತ್ರೆಯಲ್ಲಿರುವ 
ಜಲದಿಂದ ಸುತ್ತಲೂ ಫ್ರೋಕ್ಲಿಸಿ, ಸ್ವಗೃಹ್ಯೋಕ್ತವಿಧಿಯಿಂದ, ಸಮಿತ್‌ 
ಪ್ರಕ್ಷೇಪಾದಿ ವಿಧಿಯಿಂದ ಅನ್ವಾಧಾನ ಕರ್ಮವನ್ನು ಮಾಡಿ, ಅಗಿಗೆ 
ಉತ್ತರದಲ್ಲಿ ಹೋಮಕ್ಕೆ ಉಪಯುಕ್ತವಾದ ದ್ರವ್ಯಗಳನಿಟ್ಟು 
ಪ್ರೋಕ್ಟಣೀಪಾತ್ರೆಯ ಜಲದಿಂದ ಪ್ರೋಕ್ಸಿಸಬೇಕು. ಅನಂತರ ಆ 
ಅಗ್ನಿಯಲ್ಲಿ ನನ್ನನ್ನು ಧ್ಯಾನಿಸಬೇಕು. ॥ ೩೭॥ ಪುಟಕ್ಕೆ ಹಾಕಿದ 
ಭಂಗಾರದ ಹೊಂಬಣ್ಣದಿಂದ ಬೆಳಗುವ ಶರೀರದಿಂದ ಕೂಡಿರುವ, 
ಶಂಖ, ಚಿಕ್ತ, ಗದೆ, ಪದ್ಧ ಇವುಗಳಿಂದ ಸಮಲಂಕೃತವಾದ ನಾಲ್ಕು 
ಭುಜಗಳಿಂದ ಶೋಭಾಯಮಾನವಾದ, ಶಾಂತವಾದ ಮುಖ 
ಭಾವದಿಂದಿರುವ,.. ಕಮಲದ ಕೇಸರದಂತೆ ನವುರಾಗಿರುವ 
ಖೀತಾಂಬರವನ್ನು ಉಟ್ಟಿರುವ, ಕಿರೀಟ, ಕಂಕಣ, ಕಟಿಸೂತ್ರ, 
ಭುಜಕೀರ್ತಿಗಳಿಂದ ಕಂಗೊಳಿಸುತ್ತಿರುವ, ವಕ್ಚಸ್ಥಳದಲ್ಲಿ ಶ್ರೀವತ್ಸ 
ಲಾಂಛನವನ್ನೂ ಕೌಸ್ತುಭಮಣಿಯನ್ನೂ ವನಮಾಲೆಯನ್ನೂ 


| ಧರಿಸಿರುವ, ಸನ್ನ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನಿಸ 


ಬೇಕು. ॥ ೩೮- ೩೯ ॥ ಅಗ್ನಿಯಲ್ಲಿ ನನ್ನ ಈ ಮೂರ್ತಿಯನ್ನು 
ಧ್ಯಾನಿಸಿ ಪೂಜಿಸಬೇಕು. ಬಳಿಕ ಒಣಗಿದ ಸಬುಧೆಗಳನ್ನು ತುಪ್ಪದಲ್ಲಿ 
ಅದ್ದಿ ಆಹುತಿಯನ್ನು ಕೊಡಬೇಕು. ಭಾಗ ಮತ್ತು 
ಆಘಾರವೆಂಬ ಎರಡು ಆಹುತಿಗಳಿಂದ ಹವನ ಮಾಡಬೇಕು. 
ಬಳಿಕ ತುಪ್ಪದಲ್ಲಿ ಅದ್ದಿ ಬೇರೆ ಹವನ ದ್ರವ್ಯದಿಂದ ಆಹುತಿಗಳನ್ನು 
ಕೊಡಬೇಕು. ॥ ೪೦ ॥ ಇದಾದ ಬಳಿಕ ತನ್ನ ಇಷ್ಟಮಂತ್ರದಿಂದ 
ಅಥವಾ "ಓಂ ನಮೋ ನಾರಾಯಣಾಯ' ಈ ಅಷ್ಟಾಕ್ಚರ 
ಮಂತ್ರದಿಂದ, ಮತ್ತು ಪುರುಷಸೂಕ್ತದ ಹದಿನಾರು ಮಂತ್ರಗಳಿಂದ 


| ಹವನ ಮಾಡಬೇಕು. ಬುದ್ಧಿವಂತನಾದವನು ಧರ್ಮಾದಿ ದೇವತೆ 


ಗಳಿಗೂ ವಿಧಿಪೂರ್ವಕ ಮಂತ್ರಗಳಿಂದ ಆಹುತಿಯನ್ನು ನೀಡಿ 
ಕೊನೆಯಲ್ಲಿ ಸ್ವಿಷಕ್ಟತ್‌ ಆಹುತಿಯನ್ನು ಕೊಡಬೇಕು. ॥ ೪೧ ॥ 


750 


ಅಭ್ಯರ್ಚ್ಯಾಥ ನಮಸ್ಯೃತ್ಯ ಪಾರ್ಹದೇಭ್ಯೋ ಬಲಿಂ ಹರೇತ್‌ | 
ಮೂಲಮಂತ್ರಂ ಜಪೇದ್ದಹ್ಮ ಸ್ಮರನ್ನಾರಾಯಣಾತ್ಮಕಮ್‌ 
1 ೪೨ 


ದತ್ತಾ ಫಿ ತಿ ಚೆಮನಮುಚ್ಛೇಷಂ ವಿಷೇನಾಯ ಕಲಯೇಶ್‌ । 
ಮುಖವಾಸಂ ಸುರಭಿಮತ್‌ತಾಂಬೂಲಾದ್ಯಮಥಾರ್ಹಯೇತ್‌ 
॥| ೪೩ I 


ಉಪಗಾಯನ್ಸಣಿನ್‌ ನೃತ್ಯನ್‌ ಕರ್ಮಾಣ್ಯಭಿನಯನ್‌ ಮಮ । 
ಮತ್ಕಥಾಃ:ಶ್ರಾವಯನ್‌ ಶೃಣ್ಣನ್‌ ಮುಹೂರ್ತಂಕ್ಷಣಿಕೋ ಭವೇತ್‌ 
11 ೪ಳ ॥| 


ಸವೈರುಚ್ಛಾವಚ್ಛೆಃ 'ಸ್ತೋತ್ಸಃ ಪೌರಾಣ್ಯಃ ಪ್ರಾಕೃತೈರಪಿ । 
ಸುತ್ತಾ ಪ್ರಸೀದ ಭಗವನ್ನಿತಿ ವಂದೇತ ದಂಡವತ್‌ 
|| ೪೫ 1 


ಶಿರೋ ಮತ್ಪಾದಯೋಃ ಕೃತ್ವಾ ಬಾಹುಭ್ಯಾಂ ಚ ಪರಸರಮ್‌ । 
ಪ್ರಪನ್ನಂ ಪಾಹಿ ಮಾಮೀಶ ಭೀತಂ ಮೃತ್ಯುಗ್ರಹಾರ್ಣವಾತ್‌ 
11 PE || 


ಇತಿ ಶೇಷಾಂ ಮಯಾ ದತ್ತಾಂ ತಿರಸ್ಕಾಧಾಯ ಸಾದರಮ್‌ | 
ಉದ್ದಾನಯೇಚ್ಛೇದುದ್ದಾಸ್ಯಂ ಜ್ಯೋತಿರ್ಜ್ಯೊ ತಿಸಿ ತತ್ತುನಃ 
1 ೪೭ I 


ಅರ್ಚಾದಿಷು ಯದಾ ಯತ್ರ ಶ್ರದ್ಧಾಮಾಂತತ್ರ ಚಾರ್ಚಯೇತ್‌ | 
ಸರ್ವಭೂತೇಷ್ವಾತ್ಮನಿ ಚ ಸರ್ವಾತ್ಮಾಹಮವಸ್ಥಿತಃ 
1 ೪೮ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


ಹೀಗೆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಸ್ಥಿತನಾದ ಭಗವಂತನ 
ಪೂಜೆಮಾಡಿ, ಅವನಿಗೆ ನಮಸ್ಕರಿಸಬೇಕು. ನಂದ, ಸುನಂದ 
ಮುಂತಾದ ಪಾರ್ಷದರಿಗೆ ಎಂಟೂದಿಕ್ಕುಗಳಲ್ಲಿ ಹವನಾಂಗ 
ಪಾಯಸಬಲಿಯನ್ನು ಅರ್ಪಿಸಬೇಕು. ಬಳಿಕ ಪ್ರತಿಮೆಯ ಮುಂದೆ 
ಕುಳಿತು ಪರಬ್ರಹ್ಮಸ್ತರೂಪೀ ಭಗವಾನ್‌ ನಾರಾಯಣನನ್ನು 
ಸ್ಫರಿಸಬೇಕು ಮತ್ತು ಭಗವತ್ತ್ವ್ಯರೂಪ ಮೂಲಮಂತ್ರ "ಓಂ ನಮೋ 
ನಾರಾಯಣಾಯ' ಇದರ ಜಪಮಾಡಬೆಕು. ॥ ೪೨ ॥ ಇದಾದ 
ನಂತರ ಭಗವಂತನಿಗೆ ಹಸ್ಕಪ್ರಕ್ನಾಳನ, ಮುಖಪ್ರಕ್ಟಾಳನ, ಆಚಮನ 
ವನ್ನು ನೀಡಿ, ಅವನ ಪ್ರಸಾದವನ್ನು ವಿಷಕ್ಲೇನನಿಗೆ ಅರ್ಪಿಸಬೇಕು. 
ಬಳಿಕ ತನ್ನ ಇಷ್ಟದೇವರಿಗೆ ಮುಖವಾಸಕ್ಕಾಗಿ ಸುಗಂಧಿತ ತಾಂಬೂಲ 
ವನ್ನು ಅರ್ಪಿಸಿ, ಮಂತ್ರಪುಷ್ಪವನ್ನು ಸಮರ್ಪಿಸಬೇಕು. ॥ ೪೩ ॥ 
ನನ್ನ ಲೀಲೆಗಳನ್ನು ಹಾಡುತ್ತಾ, ಅವನ್ನು ವರ್ಣಿಸಬೇಕು. ನನ್ನ 
ಲೀಲೆಗಳನ್ನು ಅಭಿನಯದ ಮೂಲಕ ತೋರಿಸಬೇಕು. ಪ್ರೇಮೋನ್ಸತ್ತ 
ನಾಗಿ ನರ್ಶಿಸಬೇಕು. ನನ್ನ ಲೀಲಾ-ಕಥೆಗಳನ್ನು ಸ್ವತಃ ಕೇಳುತ್ತಾ , 
ಇತರರಿಗೂ ಹೇಳಬೇಕು. ಆನಂದಪರವಶನಾಗಿ ಹೀಗೆ ನನ್ನ 
ಶ್ರೀವಿಗೃಹದಲ್ಲೇ ತನ್ಮಯನಾಗಿ ಮುಹೂರ್ತಕಾಲವನ್ನು ಕ್ಷಣದಂತೆ 
ಕಳೆಯಬೇಕು. ॥ ೪೪ ॥ ಪ್ರಾಚೀನ ಯಷಿ-ಮುನಿಗಳಿಂದ ರಚಿಸ 
ಲಟ್ಟ ಮತ್ತು ಪ್ರಾಕೃತ ಭಕ್ತರಿಂದ ಹಾಡಲ್ಪಟ್ಟ ಚಿಕ್ಕ-ದೊಡ್ಡ ಸ್ವೋತ್ರ 
ಗಳಿಂದ ನನ್ನನ್ನು ಸ್ತುತಿಸಿ "ಭಗವಂತಾ | ನನ್ನ ಮೇಲೆ ಪ್ರಸನ್ನನಾಗು, 


ನನಗೆ ನಿನ್ನ ಕೃಪಾಪ್ರಸಾದವನ್ನು ಕರುಣಿಸು' ಎಂದು ಪ್ರಾರ್ಥಿಸ- 


ಬೇಕು. ಬಳಿಕ ದಂಡವತ್‌ ಸಾಷ್ಟಾಂಗ ಪ್ರಣಾಮ ಮಾಡ 
ಬೇಕು. ॥ ೪೫ ॥ ಅರ್ಚಕನು ತನ್ನ ಶಿರಸನ್ನು ನನ್ನ ಪಾದಗಳ 
ಮೇಲಿರಿಸಿಕೊಂಡು, ಬಲಗೈಯಿಂದ ನನ್ನ ಬಲಕಾಲನ್ನು, ಎಡಕ್ಕೆ 
ಯಿಂದ ಎಡಕಾಲನ್ನು ಭದ್ರವಾಗಿ ಹಿಡಿದುಕೊಂಡು - 
"ಭಗವಂತಾ ! ಈ ಸಂಸಾರಸಾಗರದಲ್ಲಿ ನಾನು ಮುಳುಗುತ್ತಿದ್ದೇನೆ. 
ಮೃತ್ಯುರೂಪೀ ಗ್ರಹವು ನನ್ನ ಬೆನ್ನುಬಿದ್ದಿದೆ. ನಾನು ಭಯಗೊಂಡು 
ನಿನ್ನಲ್ಲಿ ಶರಣಾಗಿದ್ದೇನೆ. ಓ ಪ್ರಭುವೇ! ನೀನು ನನ್ನನ್ನು ಕಾಪಾಡು' 
ಎಂದು ಪ್ರಾರ್ಥಿಸಿಕೊಳ್ಳಬೇಕು. ॥ ೪೬ ॥ ಹೀಗೆ ದೈನ್ಯದಿಂದ 
ಪ್ರಾರ್ಥನೆಯನ್ನು ಸಲ್ಲಿಸಿ, ನನಗೆ ಸಮರ್ಪಿತವಾದ ಪುಷ್ಪಮಾಲಿಕೆ 
ಯನ್ನು ನಾನೇ ಕೈಯಾರೆ ಕೊಟ್ಟ ಪ್ರಸಾದವೆಂದು ತಿಳಿದು ಕಣ್ಣಿ 
ಗೊತ್ತಿಗೊಂಡು, ತಲೆಯಮೇಲೆ ಹೊತ್ತುಕೊಳ್ಳಬೇಕು. ವಿಸರ್ಜನೆ 


| ಮಾಡಬೇಕಿದ್ದರೆ, ಶ್ರೀವಿಗ್ರಹದಲ್ಲಿರುವ ದಿವ್ಯಜ್ಯೋತಿಯು ಹೊರ 


ಬರುತ್ತಿರುವುದೆಂದೂ ತನ್ನ (ಭಕ್ತನ) ಹೃತ್ಯಮಲದಲ್ಲಿರುವ ಜ್ಯೋತಿ 
ಯೊಡನೆ. ಲೀನವಾಗುತ್ತಿರುವುದೆಂದೂ ಭಾವಿಸಿಕೊಂಡು, 
ವಿಸರ್ಜನ ಮಂತ್ರವನ್ನು ಹೇಳಬೇಕು. ॥ ೪೭ ॥ ಉದ್ಧವನೇ। ನನ್ನ 
ಅರ್ಚನೆಗೆ ಹೇಳಿರುವ ಹಲವಾರು ಪ್ರತಿಮೆಗಳಲ್ಲಿ ಯಾವ ಪ್ರತಿಮೆ 
ಯಲ್ಲಿ ಯಾವಾಗ ಪೂಜೆಮಾಡಲು ಶ್ರದ್ಧೆ ಉಂಟಾಗುವುದೋ 
ಆಗಲೇ ಆ ಪ್ರತಿಮೆಯಲ್ಲಿ ನನ್ನನ್ನು ಅರ್ಚಿಸಬೇಕು. ಪ್ರತಿಮೆಗಳಲ್ಲಿ 
ಯಾವುದೇ ತಾರತಮೃ್ಯವಿಲ್ಲ ಸರ್ವಾತ್ಮನಾದ ನಾನು ಸಕಲ ಪ್ರಾಣಿ 
ಗಳಲ್ಲಿಯೂ, ಸಕಲ ಪ್ರಾಣಿಗಳ ಹೃದಯದಲ್ಲಿಯೂ ಸರ್ವದಾ 
ನೆಲೆಸಿರುತ್ತೇನೆ. ॥ ೪೮ ॥ 


28 ಅಧ್ಯಾಯ] 


751 





ಏವಂ ಕ್ರಿಯಾಯೋಗಷಥೈೈಃ ಪುಮಾನ್‌ ವೈದಿಕತಾಂತ್ರಿಕೈ: | 
ಅರ್ಚನ್ನುಭಯತಃ ಸಿದ್ದಿಂ ಮತ್ತೋ ವಿಂದತೃಭಿ "ಪ್ಲಿತಾಮ್‌ 
Wl ೪೯ I 


ಮದರ್ಚಾಂ ಸಂಪ್ರತಿಷ್ಠಾಪ್ಯ ಮಂದಿರಂ ಕಾರಯೇದ್ದಢಮ್‌ । 
ಪುಷ್ಟೋದ್ಯಾನಾನಿ ರಮ್ಯಾಣಿ ಪೂಜಾಯಾತ್ರೋತವಾಶ್ರಿತಾನ್‌ 
1 ೫೦॥ 


ಪೂಜಾದೀನಾಂ ಪ್ರವಾಹಾರ್ಥಂ ಮಹಾಪರ್ವಸ್ಥಥಾನ್ನಹಮ್‌ । 
ಕ್ಷೇತ್ರಾಪಣಪುರಗ್ರಾಮಾನ್‌ ದತ್ತಾ ಮತಾರ್ಷಿತಾಮಿಯಾತ್‌ 
11೫೧ 1 


ಪ್ರತಿಷ್ಠಯಾ ಸಾರ್ವಭೌಮಂ ಸದ್ಧನಾ ಭುವನತ್ರಯಮ್‌ । 
ಪೂಜಾದಿನಾ ಬ್ರಹ್ಮಲೋತಂ ತ್ರಿಭಿರ್ಮತ್ತಾಮೃತಾಮಿಯಾತ್‌ 


B೨2 


ಮಾಮೇವ ನೈರಪೇಕ್ಟ್ವೇಣ ಭಕ್ಕಿಯೋಗೇನ ವಿಂದತಿ। 
ಭಕ್ತಿಯೋಗಂ ಸಲಭತೇ ಏವಂ ಯಃ ಪೂಜಯೇತ ಮಾಮ್‌ 
I ೫೩ 1 


ಯಃ ಸ್ಪದತ್ತಾಂ ಪರೈರ್ದತ್ತಾಂ ಹರೇತ ಸುರವಿಪ್ರಯೋಃ | 
ಪೃತಿಂಸ ಜಾಯತೇ ವಿಡ್ಗುಗ್ಗರ್ಣಾಣಾಮಯುತಾಯುತಮ್‌ 
॥1 ೫೪ || 


ಕರ್ತುಶ್ಚ ಸಾರಥೇರ್ಹೇಶೋರನುಮೋದಿತುರೇವ ಚ। 
ಕರ್ಮಣಾಂ ಭಾಗಿನಃ ಪ್ರೇತ್ಯ ಭೂಯೋ ಭೂಯಸಿ ತತ್ಗಲಮ್‌ 
1 ೫% ॥ 


ಎಲ್ಫೆ ಉದ್ದವಾ। ಈ ಪ್ರಕಾರ ವೈದಿಕ ತಾಂತ್ರಿಕ ಕ್ರಿಯಾ 


| ಯೋಗದ ಮೂಲಕ ನನ್ನನ್ನು ಪೂಜಿಸುವ. ಮನುಷ್ಯನು ಈ ಶೋಕ 


ಮತ್ತು ಪರಲೋಕದಲ್ಲಿ ನನ್ನಿಂದ ಅಭೀಷ್ಟವನ್ನು ಪಡೆದು 

ಕೊಳ್ಳುತ್ತಾನೆ. ॥ ೪೯ ॥ "ಉಪಾಸಕನು ಸಮರ್ಥನಾಗಿದ್ದರೆ ನನ್ನ 
ಸುಂದರ, ಸುದ್ಧಢವಾದ ಮಂದಿರವನ್ನು ಕಟ್ಟಿ ಅದರಲ್ಲಿ ನನ್ನ 
ಪ್ರತಿಮೆಯನ್ನು ಪ್ರತಿಷ್ಠಾಪಸಲಿ. ಸುತ್ತಲೂ ರಮ್ಯವಾದ ಉದ್ಯಾನ 
ವನಗಳನ್ನು ನಿರ್ಮಿಸಲಿ. ನಿತ್ಯಪೂಜೆ, ನಿತ್ಯೋತ್ಸವ, ರಥೋತ್ಸವಗಳಿಗೆ 
ಬೇಕಾದ ವ್ಯವಸ್ಥೆಮಾಡಲಿ. ॥ ೫೦ ॥ ನನ್ನ ನಿತ್ಯಪೂಜೆ, ಪರ್ವ 


| ದಿವಸಗಳಲ್ಲಿ ವಿಶೇಷಪೂಜೆ, ನಿತ್ಯೋತ್ಸವ-ರಥೋತ್ಸವಗಳು ಅವಿ 


ಚಿನ್ನವಾಗಿ ನಡೆದುಕೊಂಡು ಹೋಗಲು ಶ್ರೀಮಂತರಾದ ಭಕ್ತರು 
ಹೊಲ-ಗದ್ದೆಗಳನ್ನೂ ಅಂಗಡಿಗಳನ್ನು ಗ್ರಾಮ-ಪಟ್ಟಣಗಳನ್ನು 
ಉಂಬಳಿಯಾಗಿ ಕೊಡಬೇಕು. ಇದರಿಂದ ಅವರಿಗೆ ನನ್ನ ಸಮಾನ 
ವಾದ ಐಶ್ವರ್ಯವು ನನ್ನ ಅನುಗ್ರಹದಿಂದ ದೊರೆಯು 
ತ್ತದೆ. ॥ ೫೧ ॥ ನನ್ನ ವಿಗ್ರಹ ಪ್ರತಿಷ್ಠಾಪನೆಯಿಂದ ಪೃಥ್ವಿಯ 
ಏಕಚ್ಛತ್ರ ರಾಜ್ಯ, ಮಂದಿರ, ನಿರ್ಮಾಣದಿಂದ ತ್ಲೆ ಕೈಲೋಕ್ಕದ ರಾಜ್ಯ, 
ಪೂಜಾದಿಗಳ ವ್ಯವಸ್ಥೆ ಮಾಡಿದವರಿಗೆ ಬ್ರಹ್ಮಲೋಕ ಮತ್ತು 
ಮೂರನ್ನೂ ಮಾಡಿದಾಗ ನನ್ನ ಸಾರೂಪ್ಯವನ್ನು ಪಡೆದು 
ಕೊಳ್ಳುವನು. ॥ ೫೨ ॥ ನಿಷ್ಕಾಮಭಾವದಿಂದ ನನ್ನ ಪೂಜೆ 
ಮಾಡುವವನಿಗೆ ನನ್ನ ಭಕ್ತಿಯೋಗವು ಪ್ರಾಪ್ತವಾಗುತ್ತದೆ. ಆ 
ನಿರಪೇಕ್ಷ ಭಕ್ತಿಯೋಗದ ಮೂಲಕ ಅವನು ಸ್ವಯಂ ನನ್ನನ್ನು 
ಪಡೆದುಕೊಳ್ಳುತ್ತಾನೆ. 1 ೫೩ ॥ ದೇವ- ಬ್ರಾಹ್ಮಣರಿಗೆ ತಾನು ಕೊಟ್ಟ 
ಉಂಬಳಿಯನ್ನಾಗಲೀ ಇತರರು ಕೊಟ್ಟ ಉಂಬಳಿಯನ್ನಾಗಲೀ 
ಅಪಹರಿಸುವವನು ಕೋಟ್ಯಂತರ ವರ್ಷಗಳವರೆಗೆ ಅಮೇಧ್ಯ 
ದಲ್ಲಿನ ಕ್ರಿಮಿಯಾಗುತ್ತಾನೆ. ॥ ೫೪ ॥ ಇಂತಹ ಪಾಪಿಷ್ಠವಾದ, 
ಹೇಯವಾದ ಕೆಲಸಕ್ಕೆ ಸಹಾಯ ಮಾಡುವವರು, ಪ್ರೇರಕರೂ, 
ಅನುಮೋದಕರೂ ಇವರಿಗೂ ಇದೇ ವಿಧವಾದ ದುಪ್ಪಲವು 
ದೊರೆಯುತ್ತದೆ. ಇವರ ಕೈವಾಡ ಹೆಚ್ಚಿದ್ದರೆ ಅವರಿಗೆ ಫಲವೂ ಹೆಚ್ಚೇ 
ಸಿಗುತ್ತದೆ. ॥ ೫೫ ॥ 


ಅಷ್ಟತ್ರೇಳನೆಯ ಅಧ್ಯಾಯವು ಮುಗಿಯಿತು. ॥ ೨೭ ॥ 
ಆತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸೃಂಧೇ ಸಹ್ಟವಿಂಶೋತ ಧ್ಯಾಯಃ॥ ೨೭ ॥ 
— ನ ಇ ಯಮಮಾಘಾಲಾ 


ಇಪ್ಪತ್ತೆಂಟಿನೆಯ ಅಧ್ಯಾಯ 
ಪರಮಾರ್ಥ ನಿರೂಪಣೆ 


ಶ್ರೀಭಗವಾನುವಾಚ 
ಪರಸ್ಪಭಾವಕರ್ಮಾಣಿ ನ ಪ್ರಶಂಸೇನ್ನ ಗರ್ಹಯೇತ್‌ । 


ಎಶ್ಟಮೇಕಾತ್ಮಕಂ ಪಶ್ಯನ್‌ ಪ್ರಕೃತ್ಯಾ ಪುರುಷೇಣ ಚ 


ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - ಉದ್ದವನೇ ! ಬೇರೆ 
ಯವರ ಸ್ವಭಾವದ ಅಥವಾ ಅವರ ಕರ್ಮಗಳ ಬಗ್ಗೆ ಚರ್ಚೆ 
ಎಂದೂ ಮಾಡಬಾರದು. ಅವರನ್ನು ಹೊಗಳುವುದಾಗಲೀ, ತೆಗಳು 


' ವುದಾಗಲೀ ಮಾಡಬಾರದು. ಸಮಸ್ಯ ವಿಶ್ವದಲ್ಲಿ ಒಂದೇ ಆತ್ಮನು 


ಒಳಗೆ-ಹೊರಗೆ ವ್ಯಾಪ್ತನಾಗಿದ್ದಾನೆ. ಪ್ರಕೃತಿ-ಪುರುಷರಿಂದ ಉಂಟಾದ 


ನ ॥ | ವಿಶ್ವದಲ್ಲಿ ಒಂದೇ ಆತ್ಮನಸತ್ತೆಯನ್ನು ನೋಡಬೇಕು. ॥ ೧॥ 


752 ಶ್ರೀಮದ್ಭಾಗವತ [ ಅಧ್ಯಾಯ 28 
ಪರಸ್ಪಭಾವಕರ್ಮಾಣಿ ಯಃ ಪ್ರಶಂಸತಿ ನಿಂದತಿ । | ಬೇರೆಯವರ ಸ್ವಭಾವ ಮತ್ತು ಕರ್ಮದ ನಿಂಡೆ-ಸ್ತುತಿ ಮಾಡುವ 
ಸ ಆಶು ಭ್ರಶ್ಯತೇ ಸ್ಪಾರ್ಥಾದಸತ್ಯಭಿನಿವೇಶತಃ ವೃಕ್ತಿಯು ಬೇಗನೇ ಅಸತ್ರಿನಲ್ಲಿ ಆಗೃಹವಿರಿಸಿ, ತನ್ನ ಉನ್ನತಿಯ 

| ೨ ॥| | ಮಾರ್ಗದಿಂದ ಭ್ರಷ್ಟನಾಗಿ ಪತಿತನಾಗುತ್ತಾನೆ. ॥ ೨ ॥ ನಿದ್ರಾವಸ್ಥೆ 


ತೈಜಸೇ ಟಟ. ಪಿಂಡಸ್ಟೋ ನಷ್ಟಚೇತನಃ | 
ಮಾಯಾಂ ಪ್ರಾಪ್ಟೋತಿ ಮೃತ್ಯುಂ ವಾ ತದ್ದಾನಾರ್ಥದ್ದಕ್‌ ಪುಮಾನ್‌ 


W ೩ 1 





ಕಿಂ ಭದ್ರಂ ಕಿಮಭದ್ರಂ ವಾ ದ್ವೈತಸ್ಯಾವಸ್ತುನಃ ಕಿಯತ್‌ । 
ವಾಚೋದಿತಂ ತದನೃತಂ ಮನಸಾ "ಧ್ಯಾತಮೇವ ಚ 
(| ೪ || 


ಛಾಯಾಪ್ರತ್ಕಾಹ್ವಯಾಭಾಸಾ ಹೃಸಂತೋತಷ್ಯರ್ಥಕಾರಿಣಃ । 
1 ೫ ॥ 


ಆತ್ಮೈವ ತದಿದಂ ವಿಶ್ವಂ ಸೃಜ್ಯತೇ ಸೃಜತಿ ಪ್ರಭುಃ। 
ತ್ರಾಯತೇ ತ್ರಾತಿ ವಿಶ್ವಾತ್ಮಾ ಹ್ರಿಯತೇ ಹರತೀಶ್ವರಃ 
॥1 ಓ ॥ 


ತಸ್ಮಾನಹ್ಯಾತ್ಮನೋ5 ನ್ಯಸ್ಥಾದನ್ಯೋ ಭಾವೋ ನಿರೂಪಿತ । 
ನಿರೂಪಿತೇಯಂ ತ್ರಿವಿಧಾ ನಿರ್ಮೂಲಾ ಭಾತಿರಾತ್ಮನಿ । 
ಜದಂ ಗುಣಿಮಯಂ ಎದಿ ತ್ರಿವಿಧಂ ಮಾಯಯಾ ಕೃತಮ್‌ 

1 ೭ ॥ 


ಏತದ್ವಿದ್ದಾನ್‌ ಮದುದಿತಂ ಜ್ಞಾನವಿಜ್ಞಾನನೈಪುಣಮ್‌ । 
ನ ನಿಂದತಿ ನ ಚ ಸೌತಿ ಲೋಕೇ ಚರತಿ ಸೂರ್ಯವತ್‌ 
WS I 


ಯಲ್ಲಿ ಇಂದ್ರಿಯಗಳು ಮಲಗಿಬಿಡುತ್ತವೆ. ದೇಹದಲ್ಲಿರುವ 
ಜೀವಿಯು ಆಗ ಜ್ಞಾನಶೂನ್ಯನಾಗುತ್ತಾನೆ. ಹೀಗೆ ನಿದ್ರಾವಸ್ಥೆಯಲ್ಲಿ 
ಎಂದಾದರೂ ಈ ಮನುಷ್ಯನು ಮಾಯೆ (ಸ್ವಪ್ಪುಯನ್ನು 
ನೋಡುತ್ತಾನೆ. ಅಥವಾ ಸುಷುಪ್ತಿ ಅವಸ್ಥೆಯಲ್ಲಿ ಗಾಢನಿದ್ದೆಯಲ್ಲಿ 
ಪೂರ್ಣ ಜ್ಞಾನಶೂನ್ಯನಾಗುತ್ತಾನೆ. ಹಾಗೆಯೇ ಜಾಗ್ರತ್‌ ಅವಸ್ಥೆ 
ಯಲ್ಲಿಯೂ ಅನೇಕ ಪ್ರಕಾರದ ಪದಾರ್ಥಗಳನ್ನು ಚಿಂತಿಸುತ್ತಾನೆ 
ಮತ್ತು ನೋಡುತ್ತಾ ಹ ಆದರೆ ಇದೆಲ್ಲವೂ ಮಿಥ್ಛೆಯೇ 
ಆಗಿದೆ. ಸತ್ಯ ವಸ್ತು ಏಕಮಾತ್ರ ಪರಮಾಶ್ಚತತ್ತ್ವವೇ ಆಗಿದೆ. ॥ ೩ ॥ 
ಯಥಾರ್ಥದಲ್ಲಿ ಇಲ್ಲವೇ ಇಲ್ಲದ ವಸ್ತುವಿನ ಬಗ್ಗೆ ಏನು 
ಒಳ್ಳೆಯದು ಹೇಳಬಹುದು, ಏನು ಕೆಟ್ಟದೆಂದು ಹೇಳಬಹುದು? 
ಇದೆಲ್ಲವೂ ಕೇವಲ ವಾಣಿಯ ವಿಲಾಸಮಾತ್ರವಾಗಿದೆ, ಆದ್ದರಿಂದ 
ಮಿಥ್ಕೆಯಾಗಿದೆ. ಹೀಗೆಯೇ ಮನಸಿನಿಂದ ಈ ಅಸತ್‌ ಪದಾರ್ಥ 
ಗಳನ್ನು ಚಿಂತಿಸುವುದೂ ವ್ಯರ್ಥವೇ ಆಗಿದೆ. ॥ ೪ ॥ ಛಾಯೆ, 
ಪ್ರತಿಧ್ವನಿ ಮತ್ತು ಆಭಾಸ ಇವು ಮೂರೂ ನಿಜವಲ್ಲದಿದ್ದರೂ 
ತಮ್ಮ-ತಮ್ಮ ಕಾರ್ಯಗಳನ್ನಾದರೋ ಮಾಡಿಯೇ ಮಾಡುತ್ತವೆ. 
(ಛಾಯೆ (ನೆರಳು)ಯಲ್ಲಿ ಕುಳಿತಿರುತ್ತಾರೆ ಮತ್ತು ಅದನ್ನು 
ಒಪ್ಪಿಕೊಂಡು ಕಾರ್ಯವನ್ನೂ ಮಾಡುತ್ತಾರೆ. ಪ್ರತಿಧ್ವನಿಯಾದರೆ 
'ಇದೇನಾಯಿತು 9" ಎಂದು ಗಾಬರಿಗೊಳ್ಳುವನು. ಹಗ್ಗದಲ್ಲಿ 
ಸರ್ಪದ ಭ್ರಮೆಯಿಂದ ಭಯವಾಗುತ್ತದೆ. ಇವೆಲ್ಲವೂ ತಮ್ಮ-ತಮ್ಮ 
ಕಾರ್ಯ ಮಾಡುತ್ತಿದ್ದರೂ ಇವು ಮೂರೂ ಮಿಥ್ಯೆಯಾಗಿದೆ.) 
ಹೀಗೆಯೇ ದೇಹಾದಿ ಪದಾರ್ಥಗಳೆಲ್ಲವೂ ಮಿಷ್ಟೆಯೇ ಆಗಿವೆ. 
ಆದರೂ ಪ್ರಾಣಿಗಳಿಗೆ ಸಾಯುವವರೆಗೆ ಭಯ, ದುಃಖಗಳಾ 
ದರೋ ಕೊಡುತ್ತಲೇ ಇರುತ್ತವೆ. ॥ ೫ ॥ ಸಮಸ್ಯ ವಿಶ್ವದ ಆತ್ಮ 
ನಾದರೋ ಒಬ್ಬನೇ ಆಗಿದ್ದಾನೆ. ಆ ಆತ್ಮನೇ ಬ್ರಹ್ಮಾ ಆಗಿ ತನ್ನಿಂದಲೇ 
ತನ್ನನ್ನು (ವಿಶ್ವವಾಗಿ) ನಿರ್ಮಿಸಿಕೊಳ್ಳುವನು. ಆ ಸ್ವಯಂ. ಎಷ್ಟು 
ರೂಪದಿಂದ ತನ್ನನ್ನೇ ರಕ್ಷಿಕೊಳ್ಳುವನು. ಪ್ರಳಯಕಾಲದಲ್ಲಿ 
ರುದ್ರರೂಪದಿಂದ ತನ್ನಿಂದ ಸೃಷ್ಟಿಸಲಟ್ಟ ವಿಶ್ವವನ್ನು ಸಂಹಾರ 
ಮಾಡುತ್ತಾನೆ. ॥ ೬ ॥ ಈ ಪ್ರಕಾರ ಆತ್ಮನಲ್ಲದೆ ಬೇರೆ ಯಾವ 
ವಸ್ತುವೂ ಕೂಡ ಇರುವುದು ಸಿದ್ಧವಾಗುವುದಿಲ್ಲ ಆತ್ಮನಿಂದ ಭಿನ್ನ 
ವಾದ ಇನ್ನೊಂದು ಭಾವ ಕಂಡುಬರುವುದರ ಯಾವ ಕಾರಣವೂ 
ಇಲ್ಲ ಆದರೆ ಇಲ್ಲದೆಯೇ ಯಾವುದು ಆತ್ಮನಲ್ಲಿ ಮೂರು ಪ್ರಕಾರ 
ದಿಂದ ಭಾಸಮಾನವಾಗುತ್ತದೋ ಅದನ್ನು ನೀನು ತ್ರಿಗುಣಾಶ್ಚಿಕಾ 
ಮಾಯೆಯ ಕಾರ್ಯವೆಂದೇ ತಿಳಿ. ॥ ೭ ॥ ಉದ್ಧವನೇ | ಜ್ಞಾನ- 
ವಿಜ್ಞಾನದಿಂದ ಕೂಡಿದ ಈ ಉಪದೇಶವನ್ನು ನಾನು ನಿನಗೆ ಹೇಳಿರು 
ವೆನು. ಇದನ್ನು ತಿಳಿದುಕೊಂಡು ವಿದ್ವಾಂಸನು ಯಾರನ್ನೂ ನಿಂದಿಸು 
ವುದಿಲ್ಲ, ಸ್ತುತಿಸುವುದಿಲ್ಲ ಇಂತಹ ಮಹಾಪುರುಷರು ಸೂರ್ಯ 
ನಂತೆ ಎಲ್ಲೆಡೆ ಜ್ಞಾನದ ಪ್ರಕಾಶವನ್ನು ಹರಡುತ್ತಾ ವಚರಿಸು 
ತ್ವಿರುತ್ತಾರೆ. ॥ ೮ ॥ ಪ್ರತ್ಯಕ್ಷ ಪ್ರಮಾಣದಿಂದ ಅನುಮಾನ 


ಏಕಾದಶ ಸ್ಥಂಧ 


753 





28 ಅಧ್ಯಾಯ] 
ಪ್ರತ್ಯಕ್ಷೇಣಾನುಮಾನೇನ ನಿಗಮೇನಾತ್ಮ ಸಂವಿದಾ। 
ಆದ್ಯಂತವದಸಜ್ಜಾ ಖ್ಯ ನಿಸಂಗೋ ವಿಚರೇದಿಹ 
IWF || 
ಉದ್ಭವ ಉವಾಚ 


ನೈವಾತ್ಮನೋ ನ ದೇಹಸ್ವ ಸಂಸೃತಿರ್ದಷ್ಟೃದೃಶ್ಯಯೋಃ । 
ಅನಾತ್ಸಸ್ಪದೃಶೋರೀಶ ಕಸ್ಯ ಸ್ಯಾದುಪಲಭ್ಯತೇ 


| OO I 


ಆತ್ಮಾವ್ಯಯೋ5 ಗುಣಃ ಶುದ್ಧಃ ಸ್ವಯಂಜ್ಯೋತಿರನಾವೃತಃ | 
ಅಗ್ಗಿವದ್ದಾರುವದಚಿದ್ದೇಹಃ ಕಸ್ಕೇಹ ಸಂಸ್ಕತಿ: 


11೧001. 


ಶ್ರೀಭಗವಾನುವಾಚ 


ಯಾವದ್ದೇಹೇಂದ್ರಿಯ ಪ್ರಾಣೈರಾತ್ಮನಃ ಸಂನಿಕರ್ಷಣಮ್‌ | 
, ಸಂಸಾರಃ ಫಲವಾಂಯಸ್ಥಾವದಪಾರ್ಥೋತ ಪ್ಯವಿವೇಕಿನಃ 
1 ೧೨॥ 


ಅರ್ಥೇ ಹ್ಯವಿದ್ಯಮಾನೇತಪಿ ಸಂಸ್ಕತಿರ್ನ ನಿವರ್ತತೇ । 
ಧ್ಯಾಯತೋ ವಿಷಯಾನಸ್ವ ಸ್ಪಷ್ನೇತ ನರ್ಥಾಗಮೋ ಯಥಾ 


1 ೧೩ ॥ 


ಯಥಾ ಹ್ಯಪ್ರತಿಬುದ್ಧಸ್ಯ ಪ್ರಸ್ಟಾಪೋ ಬಹ್ಹನರ್ಥಬ್ಛತ್‌ | 
ಸ ಏವ ಪ್ರತಿಬುದಸ್ಯ ನ ವೈ ಮೋಹಾಯ ಕಲ್ಪತೇ 


॥1 ೧೪ ॥ 
ಶೋಕಹರ್ಷಭಯಕ್ರೋಧಲೋಭಮೋಹಸ್ತೃಹಾದಯಃ | 
ಅಹಂಕಾರಸ್ಥ ದೃಶ್ಯಂತೇ ಜನ್ಮಮೃತ್ಯುಶ್ಚ ನಾತ್ಮನಃ 

UW ೧೫ 1 
ದೇಹೇಂದ್ರಿಯಪ್ರಾಣಮನೋತಭಿಮಾನೋ 

ಜೀವೋತಂತರಾತ್ಥಾ ಗುಣಕರ್ಮಮೂರ್ತಿ:ಃ । 
ಸೂತ್ರಂ ಮಹಾನಿತ್ಯುರುಧೇವ ಗೀತಃ 
ಸಂಸಾರ ಆಧಾವತಿ ಕಾಲತಂತ್ರಃ ॥ ೧೬॥ 


| ಹಾಗೂ ಆತ್ಮಾನುಭೂತಿಯಿಂದ ಜಾ 
| ಪದಾರ್ಥಗಳೆಲ್ಲವೂ ಆದಿ-ಅಂತ್ಯಗಳಿಂದ ಕೂಡಿದೆ ಅರ್ಥಾತ್‌ 





ಪ್ರಮಾಣದಿಂದ, ಶಾಸ್ತ್ರ ಮತ್ತು ಮಹಾಪುರುಷರ ವಚನಗಳಿಂದ 
'ಕಂಡುಬರುವ ಆಸತ್‌ 


ನಾಶವುಳ್ಳದ್ದಾಗಿದೆ' ಎಂದು ಸ್ಪಷ್ಟವಾಗಿ ತಿಳಿದುಕೋ. ಅದರಿಂದ 
ಅನಾಸಕ್ತನಾಗಿ ಪ್ರಪಂಚದಲ್ಲಿ ವಿಚರಿಸುತ್ತಿರು. ॥ ೯ ॥ 

ಉದ್ದವನು ಕೇಳಿದನು - ಭಗವಂತಾ! ಆತ್ಮನು ದ್ರಷ್ಟಾ 
ಸಾಕ್ಷಿಯಾಗಿದ್ದು, ಸ್ವಯಂಪ್ರಕಾಶವಾಗಿದ್ದಾನೆ. ಅವನು ಏನನ್ನೂ ಮಾಡು 
ವುದಿಲ್ಲ ದೇಹವೂ ಕೂಡ ದೃಶ್ಯವಾಗಿದ್ದು, ಜಡವಾದ್ದರಿಂದ 


| ಅದೂ ಕೂಡ ಪ್ರಪಂಚವನ್ನು ಮಾಡಲಾರದು. ಇಂತಹ ಸ್ಥಿತಿಯಲ್ಲಿ 


ಈ ಸಂಸ್ಕೃತಿ (ಹುಟ್ಟು-ಸಾವು) ಯಾರಿಗಾಗುತ್ತದೆ ? ॥ ೧0 ॥ 
ಅವಿನಾಶೀ, ನಿರ್ಗುಣ, ಶುದ್ದ, ಸ್ವಯಂಜ್ಯೋತಿ ಮತ್ತು 
ಒಳ-ಹೊರಗೆ ಎಲ್ಲೆಡೆ ಪರಿಪೂರ್ಣನಾಗಿದ್ದು ಅಗ್ನಿಯಂತೆ ಜ್ಯೋತಿ 
ರ್ಮಯವಾಗಿದ್ದಾನೆ. ಆದರೆ ಶರೀರವು ಕಾಷ್ಠದಂತೆ ಅಚೇತನ 
ವಾಗಿದೆ. ಇಂತಹ ಸ್ಥಿತಿಯಲ್ಲಿ ಜನ್ಮ-ಮೃತ್ಯುವಿನಲ್ಲಿ ಆಲೆಯುವವನು 
ಯಾರು? ॥ ೧೧॥ 
ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಉದ್ದವನೇ ! 
ದೇಹ, ಇಂದ್ರಿಯ, ಪ್ರಾಣಗಳೊಂದಿಗೆ ಆತ್ಮನ ಸಂಬಂಧವಿರುವ 
ತನಕ ಅಜ್ಞಾನಿಗೆ ಈ ಪ್ರಪಂಚವು ಅಸತ್ಯವಾಗಿದ್ದರೂ ಸತ್ಯದಂತೆ 
ಕಾಣುತ್ತದೆ. ॥ ೧೨ ॥ ಸ್ವಪ್ನದಲ್ಲಿ ನಾನಾ ಪ್ರಕಾರದ ಅನರ್ಥಗಳು 
ಆಗದಿದ್ದರೂ ಕಂಡುಬರುತ್ತವೆ. ಅದರಿಂದ ಅವನು ದುಖಿಯೂ 


| ಆಗುತ್ತಾನೆ. ಆದರೆ ಎಚ್ಚರಗೊಂಡಾಗ ಅವೆಲ್ಲ ಅನರ್ಥಗಳು ದೂರ 


ವಾಗುತ್ತವೆ. ಸಯ ಜಾಗ್ರತದಲ್ಲಿಯೂ ವಿ ವಿಷಯಗಳು ಮಿಠ್ತೆಯೇ 
ಆಗಿದ್ದರೂ ಆ ವಿಷಯಗಳ ನಿರಂತರ ಚಿಂತನೆ ಮಾಡುತ್ತಿರುವುದ 
ರಿಂದ. ಪ್ರಪಂಚದಲ್ಲಿ ಅಲೆಯುವುದು ನಿಲ್ಲುವುದಿಲ್ಲ ॥ ೧೩ ॥ 
ಮನುಷ್ಯನು ಸ್ವಷ್ಠವನ್ನು ನೋಡುತ್ತಾ ಇರುವಾಗ, ನಿದ್ದೆಯಿಂದ 
ಎಚ್ಚರವಾಗುವ ಮೊದಲು ದೊಡ್ಡ-ದೊಡ್ಡ ವಿಪತ್ತುಗಳನ್ನು 
ಎದುರಿಸಬೇಕಾಗುತ್ತದೆ. ಆದರೆ ನಿದ್ದೆಯಿಂದ ಎಚ್ಚರಗೊಂಡಾಗ 
ಸ್ವಪ್ನದ ವಿಪತ್ತುಗಳಾಗಲೀ, ಅವುಗಳ ಕಾರಣದಿಂದ ಉಂಟಾಗುವ 
ಮೋಹವೇ ಮುಂತಾದ ವಏಕಾರಗಳಾಗಲೀ, ಇರುವುದಿಲ್ಲ ॥೧೪॥ 
ಉದ್ದವನೇ! ಇದೇ ರೀತಿ ನಾನು ನನ್ನದು ಎಂಬ ಭಾವನೆ 
ಇರುವವರೆಗೆ ಶೋಕ, ಹರ್ಷ, ಭಯ, ಕ್ರೋ ಇದ, ಲೋಟ, ಮೋಹ, 
ಸ್ಪೃಹೆ ಮುಂತಾದ ಭಾವಗಳು ಹಾಗೂ ಜನ್ಮ-ಮೃತ್ಯುವಿನ ದುಖ 
ಜೀವನಿಗೆ ಭೋಗಿಸಬೇಕಾಗುತ್ತದೆ. ಇವೆಲ್ಲವೂ ದೇಹಾಭಿಮಾನ 
ದಿಂದಲೇ ಇವೆಯೇ ಹೊರತು ಆತ್ಮನಿಗೆ ಇದರೊಂದಿಗೆ ಯಾವ 
ಸಂಬಂಧವೂ ಇಲ್ಲ ॥ ೧೫ ॥ ಎಲ್ಲೆ ಕ್ಕೆ ಉದ್ದವನೇ | ದೇಹ, ಇಂದ್ರಿಯ 
ಗಳು, ಪ್ರಾಣ ಮತ್ತು ಮನಸಿನಲ್ಲಿ ದ ಆತ್ಮನೇ ಗುಣ ಹಾಗೂ 
ಕರ್ಮಗಳಿಂದ ಉಂಟಾದ 'ಅಿಂಗಶರೀರದಲ್ಲಿ ಅಹಂಭಾವಪಟ್ಟಾಗ 


ಅವನೇ ಜೀವನೆಂದು ಹೇಳಲ್ಪಡುತ್ತಾನೆ. ಆಗ 'ಅವನು ತನ್ನ ಸ್ವರೂಪ 


ದಿಂದ ವಿಮುಖನಾಗಿ, ಜಡ ಪದಾರ್ಥಗಳಲ್ಲಿ ಅಹಂತೆ, ಮಮತೆ 
ಗೈದು ಬದ್ಧನಾಗುತ್ತಾನೆ. ಮತ್ತೆ ಕಾಲದ ಮೂಲಕ ಪ್ರೇರಿತನಾಗಿ 
ಸಂಸಾರದಲ್ಲಿ ಅಲೆಯುತ್ತಾ ಇರುತ್ತಾನೆ. ವಾಸ್ತವದಲ್ಲಾದರೋ ಈ 
ಜೀವಿಯು ಸೂಕ್ಚಾತಿಸೂಕ್ಷ್ಮ ಆತ್ಮನದೇ ಮೂರ್ತಿಯಾಗಿದೆ. ಈ 
ಪ್ರಕಾರ ಈ ಆತ್ಮವನ್ನು ಸೂತ್ರಾತ್ವಾ ಮಹತ್ರತ್ತ್ವ ಹಾಗೂ ಇನ್ನೂ 
ಅನೇಕ ಹೆಸರುಗಳಿಂದ ಹೇಳಲಾಗಿದೆ. ॥ ೧೬ ॥ ಈ ಅಹಂಕಾರವೇ 


754 


ಶ್ರೀಮದ್ಭಾಗವತ 


| ಅಧ್ಯಾಯ 28 





ಅಮೂಲಮೇತದ್ಧಹುರೂಪರೂಪಿತಂ 
ಮನೋ ವಚಃ ಪ್ರಾಣಿಶರೀರಕರ್ಮ ॥ 


ಶಿತೇನ- 
ವಿಚರತ್ಯತೃಷ್ಟ W ೧೭ ॥1 
Fy] 


ಜ್ಞಾನಾಸಿನೋಪಾಸನಯಾ 
ಚಿತ್ತಾ ತೆ ಮುನಿರ್ಗಾಂ 


ಜ್ಞಾನಂ ವಿವೇಕೋ ್ಹನಿಗಮಸ್ತಪಶ್ಚ 
ಪ್ರತ್ಯಕ್ಷಮೈತಿಷ್ಯಮಥಾನುಮಾನಮ್‌ | 


ಆದ್ಯಂತಯೋರಸ್ಯ ಯದೇವ ಕೇವಲಂ 
ಕಾಲಶ್ಚ ಹೇತುಶ್ಚ ತದೇವ ಮಧ್ಯೇ I 0೮ I 


a 


ಯಥಾ ಹಿರಣ್ಯಂ ಸ್ಪಕ್ಸತಂ ಪುರಸ್ತಾತ್‌ 
ಪಶ್ಚಾಚ್ಚ ಸರ್ವಸ್ಯ  ಹಿರಣ್ಣಯಸ್ಯ | 


ತದೇವ ಮಧ್ಯೇ ವ್ಯವಹಾರ್ಯಮಾಣಂ 


ನಾನಾಪದೇಶೈರಹಮಸ್ಕ ತದ್ದತ್‌ | ೧೯ I 


ವಿಜ್ಞಾನಮೇತತ್ತೀ ಯವಸ್ಥಮಂಗ 
ಗುಣತ್ರಯಂ ಕಾರಣಕಾರ್ಯಕರ್ತೃ I 
ಸಮನ್ವಯೇನ ವ್ಯತಿರೇಕತಶ್ಚ 


ಯೇನೈವ ತುರ್ಯೇಣ ತದೇವ ಸತ್ಯಮ್‌ ॥ ೨೦ ॥ 





| ಮನ, ವಾಣೀ, ಪ್ರಾಣ, ಶರೀರ ಮತ್ತು ಕರ್ಮ ಮುಂತಾದ ಅನೇಕ 


ರೂಪಗಳಲ್ಲಿ ಕಂಡುಬರುತ್ತದೆ. ಇದಕ್ಕೆ ಯಾವುದೇ ಮೂಲವು 
ಇಲ್ಲದ್ದರಿಂದ ಮಿಥ್ಯೆಯೇ ಆಗಿದೆ. ಜೀವಿಯು ಸ್ವಯಂ ಇವುಗಳಲ್ಲಿ 
ಅಹಂಭಾವ ಮಾಡಿದಕಾರಣ ಬದ್ಧನಾಗಿದ್ದಾನೆ. ಇದರಿಂದ ಮುಕ್ತ 
ನಾಗಲು ಎಲ್ಲ ರೀತಿಯಿಂದ ತೃಷ್ಣಾರಹಿತನಾಗಿ, ಉಪಾಸನೆಯ 
ಮೂಲಕ ಜ್ಞಾನರೂಪೀ ತೀಕ್ಷ್ಣಖಡ್ಗದಿಂದ ಆತ್ಮನನ್ನು ಬಂಧಿಸುವ 
ಅಹಂಕಾರವನ್ನು ಸಮೂಲವಾಗಿ ಕತ್ತರಿಸಿ, ಭಗವತ್ಸ್ವರೂಪವನ್ನು 
ಮನನಮಾಡುತ್ತಾ, ಸ್ವಚ್ಛಂದವಾಗಿ ವಿಚರಿಸುವುದೇ ಉಪಾಯ 
ವಾಗಿದೆ. ॥ ೧೭ ॥ ಆತ್ಮಾ-ಅನಾತ್ಮದ ಸ್ವರೂಪವನ್ನು ಚೆನ್ನಾಗಿ 
ತಿಳಿದುಕೊಳ್ಳುವುದೇ ಜ್ಞಾನವಾಗಿದೆ. ಈ ವಿವೇಕವು ಉಂಟಾದಾಗ 
ದ್ವೈತದ ಅಸ್ತಿತ್ವವು ಇರುವುದಿಲ್ಲ ಆದ್ದರಿಂದ ಆತ್ಮಚಿಂತನೆಯಿಂದ 
ಹೃದಯವನ್ನು ಶುದ್ಧಗೊಳಿಸಬೇಕು. ಪ್ರತ್ಯಕ್ಪಪ್ರಮಾಣದಿಂದ, 
ಮಹಾಪುರುಷರ ವಚನಗಳಿಂದ, ಶಾಸ್ತಪ್ರಮಾಣದಿಂದ ಮತ್ತು 
ಅನುಮಾನ ಪ್ರಮಾಣದಿಂದ ಒಂದೇ ಆತ್ಮತತ್ತ್ವವನ್ನು ಎಲ್ಲೆಡೆಗಳಲ್ಲಿ 
ನೋಡಬೇಕು. ಅವನೇ ಈ ಜಗತ್ತಿನ ಆದಿ ಮತ್ತು ಅಂತ್ಯದಲ್ಲಿ 
ರುವನು. ನಡುವಿನಲ್ಲಿಯೂ ಅವನೇ ಇದ್ದಾನೆ ಎಂದು ನಿಶ್ಚಯಿಸ 
ಬೆಕು. ಅವನನ್ನೇ ಕಾಲನೆಂದೂ ಹೇತು ಎಂದೂ ಹೆಳುತ್ತಾರೆ. ಈ 
ಪ್ರಕಾರ ಚಿಂತನೆಯಿಂದ ಓರ್ವ ಪರಮಾತ್ಮನನ್ನೇ ಸರ್ವತ್ರ 


| ನೋಡಬೇಕು. ॥ ೧೮ ॥ 


ಉದ್ದವನೇ ! ಚಿನ್ನದಿಂದ ಕಂಕಣ, ಕುಂಡಲಾದಿ ಅನೇಕ 
ಆಭರಣಗಳು ಆಗುತ್ತವೆ. ಆದರೆ ಒಡವೆಗಳು ಆಗದಿದ್ದಾಗಲೂ 
ಅದು ಚಿನ್ನವೇ ಇತ್ತು. ಒಡವೆಗಳು ಕರಗಿ ಇಲ್ಲವಾದಾಗಲೂ ಚಿನ್ನವೇ 
ಆಗಿ ಉಳಿಯುವುದು. ನಡುವಿನಲ್ಲಿ ಅದಕ್ಕೆ ಕಂಕಣ-ಕುಂಡಲಾದಿ 
ಅನೇಕ ಹೆಸರುಗಳನ್ನಿಟ್ಟು ವ್ಯವಹರಿಸುತ್ತಾರೆ. ಆಗಲೂ ಅದು 
ಚಿನ್ನವೇ ಆಗಿದೆ. ಸರಿಯಾಗಿ ಹಾಗೆಯೇ ಜಗತ್ತಿನ ಆದಿ, ಆಂತ್ಯ 
ಮತ್ತು ಮಧ್ಯದಲ್ಲಿಯೂ ನಾನೇ ಇದ್ದೇನೆ. ವಾಸ್ತವವಾಗಿ ನಾನೇ ಸತ್ಯ 
ತತ್ತ್ವನಾಗಿದ್ದೇನೆ. ॥ ೧೯ ॥ ಪ್ರಿಯ ಉದ್ದವನೇ! ಈ ವಿಶ್ವವು 
ಜಾಗ್ರತ್‌, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಿಂದ 


ಕೂಡಿದೆ. ಸತ್ತ್ವ, ರಜ್ನ ತಮ ಹೀಗೆ ಮೂರುಗುಣಗಳಿಂದ 


| ಉಂಟಾಗಿದೆ. ಅಧ್ಯಾತ್ಮ (ಇಂದ್ರಿಯಗಳು - ಕರಣ), ಅಧಿಭೂತ 


(ಪೃಥ್ವಿ ಆದಿಕಾರ್ಯ), ಅಧಿದ್ದೆವ (ಕರ್ತಾ) ಈ ರೀತಿಯ 
ಮೂರು ಭೇದಗಳಿಂದ ಯುಕ್ತವಾಗಿದೆ. ಈ ತ್ರಿವಿಧತೆಯಿಂದ 
ಯುಕ್ತವಾದ ಈ ಜಗತ್ತು ಅಧಿಷ್ಠಾನದಲ್ಲಿ ಪರಮಾತ್ಮನ ಸತ್ತೆ ಇರುವ 


| ಕಾರಣವೇ ಸತ್ಯದಂತೆ ಕಂಡುಬರುತ್ತದೆ. ಅನ್ವಯರೂಪದಿಂದ 


ಎಲ್ಲದರಲ್ಲಿ ಪರಮಾತ್ಸನೇ ಅನುಸ್ಯೂತನಾಗಿದ್ದಾನೆ ಮತ್ತು ವ್ಯತಿರೇಕ 
ರೂಪದಿಂದ ಅರ್ಥಾತ್‌ ನೇತಿ-ನೇತಿಯ ಮೂಲಕ ಇವೆಲ್ಲದನ್ನು 
ನಿರಾಕರಣೆ ಮಾಡಿದಾಗ ಏಕಮಾತ್ರ ಪರಮಾತ್ಮನೇ ಶೇಷವಾಗಿ 
ಉಳಿಯುತ್ತಾನೆ. ನಾಲ್ಕನೆಯಮಾಂದಲೇ ಇದೆಲ್ಲವೂ ಇದೆ, ಆದೇ 
ಸತ್ಯತತ್ತ್ವವಾಗಿದೆ. ಆ ತುರೀಯ ತತ್ವದ ಜ್ಞಾನ ಉಂಟಾದಮೇಲೆ 
ಎಲ್ಲ ಕ್ರಿವಿಧತೆ ಮುಗಿದುಹೋಗುತ್ತದೆ. ॥ ೨೦ ॥ ಮೊದಲೂ 


28 ಅಧ್ಯಾಯ] 


ಏಕಾದಶ ಸೃಂಧ 


755 





ನ ಯತ್‌ ಪುರಸ್ತಾದುತ ಯನ್ನ ಪಶ್ಚಾ- 
ನೃಧ್ಯೇ ಚ ತನ್ನ ವ್ಯಪದೇಶಮಾತ್ರಮ್‌ 

ಭೂತಂ ಪ್ರಸಿದ್ಧಂ ಚ ಪರೇಣ ಯದ್ಯತ್‌ 
ತದೇವ ತತ್ವ್ಯಾದಿತಿ ಮೇ ಮನೀಹಾ 


HW ೨೧॥ 


ಅವಿದ್ಯಮಾನೋತಪ್ಯವಭಾಸತೇ ಯೋ 
ವೈಕಾರಿಕೋ ರಾಜಸಸರ್ಗ ಏಷಃ । 
ಬ್ರಹ್ಮ ಸ್ವಯಂಜ್ಯೋತಿರತೋ ವಿಭಾತಿ 


ಬ್ರಹ್ಮೇಂದ್ರಿಯಾರ್ಥಾತ್ಮವಿಕಾರಚಿತ್ರಮ್‌ ॥1 ೨೨ ॥॥ 


ಏವಂ ಸ್ಟುಟಂ ಬ್ರಹ್ಮವಿವೇಕಹೇತುಭಿಃ 
ಪರಾಪವಾದೇನ ವಿಶಾರದೇನ ॥ 
ಛಿತ್ತಾ ಫ ತ್ಗಸಂದೇಹಮುಪಾರಮೇತ 


ಸ್ವಾನಂದತುಷ್ಟೋ5 ಖಲಕಾಮುಕೇಭ್ಯಃ || ೨೩ 11 


ನಾತ್ಮಾ ವಪುಃ ಪಾರ್ಥಿವಮಿಂದ್ರಿಯಾಣಿ 
ದೇವಾ ಹೃಸುರ್ವಾಯುಜಲಂ ಹುತಾಶಃ 

ಮನೋರನ್ನಮಾತ್ರಂ ಧಿಷಣಾ ಚ ಸತ್ತ್ವ: 
ಮಹಂಕೃತಿಃ ಖಂ ಕಿತಿರರ್ಥಸಾಮ್ಯಮ್‌ 


॥ ೨೪ 1 


ಸಮಾಹಿತ್ರೆ: ಕಃ ಕರಣೈರ್ಗುಣಾತ್ಮಭಿ- 
ರ್ಗುಣೋ ಭವೇನ್ನತುವಿವಿಕ್ಷಧಾಮ್ಲಃ | 

ವಿಕ್ಷಿಷ್ಯಮಾಣೈರುತ ಕಲೀ ನು ದೂಷಣಂ 
ಘನೈರುಪೇತೈರ್ವಿಗತ್ಛೆ ರವೇಃ ಕಿಮ್‌ 


॥| ೨೫ 1 


ಯಥಾ ನಭೋ ವಾಯ್ದನಲಾಂಬುಭೂಗುಣೈ- 
ರ್ಗತಾಗತೈರ್ವರ್ತುಗುಣೈರ್ನ ಸಜ್ಜತೇ 

ತಥಾಕ್ಚರಂ  ಸತ್ತಥಜಸ್ತಮೋಮಲೆ- 
ರಹಂಮತೇಃ ಸಂಸ್ಕೃತಿಹೇತುಭೀೇ ಪರಮ್‌ ॥ ೨೬॥ 


 ಪಂಚಭೂತಾದಿ ಚಿತ್ರ- ವಿಚಿತ್ರ ಎಷ್ಟು ಎಷ್ಟು 


| ಮಾಡಬೇಕು) ॥ ೨೪॥ 





ಇಲ್ಲದುದು, ನಂತರವೂ ಇಲ್ಲವಾಗುವ ಈ ಜಗತ್ತು ನಡು 
ವಿನಲ್ಲಿಯೂ ಇಲ್ಲ; ಇದು ಕೇವಲ ವಾಣಿಯ ವಿಲಾಸವಾಗಿದೆ. 
ಇದರಲ್ಲಿ ವಾಸ್ಸವವಾದರೋ ಪರಮಾತ್ಮನೇ ಒಳ-ಹೊರಗೆ ಓತ 
ಪ್ರೋತವಾಗಿದ್ದಾನೆ. ಅವನಿಂದಲೇ ಭೂತಕಾಲದಲ್ಲಿ ಇದರ ಉತ್ಪತಿ 
ಯಾಗಿತ್ತು. ಇದರ ವ್ಯವಹಾರವೂ ಅವನಿಂದಲೇ ನಡೆಯುತ್ತಿದೆ. ಈ 


| ಪ್ರಕಾರ ಸಮಸ್ತ ವ್ಯವಹಾರವೂ ಅವನ ಮೂಲಕವೇ ಅವನಲ್ಲೇ 


ಆಗುತ್ತಿವೆ. ಅದೇ ಪರಮಾರ್ಥ ಸತ್ತೆಯಾಗಿದೆ ಎಂಬುದೇ ನನ್ನ 
ದೃಢನಿಶ್ಚಯವಾಗಿದೆ. ॥ ೨೧॥ ಈ ವಿಕಾರಮಯ ರಾಜಸ 
ಸೃಷ್ಟಿಯು ಇಲ್ಲದೆಯೂ ಕಂಡುಬರುತ್ತದೆ. ಇದು ಸ್ವಯಂಪ್ರಕಾಶ 
ಬ್ರಹ್ಮವೇ ಆಗಿದೆ. ಅದಕ್ಕಾಗಿ ಇಂದ್ರಿಯಗಳು, ವಿಷಯ, ಮನಸ್ಸು 
ನಾಮರೂಪಗಳಿವೆಯೋ, 
ಆವುಗಳ ರೂಪದಲ್ಲಿ ಬ್ರಹ್ಮವೇ ಕಂಡುಬರುತ್ತಿದ್ದಾನೆ. ॥ ೨೨ ॥ 
ಹೀಗೆ ಬ್ರಹ್ಮವಿಜಾರ ಮಾಡುವವರು ಎಲ್ಲ ಶ್ರವಣ, ಮನನ, ನಿಧಿ 


| ಧ್ಯಾಸನ ಮತ್ತು ಸ್ವಾನುಭೂತಿ ಸಾಧನೆಗಳ ಮೂಲಕ ಕೌಶಲ್ಯದಿಂದ 


ಬೇರೆ ವಸ್ತುವನ್ನು ಪೂರ್ಣವಾಗಿ ನಿರಾಕರಣಮಾಡಿ, ಬ್ರಹ್ಮಜ್ಞಾನಿ 
ಗುರುದೇವರ ಉಪದೇಶದ ಮೂಲಕ ಆತ್ಮನ ವಿಷಯದಲ್ಲಿ 
ದೃಢನಿಶ್ಚಯಮಾಡಿಕೊಂಡು ಎಲ್ಲ ರೀತಿಯ ಕಾಮನೆಗಳನ್ನು 
ತ್ವಜಿಸ್ಸಿ ಉಪರಾಮನಾಗಬೇಕು, ಆತ್ಮಾನಂದದಲ್ಲಿ ಮಗ್ಗನಾಗ 
ಬೇಕು. ॥ ೨೩ ॥ ಈ ಪಾರ್ಥಿವ ಶರೀರವು ಆತ್ಮನಲ್ವ ಹೀಗೆಯೇ 


| ಇಂದ್ರಿಯಗಳ ದೇವತೆಗಳು, ಪ್ರಾಣ, ವಾಯು, ಜಲ, ಅಗ್ನಿ, ಮನ 


ಇವು ಯಾವುವೂ ಆತ್ಮನಲ್ಲಿ ಏಕೆಂದರೆ ಇವುಗಳ "ಧಾರಣೆ 
ಪೋಷಣೆಯು ಡುತ ಅನ್ನದಿಂದಲೇ ಆಗುತ್ತದೆ. ಬುದ್ಧಿ, 

ಚಿತ್ತ, ಅಹಂಕಾರ, ಆಕಾಶ, ಪೃಥ್ವಿ, ಶಬ್ದಾದಿ ವಿಷಯಗಳು ಮತ್ತು 
ಗುಣಗಳ ಸಾಮ್ಯಾವಸ್ಥೆಯಾದ ಈ ಪ್ತ ೃತಿ ಇವೆಲ್ಲವೂ ಆತ್ಮನಲ್ವ 
(ಹೀಗೆ ಅನಾತ್ಮವಸ್ತುಗಳನ್ನು A ವಚನಗಳಿಂದ ನಿರಾಕರಣ 
ಪ್ರಿಯ ಉದ್ದವನೇ । ಆಕಾಶದಲ್ಲಿ 
ಮೋಡಗಳು ಬರುತ್ತವೆ, ಹೋಗುತ್ತವೆ, ಅದರಿಂದ ಸೂರ್ಯನಿಗೆ 


| ಏನು ಹಾನಿಯಿದೆ 9 ಹಾಗೆಯೇ ನನ್ನ ಸ್ವರೂಪದ ಜ್ಞಾನ ಚೆನ್ನಾಗಿ 


ಉಂಟಾದವನ ಮುಂದೆ ಮೂರೂ ಗುಣಗಳ ವೇಗ ಬರಲಿ, 
ಹೋಗಲಿ, ಅವನಿಗೆ ಅದರಿಂದ ಯಾವುದೇ ಹಾನಿ-ಲಾಭವಿಲ್ಲ 
ಆಪು ಅವನ ಮೇಲೆ ಯಾವುದೇ ಪ್ರಭಾವ ಬೀರಲಾರವು. 


| ಏಕೆಂದರೆ ಅವನಾದರೋ ತನ್ನ ಜ್ಞಾನದಲ್ಲಿ ದೃಢನಿಶ್ಚಯಪೂರ್ವಕ 
| ಅಚಲಸ್ಥಿತನಾಗಿರುತ್ತಾನೆ. ॥ ೨೫॥ 


ಒಣಗಿಸಲಾರದು, ಬೆಂಕಿ ಸುಡಲಾರದು, ನೀರು ತೋಯಿಸ 
ಲಾರದು, ಧೂಳು-ಹೊಗೆ ಮಲಿನವಾಗಿಸದು, ಯತುಗಳ ಗುಣ 
ಸೆಕೆ-ಚಳಿ ಮುಂತಾದವುಗಳಿಂದ ಪ್ರಭಾವಿತವಾಗಿಸಲಾರದು. 


| ಏಕೆಂದರೆ ಇವೆಲ್ಲವು ಬಂದುಹೋಗುವ ಕ್ಷಣಿಕ ಭಾವಗಳಾಗಿವೆ. 


ಆಕಾಶವು ಇವೆಲ್ಲದರ ಅಧಿಷ್ಠಾನವಾಗಿದೆ. ಹಾಗೆಯೇ ಸತ್ತ್ಯಗುಣ, 
ರಜೋಗುಣ, ತನೋಗುಣಗಳ ವೃತ್ತಿಗಳೆಲ್ಲವೂ ಹಾಗೂ "ರ್ಮ 
ಗಳೆಲ್ಲವೂ ಅವಿನಾಶೀ ಆತ್ಮನನ್ನು ಸ ಸ್ಪರ್ಶಿಸಲಾರವು ಅವನಾದರೋ 


ಇವುಗಳಿಂದ ಸರ್ವಥಾ ಅತೀತನಾಗಿದ್ದಾನೆ. ಇವುಗಳಲ್ಲಿ ಅಹಂಕಾರ 


ಪಡುವ ಜೀವಿಯೇ ಪ್ರಪಂಚದಲ್ಲಿ ಅಲೆಯುತ್ತಿರುತ್ತಾನೆ. ॥ ೨೬ ॥ 


756 


ತಥಾಪಿ ಸಂಗ ಪರಿವರ್ಜನೀಯೋ 

ಗುಣೇಷು ಮಾಯಾರಚಿತೇಷು ತಾವತ್‌ । 
ಮದ್ದಕ್ಷಿಯೋಗೇನ ದೃಢೇನ ಯಾವದ್‌ 

ರಜೋ ನಿರಸ್ಕೇತ ಮನಃ ಕಪಾಯಃ ॥ ೨೭ ॥ 


ಯಥಾ35ಮಯೋಜಸಾಧುಚಿಕಿತತೋನ್ಫಣಾಂ 
ಪುನಃ ಪುನಃ ಸಂತುದತಿ ಪ್ರರೋಷನ್‌ । 
ಏವಂ ಮನೋತಪಕ್ಷಕಷಸಾಯಕರ್ಮ 
ಕುಯೋಗಿನಂ ವಿಧ್ಯತಿ ಸರ್ವಸಂಗಮ್‌ ॥ ೨೮ ॥ 


ಕುಯೋಗಿನೋ ಯೇ ವಿಹಿತಾಂತರಾಯ್ಕೆ- 
ರ್ಮನುಷ್ಕಭೂತೈಸಿ ದಶೋಪಸೃಷ್ಟೆ ಳಃ | 

ತೇ ಪ್ಲಾಕನಾಭ್ಯಾಸಬಲೇನ ಭೂಯೋ 
ಯುಂಜಂತಿ ಯೋಗಂ ನತು ಕರ್ಮತಂತ್ರಮ್‌ ॥ ೨೯ ॥ 


ಕರೋತಿ ಕರ್ಮ ಕ್ರಿಯತೇ ಚ ಜಂತುಃ 
ಕೇನಾಪ್ಯಸೌ ಚೋದಿತ ಆನಿಪಾತಾತ್‌ | 
ನ ತತ್ರ ವಿದ್ದಾನ್ಮಕೃತೌ ಸ್ಥಿತೋತಪಿ 


ನಿವೃತ್ತತೃಷ್ಟ ಸ್ವಸುಖಾನುಭೂತ್ಯಾ 1 ೩೦ ॥ 


ತಿಷ್ಠಂತಮಾಸೀನಮುತ ವ್ರಜಂತಂ 
ಶಯಾನಮುಕ್ಬಂತಮದಂತಮನ್ನಮ್‌ | 
ಸ್ವಭಾವಮನ್ಯತ್ಕಿಮಪೀಹಮಾನ- 


ಮಾತ್ಗಾನಮಾತ್ಸನಮತಿರ್ನ ವೇದ ॥। ೩೧ ॥ 


ಯದಿ ಸ್ಥ ಪಶ್ಯತ್ಯಸದಿಂದ್ರಿಯಾರ್ಥಂ 
ನಾನಾನುಮಾನೇನ ವಿರುದ್ಧಮನ್ಯತ್‌ | 

ನ ಮನ್ಯತೇ ವಸ್ತುತಯಾ ಮನೀಷೀ 
ಸ್ವಾಪಾಂ ಯಥೋತ್ಪಾಯ ತಿರೋದಧಾನಮ್‌ ॥ ೩೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಉದ್ದವನೇ! ಹೀಗಾದರೂ ಕೂಡ ನನ್ನ ಸುದೃಢ ಭಕ್ತಿಯೋಗದ 
ಮೂಲಕ ಮನಸಿನ ರಜೋಗುಣರೂಹೀ ಮಲವು ಪೂರ್ಣವಾಗಿ 
ಹೊರಟುಹೋಗುವವರೆಗೆ, ಈ ಮಾಯಾನಿರ್ಮಿತಗುಣಗಳು 
ಮತ್ತು ಅವುಗಳ ಕಾರ್ಯಗಳ ಸಂಗವನ್ನು ಪೂರ್ಣವಾಗಿ ತ್ಯಜಿಸಿ 
ಬಿಡಬೇಕು. ॥ ೨೭ ॥ ಉದ್ದವನೇ | ಚೆನ್ನಾಗಿ ಚಿಕಿತ್ಸೆ ಮಾಡದಿದ್ದಾಗ 
ರೋಗವು ಸಮೂಲವಾಗಿ ನಾಶವಾಗದೆ, ಅದು ಮೇಲಿಂದ ಮೇಲೆ 
ಉದ್ರೇಕಗೊಂಡು ಮನುಷ್ಯನನ್ನು ಸತಾಯಿಸುತ್ತಾ ಇರುತ್ತದೆ. 
ಹಾಗೆಯೇ ಮನಸ್ಸಿನ ವಾಸನೆಗಳು ಮತ್ತು ಕರ್ಮಗಳ ಸಂಸ್ಕಾರ 
ಗಳು ಅಳಿದುಹೋಗುವುದಿಲ್ಲವೋ, ಅದು ಪತ್ನೀ-ಪುತ್ರಾದಿಗಳಲ್ಲಿ 
ಆಸಕ್ತವಾಗಿದೆಯೋ, ಇಂತಹ ಅರ್ಧಂಬರ್ಧ ಯೋಗಿಗೆ ಈ 
ಕರ್ಮ-ವಾಸನೆಗಳು ಪೀಡಿಸುತ್ತಾ ಇರುತ್ತವೆ. ॥ ೨೮ ॥ ದೇವತೆಗಳ 
ಮೂಲಕ ಪ್ರೇರಿತನಾಗಿ ಅಥವಾ ಯಾರೇ ಮನುಷ್ಯನು ಒಡ್ಡಿದ 
ವಿಫ್ನಗಳಿಂದ ಕದಾಚಿತ್‌ ಯೋಗಿಯು ಯೋಗಬ್ರಷ್ಟನಾಗಿ 
ಹೋದರೆ, ಅವನು ಪೂರ್ವಾಭ್ಯಾಸದ ಕಾರಣ ಪುನಃ ಯೋಗಾ 
ಭ್ಯಾಸದಲ್ಲೇ ತೊಡಗುತ್ತಾನೆ. ಕರ್ಮಾದಿಗಳಲ್ಲಿ ಅವನ ಪ್ರವೃತ್ತಿ 
ಇರುವುದಿಲ್ಲ ॥ ೨೯ ॥ ಉದ್ಯವನೇ। ಜೀವಿಯು ರಾದಿ 
ಗಳಿಂದ ಪ್ರೇರಿತನಾಗಿ ಹುಟ್ಟಿನಿಂದ ಸಾಯುವವರೆಗೆ ಕರ್ಮದಲ್ಲೇ 
ತೊಡಗಿರುತ್ತಾನೆ. ಅವುಗಳಲ್ಲಿ ಇಷ್ಟ-ಅನಿಷ್ಟ ಬುದ್ಧಿಯನ್ನಿರಿಸಿ 
ಹರ್ಷ-ವಿಷಾದ ಮುಂತಾದ ವಿಕಾರಗಳನ್ನು ಪಡೆಯುತ್ತಾನೆ. 
ಆದರೆ ತತ್ತ್ವದ ಸಾಕ್ಟಾತ್ಕಾರಮಾಡಿಕೊಂಡವನು ಪ್ರಕೃತಿಯಲ್ಲಿ ಸ್ಥಿತ 
ನಾಗಿದ್ದರೂ, ಪೂರ್ವ ಸಂಸ್ಕಾರಾನುಸಾರ ಅವನಿಂದ ಕರ್ಮಗಳು 
ಆಗುತ್ತಿದ್ದರೂ ಕೂಡ ಹರ್ಷ-ಶೋಕಾದಿ ಏಕಾರಗಳಿಂದ ಕೂಡಿರು 
ವುದಿಲ್ಲ ಏಕೆಂದರೆ, ಆನಂದಸ್ವರೂಪೀ ಆತ್ಮನ ಸಾಕ್ಟಾತ್ಕಾರದಿಂದ 
ಅವನ ಸಂಸಾರಸಂಬಂಧೀ ಎಲ್ಲ ಆಸೌತೃಷ್ಣೆಗಳು ಮೊದಲೇ 
ನಾಶವಾಗಿ ಹೋಗಿದ್ದವು. ॥ ೩೦ ॥ ತನ್ನ ಸ್ವರೂಪದಲ್ಲಿ ಸ್ಥಿತನಾದವ 
ನಿಗೆ - ತನ್ನ ಶರೀರ ನಿಂತಿದೆಯೋ, ಕುಳಿತಿದೆಯೋ, ನಡೆಯು 
ತ್ತಿದೆಯೋ, ಮಲಗಿದೆಯೋ, ಮಲ-ಮೂತ್ರ ವಿಸರ್ಜಿಸು 
ತಿದೆಯೋ, ಊಟ ಮಾಡುತ್ತಿದೆಯೋ, ಅಥವಾ ಯಾವು 
ದಾದರೂ ಸ್ವಾಭಾವಿಕ ಕರ್ಮಮಾಡುತ್ತಿದೆಯೋ ಎಂಬುದರ 
ಅರಿವು ಕೂಡ ಇರುವುದಿಲ್ಲ ಏಕೆಂದರೆ, ಅವನ ವೃತ್ತಿಗಳಾದರೋ 
ಆತ್ಮಸ್ತರೂಪದಲ್ಲಿ ಸ್ಥಿತವಾಗಿ ಬ್ರಹ್ಮಾಕಾರವಾಗಿರುತ್ತವೆ. ॥ ೩೧ ॥ 
ಜ್ಞಾನೀ ಪುರುಷನ ದೃಷ್ಟಿಯಲ್ಲಿ ಅಸತ್ತಾದ ಇಂದ್ರಿಯಗಳ ವಿವಿಧ 
ಬಾಹ್ಯವಿಷಯಗಳು ಬಂದರೂ ಕೂಡ ಅವನು ಅದನ್ನು ತನ್ನ 
ಆತ್ಮನಿಂದ ಭಿನ್ನವಾಗಿ ತಿಳಿಯುವುದಿಲ್ಲ ಮತ್ತು ಆತ್ಮನಿಗಿಂತ ಬೇರೆ 
ಸತ್ತೆಯನ್ನು ಸ್ವೀಕರಿಸುವುದೇ ಇಲ್ಲ ಏಕೆಂದರೆ ಯುಕ್ತಿಗಳಿಂದ, 
ಪ್ರಮಾಣಗಳಿಂದ, ಸ್ವಾನುಭೂತಿಯಿಂದ ಅವುಗಳ ಸ್ವತಂತ್ರ ಸತ್ತೆ 
ಸಿದ್ಧವಾಗುವುದಿಲ್ಲ ನಿದ್ದೆಯಿಂದ ಎದ್ದಮೇಲೆ ಸ್ವಪ್ನದಲ್ಲಿ ಕಂಡ 
ಮತ್ತು ಎಚ್ಚರವಾದಾಗ ತಿರೋಹಿತವಾದ ಪದಾರ್ಥಗಳನ್ನು 
ಯಾರೂ ಸತ್ಯವೆಂದು ತಿಳಿಯುವುದಿಲ್ಲ ಹಾಗೆಯೇ ಜ್ಞಾನೀ 
ಪುರುಷನೂ ಕೂಡ ತನ್ನಿಂದ ಭಿನ್ನವಾಗಿ ಕಂಡುಬರುವ ಪದಾರ್ಥ 
ಗಳನ್ನು ಸತ್ಯವೆಂದು ತಿಳಿಯುವುದಿಲ್ಲ ॥ ೩೨ ॥ 


| 28 ಅಧ್ಯಾಯ] 


ಪೂರ್ವಂ ಗೃಹೀತಂ ಗುಣಕರ್ಮಚಿತ್ರ- 
ಮಜ್ಜಾನಮಾತೃನ್ಯವಿವಿಕ್ಕಮಂಗ 
ನಿವರ್ತತೇ ತತ್ಪುನರೀಕ್ದಯೈವ 
ನ ಗೃಹ್ಯತೇ .ನಾಪಿ ವಿಸೃಜ್ಯ ಆತ್ಮಾ ॥ ೩೩॥ 


ಯಥಾ ಹಿ ಭಾನೋರುದಯೋ ನೃಚಕ್ಟುಷಾಂ 
ತಮೋ ನಿಹನ್ಯಾನ್ನ ತು ಸದ್ದಿಧತ್ತೇ 

ಏವಂ ಸಮೀಕ್ಷಾ ನಿಪುಣಾ ಸತೀ ಮೇ 
ಹನ್ಯಾತ್ತಮಿಸ್ರಂ ಪುರುಷಸ್ಯ ಬುದ್ದೇಃ 


|| ೩೪ ॥| 


ಏಷ ಸ್ವಯಂಜ್ಯೋತಿರಜೋ5ಪ್ರಮೇಯೋ 
ಮಹಾನುಭೂತಿಃ ಸಕಲಾನುಭೂತಿಃ 

ಏಕೋತದ್ದಿತೀಯೋ ವಚನಾಂ ವಿರಾಮೇ 
ಯೇನೇಷಿತಾ ವಾಗಸವಶ್ನರಂತಿ 


11೩೫ ॥ 


ಏತಾವಾನಾತ್ಮಸಂಮೋಹೋ ಯದ್ವಿಕಲಸ್ಕು ಕೇವಲೇ | 
ಆತ್ಮನ್ಸೃತೇ ಸ್ವಮಾತ್ಮಾನಮವಲಂಬೋ ನ ಯಸ್ಯ ಹಿ 
I ೩೬ ॥ 


ಯನ್ನಾಮಾಕೃತಿಭಿರ್ಗ್ರಾಹ್ಯಂ ಪಂಚವರ್ಣಮಬಾಧಿತಮ್‌ । 
ವ್ಯರ್ಥೇನಾಷ್ಕರ್ಥವಾದೋ5 ಯಂ ದ್ವಯಂಪಂಡಿತಮಾನಿನಾಮ್‌ 
1 ೩೭ ॥ 


ಯೋಗಿನೋ5 ಪಕ್ಚಯೋಗಸ್ಯ ಯುಂಜತಃ ಕಾಯ ಉತ್ಪಿತೆಃ 
ಉಪಸರ್ಗೈರ್ವಿಹನ್ಯೇತ ತತ್ರಾಯಂ ವಿಹಿತೋ ವಿಧಿಃ 
|| ಓಲೆ || 


ಯೋಗಧಾರಣಯಾ ಕಾಂಶ್ಚಿದಾಸನೈರ್ಧಾರಣಾನ್ವಿತ್ರಃ | 
ತಪೋಮಂತ್ರೌಷದೃ: ಕಾಂಶ್ಲಿದುಪಸರ್ಗಾನ್ನಿನಿರ್ದಹೇತ್‌ 


IAF || 
ಕಾಂಶ್ಚಿನ್ನಮಾನುಧ್ಯಾನೇನ ನಾಮಸಂಕೀರ್ತನಾದಿಭಿಃ। 
ಯೋಗೇಶ್ಚರಾನುವೃತ್ತ್ಯಾ ವಾ ಹನ್ಯಾದಶುಭದಾನ್ಯನೈಃ 

|| ೪೦ || 


[1740125 A 


ಏಕಾದಶಸ್ಕಂಧ 





757 


ಪ್ರಿಯ ಉದ್ಧವನೇ | ಅನೇಕ ಪ್ರಕಾರದ ಗುಣ, ಕರ್ಮಗಳಿಂದ 
ಕೂಡಿದ ಈ ದೇಹ, ಇಂದ್ರಿಯಗಳು, ಪದಾರ್ಥ ಮುಂತಾದವು 
ಗಳಲ್ಲಿ ಮೊದಲು ಅಜ್ಞಾನದ ಕಾರಣ ಇವೆಲ್ಲವೂ ಆತ್ಮನಿಂದ ಬೇರೆ 
ಯಲ್ಲವೆಂದು ಕಂಡುಬರುತ್ತಿತ್ತು. ಆದರೆ ಜ್ಞಾನದಿಂದ ಅವುಗಳ 
ನಶ್ಚರತೆಯ ಅರಿವು ಉಂಟಾದಾಗ, ಹಾಗೂ ಆ ಭ್ರಮೆಯು 
ಸಂಪೂರ್ಣ ನಿವೃತ್ತಿ ಆಗಿಹೋದಾಗ, ಅವನ ಜ್ಞಾನದಲ್ಲಿ ಏಕಮಾತ್ರ 
ಆತ್ಮತತ್ರ್ವವೇ ಇರುತ್ತದೆ. ಅವನು ಸ್ವತಃ ಆತ್ಮಸ್ತರೂಪವೇ ಆಗಿ 
ಹೋಗುತ್ತಾನೆ. ಈ ಸ್ಥಿತಿಯಲ್ಲಿ ಗ್ರಹಿಸುವುದು, ತ್ಯಜಿಸುವುದು ಏನು 
ಉಳಿಯುವುದಿಲ್ಲ ॥ ೩೩ ॥ ಸೂರ್ಯನು ಉದಿಸಿದಾಗ 
ಮನುಷ್ಯರ ಅಂಧಕಾರವನ್ನು ದೂರಮಾಡುತ್ತಾನೆ. ಅವನು 
ಯಾವುದೇ ಹೊಸತನ್ನು ನಿರ್ಮಿಸುವುದಿಲ್ಲ ಅದೇ ರೀತಿ ನನ್ನ 
ಪೂರ್ಣಜ್ಞಾನವಾದ ಮನುಷ್ಯನ ಬುದ್ಧಿಯ ಅಜ್ಞಾನ ದೂರ 
ವಾಗುತ್ತದೆ. ॥ ೩೪ ॥ ಈ ಆತ್ಮನು ಸ್ವಯಂಜ್ಯೋತಿ, ಅಜನ್ವಾ 


| ಅಪ್ರಮೇಯಸ್ವರೂಪೀ, ಮಹಾನುಭೂತಿ ಸ್ವರೂಪವಾಗಿದೆ. ಎಲ್ಲ 
| ಅನುಭೂತಿಗಳು ಅದರಲ್ಲೇ ಆಗುತ್ತವೆ. ಈ ಆತ್ಮನು ಏಕನಾಗಿದ್ದು, 


ಅದ್ವಿತೀಯನಾಗಿದ್ದಾನೆ. ವಾಣಿಯ ವಿರಾಮವಾದಮೇಲೆ ಏಕ 


| ಮಾತ್ರ ಅವನೇ ಉಳಿಯುತ್ತಾನೆ. ಅವನ ಇಚ್ಛೆಯಿಂದಲೇ ವಾಣೀ 


ಮತ್ತು ಪ್ರಾಣಗಳು ತಮ್ಮ-ತಮ್ಮ ಕಾರ್ಯಮಾಡುತ್ತವೆ. ॥ ೩೫ ॥ 

ಉದ್ದವನೇ | ಅದ್ವಿತೀಯ ಅಖಂಡ ಆತ್ಮತತ್ತ್ವದಲ್ಲಿ ಭೇದ 
ಭ್ರಮೆಯ ಕಲ್ಪನೆಯೇ ಅಜ್ಞಾನವಾಗಿದೆ. ಜೀವಿಯು ಪ್ರಕೃತಿ 
ಯೊಂದಿಗೆ ಅಹಂಭಾವವಿರಿಸಿಯೇ ಭೇದವನ್ನು ಕಲಿಸುತ್ತಾನೆ. ಈ 
ಭ್ರಮೆಯ ಮತ್ತು ಅಜ್ಞಾನದ ಸ್ವತಂತ್ರ ಸತ್ತೆಯೇ ಇಲ್ಲ ಆದರೆ 
ಇವು ಕಂಡುಬಂದರೆ ಆತ್ಮನ ಅಧಿಷ್ಠಾನದಿಂದಲೇ ಕಾಣುತ್ತವೆ. 
ಆದ್ದರಿಂದ ಎಲ್ಲವೂ ಆತ್ಮನೇ ಆಗಿದ್ದಾನೆ. ॥ ೩೬ ॥ ಅನೇಕರು 
ತಮ್ಮನ್ನು ಪಂಡಿತರೆಂದು ತಿಳಿಯುತ್ತಾರೆ. ಆದರೆ ವಾಸ್ತವವಾಗಿ 
ಪಂಡಿತರಲ್ಲ ಇಂತಹ ಜನರು ನಾಮ-ರೂಪ ಮತ್ತು ಇಂದ್ರಿಯ 
ಗಳಿಂದ ಗೃಹಿಸಲಾಗುವ ಈ ಪಂಚಭೂತಾತ್ಮಕ ದ್ವೈತ ಜಗತ್ತು 
ಸತ್ಯವಾಗಿದೆ ಎಂದು ಸ್ವೀಕರಿಸುತ್ತಾರೆ. ಆದರೆ ಹೀಗೆ ಹೇಳುವುದು 
ಅವರ ಶಬ್ದಾಡಂಬರಮಾತ್ರವಾಗಿದೆ. WAC I 

ಉದ್ದವನೇ | ಯೋಗಸಾಧನೆಯು ಪೂರ್ಣವಾಗುವ ಮೊದಲೇ 
ಯಾರಾದರೂ ಸಾಧಕನ ಶರೀರವು ರೋಗಾದಿ ಉಪದ್ರವಗಳಿಂದ 
ಪೀಡಿತವಾದರೆ ಅವನು ಈ ಉಪಾಯಗಳನ್ನು ಆಶ್ರಯಿಸ 
ಬೇಕು. ॥ ೩೮ ॥ ಸೆಕೆ-ಚಳಿ ಮುಂತಾದುವನ್ನು ಚಂದ್ರ-ಸೂರ್ಯ 
ರನ್ನು ಧಾರಣೆಯ ಮೂಲಕ, ವಾತಾದಿ ರೋಗಗಳನ್ನು ಪ್ರಾಣಾ 
ಯಾಮ ಆದಿಯೋಗ ಧಾರಣಾಯುಕ್ತ ಆಸನಗಳ ಮೂಲಕ, 
ಗೃಹ-ಸರ್ಪಾದಿಕೃತ ವಿಘ್ನಗಳನ್ನು ತಪಸ್ಸು, ತಂತ್ರ ಹಾಗೂ 
ಔಷಧಿಗಳ ಮೂಲಕ ನಾಶಮಾಡಿಬಿಡಬೇಕು. ॥ ೩೯ ॥ ಕಾಮ 
ಕ್ರೋಧಾದಿ ವಿಘ್ನಗಳನ್ನು ನನ್ನ ಚಿಂತನೆ, ನಾಮಸಂಕೀರ್ತನೆ 
ಮೊದಲಾದುವುಗಳಿಂದ ನಾಶಮಾಡಬೇಕು. ಪತನದತ್ತ ಕೊಂಡು 
ಹೋಗುವ ದಂಭ-ಮದ ಮುಂತಾದ ವಿಘ್ಯಗಳನ್ನು ನಿಧಾನವಾಗಿ 
ಮಹಾಪುರುಷರ ಸೇವೆಯಿಂದ ದೂರಗೊಳಿಸ ಬೇಕು. ॥ ೪೦ ॥ 


758 


ಶ್ರೀಮದ್ದಾ ಿಗವತ 


| ಅಧ್ಯಾಯ 29 





ಕೇಚಿದ್ದೇಹಮಿಮಂ ಧೀರಾಃ ಸುಕಲ್ಪಂ ವಯಸಿ ಸ್ಥಿರಮ್‌ । 
ವಿಧಾಯ ವಿವಿಧೋಪಾಯೈೆರಥ ಯುಂಜಂತಿ ಸಿದ್ಧಯೇ 


WON 


ನಹಿ ತತ್ಮುಶಲಾದೃತ್ಯಂ ತದಾಯಾಸೋ ಹೃಪಾರ್ಥಕಃ | 
ಅಂತವತ್ತಾ ಖ್ನೀರಸ್ಯ ಫಲಸ್ಯೇವ ವನಸ್ಪತೇಃ 
1೪೨ 


ಯೋಗಂ ವಿಷೇವತೋ ನಿತ್ಯಂ ಕಾಯಶ್ಚೇತ್ವಲ್ಪತಾಮಿಯಾತ್‌ | 
ತಚ್ಛದ್ಧಧ್ಯಾನ್ನ ಮತಿಮಾನ್‌ ಯೋಗಮುತ ತ್ಯ ಮತ್ತರಃ 
॥ ೪೩ I 


ಯೋಗಚರ್ಯಾಮಿಮಾಂ ಯೋಗೀ ವಿಚರನ್ಮದಪಾಶ್ರಯಃ | 
ನಾಂತರಾಯ್ಕೆರ್ವಿಹನ್ಯೇತ ನಿಪ್ಪಹಃ ಸ್ವಹುಖಾನುಭೂಃ 


11 ೪೪ ॥| | 





ಕೆಲ-ಕೆಲವು ಮನಸ್ವೀ ಯೋಗಿಗಳು ವಿವಿಧ ಉಪಾಯಗಳಿಂದ ಈ 


| ಶರೀರವನ್ನು ಸುದ್ಧಢ ಮತ್ತು ತರುಣವಾಗಿಯೇ ಸ್ಥಿರಗೊಳಿಸಿ ಮತ್ತೆ 


ಅಣಿಮಾದಿ ಸಿದ್ದಿಗಳಿಗಾಗಿ ಯೋಗಸಾಧನೆಮಾಡುತ್ತಾರೆ. ಆದರೆ 
ಬುದ್ದಿವಂತರಾದವರು ಇಂತಹ ವಿಚಾರವನ್ನು ಸಮರ್ಥಿಸುವುದಿಲ್ಲ 
ಏಕಂದರೆ ಇದಾದರೋ ಒಂದು ವ್ಯರ್ಥ ಪ್ರಯಾಸವೇ ಆಗಿದೆ. 
ವೃಕ್ಷಗಳಲ್ಲಿ ಬಿಟ್ಟ ಫಲದಂತೆಯೇ ಈ ಶರೀರದ ನಾಶವು 
ಅವಶ್ಯಂಭಾವಿಯಾಗಿದೆ. ॥ ೪೧-೪೨ ॥ ಒಂದೊಮ್ಮೆ ಬಹಳ ದಿನ 
ಗಳವರೆಗೆ ನಿರಂತರ, ಆದರಪೂರ್ವಕವಾಗಿ ಯೋಗಸಾಧನೆ 
ಮಾಡುತ್ತಿರುವಾಗ ಶರೀರವು ಸುದ್ಧಢವೂ ಆಗಬಹುದು. ಆಗಲೂ 
ಬುದ್ದಿವಂತರಾದವರು ತಮ್ಮ ಸಾಧನೆಯನ್ನು ಬಿಟ್ಟು ಅದರಲ್ಲೇ 
ಸಂತೋಷಪಡಬಾರದು. ಅವರಾದರೋ ಸದಾಕಾಲವೂ ನನ್ನ 
ಪ್ರಾಪ್ತಿಗಾಗಿಯೇ ತೊಡಗಿರಬೇಕು. ॥ ೪೩ ॥ ನನ್ನನ್ನು ಆಶ್ರಯಿಸಿ, 
ನನ್ನಿಂದ ಹೇಳಲ್ಪಟ್ಟ ಯೋಗಸಾಧನೆಯಲ್ಲಿ ತೊಡಗಿರುವ ಸಾಧಕ 


| ವಿಗೆ ಯಾವುದೇ ವಿಘ್ನಗಳು ಕದಲಿಸಲಾರವು. ಅವನ ಕಾಮನೆಗಳೆಲ್ಲ 


ನಾಶವಾಗಿ ಹೋಗುತ್ತವೆ ಮತ್ತು ಅವನು ಆತ್ಮಾನಂದದ ಆನು 
ಭೂತಿಯಲ್ಲಿ ಮುಳುಗಿಹೋಗುತ್ತಾನೆ. ॥ ೪೪ ॥ 


ಅಪ್ಪತೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೨೮ ॥ 
ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಏಕಾದಶ ಸ್ವಂಧೇ ಅಷ್ಟಾವಿಂಶೋರಧ್ಯಾಯಃ॥ ೨೮ ॥ 


ಸು 
ಇಪತೊ ೦ಭತ್ತನೆಯ ಅಧ್ಯಾಯ 
ಭಾಗವತಧರ್ಮಗಳ ನಿರೂಪಣೆ ಮತ್ತು ಉದ್ದವನು ಬದರಿಕಾಶ್ರಮಕ್ಕೆ ಹೋದುದು 


ಉದ್ಭವ ಉವಾಚ 
ಸುದುಶ್ಚರಾಮಿಮಾಂ ಮನ್ಯೇ ಯೋಗಚಯಾ ೯ಮನಾತ್ಮನಃ | 
ಯಥಾಂಜಸಾ ಪ್ರಮಾನ್‌ ಸಿದ್ದೆ ತತ್‌ ತನ್ನೇ ಬ್ರೂಹ್ಯಂಜಸಾಚ್ಯುತ 
11 © 1 


ಪ್ರಾಯಶಃ ಪುಂಡರೀಕಾಕ್ಷಯುಂಜಂತೋ ಯೋಗಿನೋ ಮನಃ । 
ವಿಷೀದಂತ್ಯಸಮಾಧಾನಾನ್‌ ಮನೋನಿಗ್ರಹಕರ್ಶಿತಾಃ 
1 ೨ ॥ 


[1740125 B 


ಉದ್ದವನು ಕೇಳಿದನು - ಅಚ್ಚುತಾ! ತನ್ನ ಮನಸ್ಸನ್ನು ವಶ 
ಪಡಿಸಿಕೊಳ್ಳಲಾರದವನಿಗೆ ನೀನು ಅರುಹಿದ ಈ ಯೋಗ 
ಸಾಧನೆಯು ಬಹಳ ಕಠಿಣವೆಂದೇ ನಾನು ಶಿಳಿಯುತ್ತೇನೆ. ಆದ್ದ 
ರಿಂದ ಈಗ ನೀನು - ಮನುಷ್ಯನು ಆಯಾಸವಿಲ್ಲದೆ ಪರಮಪದ 
ವನ್ನು ಪಡೆಯುವಂತಹ ಸರಳ-ಸುಲಭ ಸಾಧನೆಯನ್ನು ತಿಳಿಸು 
ವವನಾಗು. ॥ ೧ ॥ ಕಮಲನಯನಾ | ನಿನ್ನನ್ನು ಪಡೆಯುವುದಕ್ಕಾಗಿ 
ಹೆಚ್ಚಿನ ಯೋಗಿಗಳು ತಮ್ಮ ಮನಸ್ಸನ್ನು ಏಕಾಗ್ರಮಾಡಲು 
ತೊಡಗಿದಾಗ, ಅವರು ಪದೇ-ಪದೇ ಪ್ರಯತ್ನಮಾಡಿದರೂ 
ಮನಸ್ಸನ್ನು ವಶಪಡಿಸಲು ಸಫಲರಾಗುವುದಿಲ್ಲ ಕೊನೆಗೆ ಸೋತು 
ಹೋಗುತ್ತಾರೆ. ಈ ಪ್ರಕಾರ ನಿನ್ನ ಪ್ರಾಪ್ತಿಯನ್ನು ಮಾಡಿಕೊಳ್ಳದ 
ಕಾರಣ ದುಃಖವನ್ನು ಭೋಗಿಸುತ್ತಾ ಇರುತ್ತಾರೆ. ಇದು ನಿನಗೆ 
ತಿಳಿದೇ ಇದೆ. ಇಂತಹ ದುಃಖಗಳಿಂದ ಮುಕ್ತವಾಗಲು ಯಾವ 
ಉಪಾಯವಿದೆ 9 ಎಂಬುದನ್ನು ತಿಳಿಸುವ ಕೃಪೆ ಮಾಡ 
ಬೇಕು. ॥ ೨ ॥ ಓ ಕಮಲನಯನಾ | ಓ ವಿಶ್ವೇಶ್ವರಾ ! ನಿನ್ನ ಚರಣ 


29 ಅಧ್ಯಾಯ] 


ಏಕಾದಶ ಸ್ಕಂಧ 


759 





ಅಥಾತ ಆನಂದದುಘಂ ಪದಾಂಬುಜಂ 
ಹಂಸಾಃ ಶ್ರಯೇರನ್ನರವಿಂದಲೋಚನ । 
ಸುಖಂ ನು ವಿಶ್ವೇಶ್ವರ ಯೋಗಕರ್ಮಭಿ- 
ಸ್ಪನ್ಮ್ಠಾಯಯಾಮೀ ವಿಹತಾ ನ ಮಾನಿನಃ ॥ ೩ ॥ 


ಕಿಂ ಚಿತ್ರಮಚ್ಕುತ ತವೈತದಶೇಷಬಂಧೋ 
ದಾಸೇಷ್ಟನನ್ಯಶರಣೇಷು ಯದಾತ್ಮಸಾತ್ತ ನ್‌ 
ಯೋತರೋಚಯತಹ ಮೃಗ್ಗೆಃ ಸ್ವಯಮೀಶಥಾಣಾಂ 


ಶ್ರೀಮತ್ತಿರೀಟತಟಪೀಡಿತಪಾದಪೀಶಃ mW ೪ ॥ 


ತಂ ತ್ವಾಖಿಲಾತ್ಮದಯಿತೇಶ್ವರಮಾಶ್ರಿತಾನಾಂ 
ಸರ್ವಾರ್ಥದಂ ಸ್ಪಕೃತವಿದ್ದಿಸೃಜೇತ ಕೋ ನು 

ಕೋವಾ ಭಜೇತ್ವಿಮಪಿ ವಿಸ್ಕೃತಯೇತನು ಭೂತ್ಮೈ 
*ಿಂವಾ ಭವೇನ್ನ ತವ ಪಾದರಜೋಜುಪಾಂ ನಃ 


11 ೫ || 


ನೈವೋಪಯಂತ್ಯಪಚಿತಿಂ ಕವಯಸ್ತವೇಶ 
ಬ್ರಹ್ಮಾಯುಷಾಪಿ ಕೃತಮೃದ್ಧಮುದಃ ಸ್ಥರಂತಃ 

ಯೋ ಂತರ್ಬಹಿಸ್ಟನುಚ್ಛತಾಮಶುಭಂ ವಿಧುನ್ವ- 
ನ್ನಾಚಾರ್ಯಚೈತ್ಯವಪುಷಾ ಸ್ಪಗತಿಂ ವ್ಯನಕ್ತಿ 


11 & || 


ಕ್ರೀಶುಕ ಉವಾಚ 
ಇತ್ಯುದ್ದವೇನಾತ್ವ್ಯನುರಕ್ಷಚೇತಸಾ 
ಪೃಷ್ಟೋ  ಜಗತ್ಕೀಡನಕ:  ಸ್ಪಶಕ್ತಿಭಿಃ 
ಗೃಹೀತಮೂರ್ತಿತ್ರಯ ಶಈಃಶ್ವರೇಶರೋ 
ಜಗಾದ ಸಪ್ರೇಮ ಮನೋಹರಸ್ಥಿತಃ 


॥ ೭ || 


[1140125 0 


| ನೀನು ಏನೇನು ಮಾಡಲಿಲ್ಲ? 





ಕಮಲಗಳು ಆನಂದವನ್ನು ವರ್ಷಿಸುವಂತಹವುಗಳು. ನಿನ್ನ ಅನನ್ಯ 
ಪ್ರೇಮೀ ಭಕ್ತರು ಆನಂದದಿಂದ ಈ ಚರಣಕಮಲಗಳಲ್ಲಿ ಶರ 
ಣಾಗುತ್ತಾರೆ. ಆದರೆ ನಿನ್ನ ಮಾಯೆಯಿಂದ ಮಣ್ಣುಗೂಡಿದ 
ಬುದ್ಧಿಯುಳ್ಳ ಜನರು ಯೋಗ ಮತ್ತು ಕರ್ಮಗಳಿಂದ ತಮ್ಮನ್ನು 
ಶ್ರೇಷ್ಠರೆಂದು ತಿಳಿದುಕೊಂಡು ಇವನ್ನು ಆಶ್ರಯಿಸುವುದಿಲ್ಲ ॥ ೩ ॥ 
ಓ ಅಜ್ಯುತಾ | ನೀನು ಸರ್ವಜಗತ್ತಿನ ಹಿತೈಷಿ, ಸುಹೃದನಾಗಿರುವೆ. 
ನೀನು ನಿನ್ನ ಅನನ್ಯ ಶರಣಾಗತ ಭಕ್ತರನ್ನು ಆತ್ಮಸಾತ್‌ ಮಾಡಿ 
ಕೊಳ್ಳುವೆ. ಅವರಿಗೆ ನಿನ್ನ ಸ್ವರೂಪವನ್ನೇ ಕೊಟ್ಬುಬಿಡುವೆ. 
ಎಲ್ಲೀಯವರೆಗೆಂದರೆ - ತೊಂಡರಿಗೆ ತೊಂಡನಾಗುವೆ. (ಬಲಿಯ 
ಭಕ್ತಿಗೊಲಿದು ಅವನ ದ್ವಾರಪಾಲನಾದೆ, ನರಸಿಂಹ ಮೆಹತಾಗೆ 
ಇತ್ಯಾದಿ) ನೀನು ಎಲ್ಲ ಲೋಕ 
ಪಾಲರ ಅಧೀಶ್ವರನಾಗಿರುವೆ. ಬ್ರಹ್ಮಾದಿ ಲೋಕೇಶ್ವರರು ಸದಾ 


| ಕಾಲ ನಿನಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಿರುತ್ತಾರೆ. ಅವರು ನಿನ್ನ 


ಚರಣಕಮಲಗಳನ್ನಿಡುವ ಪೀಠಕ್ಕೆ ತಮ್ಮ ಕಿರೀಟಾಗ್ರದಿಂದ ಶ್ರದ್ಧಾ 
ಪ್ರೇಮಸಹಿತ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾರೆ. ಇಷ್ಟು 
ಮಹಿಮಾಯುಕ್ಕನಾಗಿದ್ದರೂ ನೀನು ರಾಮಾವತಾರದಲ್ಲಿ ಪ್ರೇಮಕ್ಕೆ 


| ಪರವಶನಾಗಿ ವಾನರರೊಂದಿಗೆ ಮಿತ್ರತೆಯಿಂದ ವ್ಯವಹರಿಸಿದೆ. 
| ಇದೇನೋ ನಿನಗಾಗಿ ಆಶ್ಚರ್ಯದ ಮಾತಲ್ಲ ಏಕೆಂದರೆ ನಿನ 
| ಗಾದರೋ ಭಕ್ತಿಯೇ ಪ್ರಿಯವಾಗಿದೆ. ॥ ೪ ॥ ಓ ಸ್ವಾಮಿ | ನೀನು 
| ಎಲ್ಲರ ಪ್ರಿಯತಮ ಪ್ರಭು ಮತ್ತು ಆತ್ಮಾ ಆಗಿರುವೆ. ನೀನು ನಿನ್ನ 
| ಅನನ್ಯ ಶರಣಾಗತರಿಗೆ ಎಲ್ಲವನ್ನೂ ಕೊಟ್ಟುಬಿಡುವೆ. ನೀನು ನಿನ್ನ 

ಭಕ್ತರಿಗಾಗಿ ಏನೇನು ಅದ್ಭುತಕಾರ್ಯ ಮಾಡಿರುವೆಯೋ, ಅವನ್ನು 


ತಿಳಿದಿರುವವರು ಯಾವುದೇ ಭೌತಿಕ ಸುಖಕ್ಕಾಗಿ ಯಾರು ನಿನ್ನ 


| ಉಪಾಸನೆ ಮಾಡುವರು ? ಏಕೆಂದರೆ, ಈ ಭೌತಿಕ ಸುಖ 


ಗಳಾದರೋ ನಿನ್ನ ವಿಸೃತಿಯಲ್ಲಿ ಕೆಡಹುವಂತಹವುಗಳು. ನಾವಾ 
ದರೋ ನಿನ್ನ ಚರಣಕಮಲ ರಜದ ಅನನ್ಯ ಉಪಾಸಕರಾಗಿದ್ದೇವೆ. 
ಆದ್ದರಿಂದ ನಮಗಾಗಿ ದುರ್ಲಭವೇನಿದೆ ? ॥೫॥ ಓ ಜಗದೀಶಾ | 
ನೀನು ಮಾಡಿರುವ ಉಪಕಾರಗಳೂ ಪದೇ-ಪದೇ 
ಮನಸ್ಸಿನಲ್ಲಿ ಸ್ಮರಣೆಗೆ ಬರುತ್ತವೆ. ಈ ದೇವದುರ್ಲಭವಾದ 
ಮನುಷ್ಯಶರೀರವು ಕೇವಲ ನಿನ್ನ ಕೃಪೆಯಿಂದಲೇ ದೊರೆತಿದೆ. ನಿನ್ನ 
ಈ ಅಪಾರ ಅನುಕಂಪವನ್ನು ಮೇಲಿಂದಮೇಲೆ ನೆನೆಯುತ್ತಿರುವಾಗ 
ನಮ್ಮ ಹೃದಯದಲ್ಲಿ ಪರಮಾನಂದದ ನೆರೆಯೇ ಬರುತ್ತದೆ. ನಿನ್ನ 
ಕೃಪೆಯು ಊಹಿಸಲೂ ಸಾಧ್ಯವಾಗದಷ್ಟು ಅಪಾರವಾಗಿದೆ. 
ಒಂದೊಮ್ಮೆ ಬ್ರಹ್ಮನ ಆಯುಸ್ಟೇ ಸಿಕ್ಕಿದರೂ ನಾವು ನಿನ್ನ ಉಪಕಾರದ 
ಬಣವನ್ನು ತೀರಿಸಲಾರೆವು. ಮನುಷ್ಯನ ಹೊರಗೆ-ಒಳಗೆ 
ಇರುವ ಆಶುಭಗಳನ್ನು ನಿರ್ಮೂಲನಗೊಳಿಸಲು ಹೊರಗಿ 
ನಿಂದ ಸದ್ಗುರುರೂಪದಿಂದ ನೀನೇ ಜ್ಞಾನೋಪದೇಶವನ್ನು 
ಕೊಡುತ್ತಿರುವ. ಅಂತರ್ಯಾಮಿಯಾಗಿ ಅಂತ ಪದಿಂದ 
ಪ್ರಕಟನಾಗಿ ಅಜ್ಞಾನವನ್ನೂ ನೀನೇ ಕಳೆಯುವೆ. ॥ ೬ ॥ 
ಶ್ರೀಶುಕಯೋಗಿಗಳು ಹೇಳುತ್ತಾರೆ - ಪರೀಕ್ಷಿತನೇ ! ಭಗವಾನ್‌ 
ಶ್ರೀಕೃಷ್ಣನು ಬ್ರಹ್ಮಾದಿದೇವತೆಗಳಿಗೂ ಒಡೆಯನಾಗಿದ್ದಾನೆ. ಅವನೇ 
ತನ್ನ ಶಕ್ಕಿಯಾದ ತ್ರಿಗುಣಗಳಿಂದ ಬ್ರಹ್ಯಾ ವಿಷ್ಣು ಮಹೇಶ್ವರ 





160 ಶ್ರೀಮದ್ಭಾಗವತ [ ಅಧ್ಯಾಯ 29 
ಶ್ರೀಭಗವಾನುವಾಚ ರೂಪಗಳನ್ನು ಧರಿಸುತ್ತಾನೆ. ಈ ಜಗತ್ತು ಅವನ ಆಟ (ಲೀಲೆ) 
ಹಂತ ತೇ ಕಥಯಿಷ್ಯಾಮಿ ಮಮ ಧರ್ಮಾನ್‌ ಸುಮಂಗಲಾನ್‌ । | ಯಾಗಿದೆ. ಉದ್ಭವನು ಅನುರಾಗತುಂಬಿದ ಚಿತ್ರದಿಂದ ಹೀಗೆ 
ತ್ರ ೯ ವೃತಂ ಪ್ರಶ್ನಿಸಿದಾಗ ಅವನು ಮಂದ-ಮಂದವಾಗಿ ಮುಗುಳ್ನಕ್ಕು ಬಹು 

ಯಾನ ಛ್ರದ್ಧಯ 355ಚರರ್ಜ್ಯೂ ಪ್ರ ದ ಪ್ರೇಮದಿಂದ ಹೇಳಲು ಪ್ರಾರಂಭಿಸಿದನು -॥ ೭ ॥ 


WSN 


ಕುರ್ಯಾತ್‌ ಸರ್ವಾಣಿ ಕರ್ಮಾಣಿ ಮದರ್ಶಂ ಶನಕೈ: ಸ್ಮರನ್‌ 
ಮಯ್ಯರ್ಪಿತಮನಶ್ಚಿತ್ವೋ ಮದ್ವರ್ಮಾತ್ಮಮನೋರತಿಃ 
IF || 


ದೇಶಾನ್ಪುಣ್ಯಾನಾಶ್ರಯೇತ ಮದ್ಯಕ್ಕೆ: ಸಾಧುಭಿಃ ಶ್ರಿತಾನ್‌ । 
ದೇವಾಸುರಮನುಷ್ಯೇಷು ಮದ್ಯಕ್ಕಾಚರಿತಾನಿ ಚ 
11 CO ॥| 


ಪೃಥಕ್‌ ಸತ್ರೇಣ ವಾ ಮಹ್ಕಂ ಪರ್ವಯಾತ್ರಾಮಹೋತ್ತವಾನ್‌ | 
ಕಾರಯೇದ್ದೀತನ್ಸತ್ಯಾದ್ಯೆ ರ್ಮುಹಾರಾಜವಿಭೂತಿಭಿಃ 
1 08 ॥ 


ಮಾಮೇವ ಸರ್ವಭೂತೇಷು ಬಹಿರಂತರಪಾವೃತಮ್‌ । 
ಈಕ್ಷೇತಾತ್ಮನಿ ಚಾತ್ಮಾನಂ ಯಥಾ ಖಮಮಲಾಶಯಃ 


ಇತಿ ಸರ್ವಾಣಿ ಭೂತಾನಿ ಮದ್ದಾದೇನ ಮಹಾದ್ಯುತೇ । 
ಸಭಾಜಯನ್ನನ್ಯಮಾನೋ ಜ್ಞಾನಂ ಕೇವಲಮಾಶ್ರಿತಃ 
Il ೧೩ ॥ 


ಬ್ರಾಹ್ಮಣೇ ಪುಲ್ಕಸೇ ಸ್ಪೇನೇ ಬ್ರಹ್ಮಣ್ಯೇಶರ್ಕೆ ಸ್ಟುಲಿಂಗಕೇ । 
ಅಕ್ರೂರೇ ಕ್ರೂರಕೇ ಚೈವ ಸಮದ್ಭಕ್‌ ಪಂಡಿತೋ ಮತಃ 
| ೧೪ ॥ 


ನರೇಷ್ಟಭೀಕ್ಸೃಂ ಮದ್ಭಾವಂ ಪುಂಸೋ ಭಾವಯಶೋತ ಟಿರಾತ್‌ | 
ಸರ್ಧಾಸೂಯಾತಿರಸ್ಕಾರಾಃ ಸಾಹಂಕಾರಾ ವಿಯಂತಿ ಹಿ 
WW ೧೫ ॥ 


ವಿಸೃಜ್ಯ ಸ್ಮಯಮಾನಾನ್‌ ಸ್ವಾನ್‌ದೃಶಂ ದ್ರೀಡಾಂ ಚದೈಹಿಕೀಮ್‌ | 
ಪ್ರಣಮೇದ್ದಂಡವದ್ಧೂಮಾವಾಶ್ಚಚಾಂಡಾಲಗೋಖರಮ್‌ 
11 OE I 


[1740128 D 





ಶ್ರೀಭಗವಂತನು ಹೇಳಿದನು - ಪ್ರಿಯ ಉದ್ಧವನೇ | ನಿನ್ನ 
ಅನುರಾಗತುಂಬಿದ ವಾಣಿಯಿಂದ ನನಗೆ ತುಂಬಾ ಆನಂದ 
ವಾಯಿತು. ನಾನು ನಿನಗೆ ? ನನ್ನ ಮಂಗಲಮಯ ಭಾಗವತಧರ್ಮ 
ಗಳನ್ನು ಅರುಹುವೆನು. ಇವನ್ನು ಶ್ರದ್ಧೆಯಿಂದ ಆಚರಿಸಿದ 
ಮನುಷ್ಯನು ಸಂಸಾರರೂಪೀ ದುರ್ಜಯ ಮೃತ್ಯುವನ್ನು ಆಯಾಸ 
ವಿಲ್ಲದೆ ಗೆಲ್ಲಬಲ್ಲನು. ॥ ೮ ॥ ಉದ್ದವನೇ! ನನ್ನ ಭಕ್ಕನು ತನ್ನ ಎಲ್ಲ 
ಕರ್ಮಗಳನ್ನು ನನಗಾಗಿಯೇ ಮಾಡಬೇಕು. ಅವನ್ನು ಮಾಡುತ್ತಿರು 
ವಾಗ ನನ್ನ ಸ್ಫರಣೆಯ ಅಭ್ಯಾಸವನ್ನು ಕ್ರಮವಾಗಿ ಬೆಳೆಸಬೇಕು. 
ಕೆಲವೇ ದಿನಗಳಲ್ಲಿ ಅವನ ಮನಸ್ಸು-ಚಿತ್ತಗಳು ನನ್ನಲ್ಲಿ ಸಮರ್ಪಿತ 
ವಾಗುತ್ತವೆ. ಅವನ ಮನ ಆತ್ಮಗಳು ನನ್ನ ಧರ್ಮದಲ್ಲೇ ರಮಿಸಿ 
ಹೋಗುವವು. ॥ ೯ ॥ ನನ್ನ ಸಾಧುಭಕ್ತರು ವಾಸಿಸಿದ ಸ್ಥಾನಗಳಲ್ಲಿ 
ವಾಸಮಾಡಬೇಕು. ನನ್ನ ಅನನ್ಯ ಭಕ್ತರಾದ ದೇವತೆಗಳು, 
ಅಸುರರು, ಮನುಷ್ಯರು ಆಚರಿಸಿದ ಆಚರಣೆಗಳನ್ನು ಅನುಸರಿಸ 
ಬೇಕು. ॥ ೧೦ ॥ ಪರ್ವದಿನಗಳಲ್ಲಿ (ರಾಮನವಮಿ, ಕೃಷ್ಣಾಷ್ಟಮಿ) 
ಎಲ್ಲರೊಂದಿಗೆ ಸೇರಿ ಅಥವಾ ಒಂಟಿಯಾಗಿ ಮಹಾರಾಜೋಚಿತ 
ವೈಭವದಿಂದ ನೃತ್ಯ, ಗಾಯನ, ವಾದ್ಯ ಮುಂತಾದವುಗಳಿಂದ ನನ್ನ 
ಉತ್ಸವಗಳನ್ನು ನಡೆಸಬೇಕು. ॥ ೧೧ ॥ ಶುದ್ಧಾಂತಕರಣರಾದವರು. 


ಆಕಾಶದತೆ ಒಳ-ಹೊರಗೆ ಪರಿಪೂರ್ಣ "ಮತ್ತು ನಿರಾವರಣ 
11 ೧೨ ॥॥| 


ಪರಮಾತ್ಮನಾದ ನನ್ನನ್ನೇ ಸಮಸ್ತ ಪ್ರಾಣಿಗಳಲ್ಲಿ ಹಾಗೂ ತನ್ನ 
ಹೃದಯದಲ್ಲಿ ಸ್ಥಿತನಾಗಿದ್ದಾನೆ ಎಂದು ನೋಡಬೇಕು. ॥ ೧೨ ॥ 
ನಿರ್ಮಲ ಬುದ್ಧಿಯುಳ್ಳ ಉದ್ದವನೇ | ಯಾವ ಸಾಧಕನು ಕೇವಲ 
ಈ ಜ್ಞಾನದೃಷ್ಟಿಯನ್ನು ಆಶ್ರಯಿಸಿ ಸಮಸ್ತ ಪ್ರಾಣಿ-ಪದಾರ್ಥ 
ಗಳಲ್ಲಿ ನನ್ನನ್ನು ದರ್ಶಿಸುತ್ತಾನೋ, ಅವನ್ನು ನನ್ನದೇ ಸ್ವರೂಪವೆಂದು 
ತಿಳಿದು ಅವುಗಳನ್ನು ಸತ್ತರಿಸುತ್ತಾನೋ, ಬ್ರಾಹ್ಮಣ ಮತ್ತು 
ಚಾಂಡಾಲನಲ್ಲಿ, ಕಳ್ಳ ಹಾಗೂ ಬ್ರಾಹ್ಮಣ-ಭಕ್ಕರಲ್ಲಿ, ಸೂರ್ಯ 


| ಮತ್ತು ಬೆಂಕಿಯ ಕಿಡಿಯಲ್ಲಿ, ಕೃಪಾಳು ಹಾಗೂ ಕ್ರೂರನಲ್ಲಿ 
| ಸರ್ವತ್ರ ಸಮಾನದ್ಭಷ್ಟಿಯನ್ನು ಇರಿಸುತ್ತಾನೋ, ಅವನೇ ನಿಜವಾದ 


ಜ್ಞಾನಿ ಎಂದು ತಿಳಿಯಬೇಕು. ॥ ೧೩-೧೪ ॥ ಹೀಗೆ ನಿರಂತರ 
ಎಲ್ಲ ನರ-ನಾರಿಯರಲ್ಲಿ ನನ್ನ ಭಾವನೆಯನ್ನೇ ಇರಿಸಿದಾಗ ಸ್ವಲ್ಪ 
ದಿನಗಳಲ್ಲೇ ಸಾಧಕನ ಚಿತ್ರದಿಂದ ಸ್ಪರ್ಧೆ, ಈರ್ಷೆ, ತಿರಸ್ಕಾರ, 
ಅಹಂಕಾರ ಮುಂತಾದ ದೋಷಗಳು ದೂರವಾಗುತ್ತವೆ. ॥ ೧೫ ॥ 
ತನ್ನ ಜನರೇ ಅಪಹಾಸ್ಯಮಾಡಿದರೂ ಅದನ್ನು ಪರಿಗಣಿಸಬಾರದು. 
ಲೋಕ-ಲಜ್ಜೆಯನ್ನು ಬಿಟ್ಟು ನಾಯಿ, ಚಾಂಡಾಲ, ಹಸು, ಕತ್ತೆ 
ಹಾಗೂ ತನ್ನಲ್ಲಿಯೂ ಕೂಡ ದೈಹಿಕದೃಷ್ಟಿಯನ್ನು ತೊರೆದು 
ಎಲ್ಲದರಲ್ಲಿ ಓರ್ವ ಪರಮಾತ್ಮನೇ ವಿರಾಜಮಾನನಾಗಿದ್ದಾನೆ 
ಎಂಬ ಭಾವನೆಯಿಂದ ಎಲ್ಲರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ 
ಬೇಕು. ॥ ೧೬ ॥ ಸಮಸ್ತ ಪ್ರಾಣಿಗಳಲ್ಲಿ ನನ್ನ ಭಾವನೆ- 


—H 





29 ಅಧ್ಯಾಯ ] 


ಯಾವತರ್ವೇಷು ಭೂತೇಷು ಮದ್ದಾದೋ ನೋಪಜಾಯತೇ। 
ತಾವದೇವಮುಪಾಸೀತ ವಾಜ್ಯನಃಕಾಯವ್ಪತ್ತಿಭಿಃ 
11 OL || 


ಸರ್ವಂ ಬ್ರಹ್ನಾತ್ಮಕಂ ತಸ್ಯ ವಿದ್ಯಯಾಏ5 ತತ್ಯಮನೀಷಯಾ | 
ಪರಿಪಶ್ಯನ್ನುಪರಮೇತ್ತರ್ವತೋ ಮುಕ್ತಸಂಶಯಃ 
Il ೧೮ ॥ 


ಅಯಂ ಹಿ ಸರ್ವಕಲ್ಟಾನಾಂ ಸಧ್ವೀಚೇನೋ ಮತೋ ಮಮ | 
ಮದ್ದಾದಃ ಸರ್ವ ಭೂತೇಷು ಮನೋವಾಕ್ಕಾಯವೃತ್ತಿಭಿಃ 
Il OF 1 


ನ ಹ್ಯಂಗೋಪಕ್ರಮೇ ಧ್ವಂಸೋ ಮದ್ದರ್ಮಸ್ಕೋದ್ದವಾಣಫಿ | 

ಮಯಾ ವ್ಯವಸಿತಃ ಸಮ್ಯಜ್‌ನಿರ್ಗುಣತ್ವಾದನಾಶಿಷಃ 
I ೨೦ ॥ 

ಯೋಯೋಮಯಿಪರೇ ಧರ್ಮಃ ಕಲ್ಪ ತೀ ನಿಷ್ಠಲಾಯ ಚೇತ್‌ | 


ತದಾಯಾಸೋ ನಿರರ್ಥಃ ಸಾ ದ್‌ಭಯಾದೇರಿವ ಸತ್ತಮ 
| ೨೧ (|. 


" ಏಷಾ ಬುದ್ಧಿಮತಾಂ ಬುದ್ದಿರ್ಮನೀಷಾ ಚ ಮನೀಷಿಣಾಮ್‌ । | 


ಯತತ್ರಮನೃತೇನೇಹ ಮರ್ತ್ಯೇನಾಪ್ನೋತಿ ಮಾಮೃತಮ್‌ 
I ೨೨ ॥1 


ಏಷ ತೇತಭಿಹಿತಃ ಕೃತ್ಲೋ ಬ್ರಹ್ಮವಾದಸ್ಯ ಸಂಗ್ರಹಃ । 
ಸಮಾಸವ್ಯಾಸವಿಧಿನಾ ದೇವಾನಾಮಪಿ ದುರ್ಗಮಃ 
॥ ೨೩ ॥ 


ಅಭೀಕ್ಷಶಸ್ತೇ ಗದಿತಂ ಜ್ಞಾನಂ ವಿಸ್ಪಷ್ಠಯುಕ್ಕಿಮತ್‌ | 
ಏತದ್ವಿಜ್ಞಾಯ ಮುಚ್ಛೇತ ಪುರುಷೋ ನಷ್ಟಸಂಶಯಃ 

|| ೨೪ | 
' ಸುವಿವಿಕಂ ತವ ಪ್ರಶ್ನಂ ಮಯೈತದಪಿ ಧಾರಯೇತ್‌ । 


ಸನಾತನಂ ಬ್ರಹ್ಮಗುಹ್ಯಂ ಪರಂ ಬ್ರಹ್ಮಾನಗಚ್ಛತಿ 
| || 


ಯ ಏತನ್ಮಮ ಭಕ್ತೇಷು ಸಂಪ್ರದದ್ಯಾತ್ತುಪುಷ್ಠಲಮ್‌ । 
ತಸ್ಯಾಹಂ ಬ್ರಹ್ಮದಾಯಸ್ಯ ದದಾಮ್ಯಾತ್ಮಾನಮಾತ್ಮನಾ 
| ೨೬ ॥ 
ಯ ವಏತತಮಧೀಯೀತ ಹವಿತ್ರಂ ಪರಮಂ ಶುಚಿ। 
ಸ ಪೂಯೇತಾಹರಹರ್ಮಾಂ ಜ್ಞಾನದೀಹೇನ ದರ್ಶಯನ್‌ 
॥1 ೨೭ ॥ 


ಏಕಾದಶಸ್ಯಂಧ 


| ಸುತ್ತೇನೆ IDE ಎಲೈ ಉ 


761 


ಭಗವದ್ಧಾವನೆ ಉಂಟಾಗುವ ತನಕ ಈ ಪ್ರಕಾರದಿಂದ 
ಮನಸ್ಸು ವಾಣೀ, ಶರೀರದ ಎಲ್ಲ ಸಂಕಲ್ಪ ಮತ್ತು ಕರ್ಮಗಳ 
ಮೂಲಕ ನನ್ನ ಉಪಾಸನೆಮಾಡುತ್ತಾ ಇರಬೇಕು. ॥ ೧೭ ॥ 
ಉದವನೇ! ಈ ಪ್ರಕಾರ ಸರ್ವತ್ರ ಆತ್ಮಬುದ್ಧಿ-ಬ್ರಹ್ಮಬುದ್ಧಿಯ 
ಬು ಶಾ ಫಿ 
ಅಭ್ಯಾಸ ಮಾಡಿದಾಗ ಕೆಲವೇ ದಿನಗಳಲ್ಲಿ ಅವನಿಗೆ ಜ್ಞಾನ 
ವುಂಟಾಗಿ ಎಲ್ಲವೂ ಬ್ರಹ್ಮಸ್ವರೂಪವಾಗಿ ಕಂಡುಬರಲು ತೊಡಗು 
ತ್ತದೆ. ಇಂತಹ ದೃಷ್ಟಿ ಉಂಟಾದಮೇಲೆ ಎಲ್ಲ ಸಂಶಯಗಳು 


| ಹಾ” 


ತಾನಾಗಿಯೇ ನಿವೃತ್ತವಾಗುತ್ತವೆ. ಹೀಗೆ ಅವನು ನನ್ನ ಸಾಕ್ಷಾ 
ತ್ಕಾರಪಡೆದು ಪ್ರಪಂಚದಿಂದ ಉಪರಾಮನಾಗುತ್ತಾನೆ. ॥ ೧೮ ॥ 
ನನ್ನ ಪ್ರಾಪ್ತಿಯ ಸಾಧನೆಗಳಲ್ಲಿ ಸಮಸ್ತ ಪ್ರಾಣಿ-ಪದಾರ್ಥಗಳಲ್ಲಿ 
ಮನ - ವಾಣಿ - ಶರೀರದ ಸಮಸ್ತ ವೃಕ್ತಿಗಳಿಂದ ನನ್ನನ್ನೇ 
ಭಾವಿಸುವುದೇ ಎಲ್ಲಕ್ಕಿಂತ ಶ್ರೇಷ್ಠ ಸಾಧನೆಯಾಗಿದೆ. ॥ ೧೯ ॥ 
ಉದ್ದವನೇ | ಇದೇ ನನ್ನ ಭಾಗವತಧರ್ಮವಾಗಿದೆ. ಇದನ್ನು ಒಮ್ಮೆ 
ಪ್ರಾರಂಭಿಸಿದ ಬಳಿಕ ಮತ್ತೆ ಯಾವುದೇ ವಿಘ್ಣಬಾಧೆಗಳಿಂದ 
ಇದರಲ್ಲಿ ಕಿಂಚಿತ್ತಾದರೂ ಅಂತರ ಬೀಳುವುದಿಲ್ಲ. ಏಕೆಂದರೆ ಈ 
al ಮ ನಿಷ್ಠಾಮವಾಗಿದೆ ಮತ್ತು ಇದು ನಿರ್ಗುಣವಾದ್ದರಿಂದ 

ರ್ಥ ನೀತೆಮವೆಂದು ಸ್ವತಃ ನಾನೇ ನಿಶ್ಚಯಿಸಿರುವೆನು. ॥ ೨೦ | 


| ಈ ಧರ್ಮದ ಸಾಧಕನು ಭಯ- ಶೋಕಾದಿ ಅವಸ್ಥೆಗಳಲ್ಲಿ ಆಗುವ 
| ಭಾವನೆಯನ್ನು ಮತ್ತು 


ಅಳುವುದು, ಬಡಬಡಿಸುವುದು, 
ಇದ ನಿರರ್ಥಕ ಕರ್ಮ ಗಳನ್ನೂ, ನಿಷ್ಕಾಮ 
ಆರಿಸಿದರೆ ಅವುಗಳು ಕೂಡ ನನಗೆ 
ಅರ್ಪಿಸಿದ ಕಾರಣ ಧಥ ಧರ್ಮ ೯ಗಳಾಗುವಷು ತ್‌ ಭಾಗವತ ಧರ್ಮವು 
ಸರಳ ಸಾಧನೆಯಾಗಿದೆ. ॥ ೨೦ ॥ ವಿನಾಶಿಯೂ, ಅಸತ್ಯವೂ ಆದ 
ಈ ಶರೀರದ ಮೂಲಕವೇ ಅಮೃತಸ್ವರೂಪನೂ, ಸತ್ಯಸ್ವರೂಪನೂ 
ಆದ ಪರಮಾತ್ಮನಾದ ನನ್ನನ್ನು ಪಡೆದುಕೊಳ್ಳುವುದೇ ಬುದ್ಧಿವಂತ 
ರಲ್ಲಿರುವ ವಿವೇಕ ಮತ್ತು ಆತ್ಮಚ್ಞಾನಿಗಳ ಜ್ಞಾನವಾಗಿದೆ. ॥ ೨೨॥ 
" ಉದ್ಧವನೇ | ಸಮಸ್ತ ಬ್ರಹ್ಮವಿದ್ಯೆಯ ಈ ರಹಸ್ಯವನ್ನು ನಾನು 
ನಿನಗೆ ಸಂಕ್ಷೇಪವಾಗಿ ಮತ್ತು ವಿಸ್ತಾರವಾಗಿ ತಿಳಿಸಿರುವೆನು. ಈ 
ರಹಸ್ಯವನ್ನು. ತಿಳಿಯುವುದು ದೇವತೆಗಳಿಗೂ ಅತ್ಯಂತ ಕಠಿಣ 
ವಾಗಿದೆ. ॥ ೨೩ ॥ ನಾನು ಪದೇ-ಪದೇ ವರ್ಣಿಸಿದ ಸುಸ್ಪಷ್ಟ - 
ಯುಕ್ತಿಯುಕ್ತವಾಗಿ ಜ್ಞಾನದ ಮರ್ಮವನ್ನು ತಿಳಿದುಕೊಳ್ಳುವವನ 
ಹೃದಯದ ಸಂಶಯಗಂಥಿಗಳು ಭಿನ್ನ-ಭಿನ್ನವಾಗಿ, ಅವನು ಮುಕ್ತ 
ನಾಗುತ್ತಾನೆ. ॥ ೨೪ ॥ ನಾನು ನಿನ್ನ ಪ್ರಶ್ನೆಗೆ ಚೆನ್ನಾಗಿ ಉತ್ತರಿಸಿದೆ. 
ನಮ್ಮ ಈ ಪ್ರಶ್ನೋತ್ತರವನ್ನು ವಿಚಾರಪೂರ್ವಕ ಧರಿಸಿಕೊಳ್ಳುವವನು 
ವೇದಗಳ ಪರಮರಹಸ್ಯವಾದ ಸನಾತನ ಪರಬ್ರಹ್ಮವನ್ನು ಪಡೆದು 
ಕೊಳ್ಳುತ್ತಾನೆ. ॥ ೨೫ ॥ ನನ್ನ ಭಕ್ತರಿಗೆ ಇದನ್ನು ಚೆನ್ನಾಗಿ ಸ್ಪಷ್ಟಪಡಿಸು 
| ನಮಗೆ ಆ ಜ್ಞಾನದಾಶೃವಿಗೆ ನಾನು ಪ್ರಸನ್ನ ಮನಸಿನಿಂದ ನನ್ನ 
ಸ್ವರೂಪವನ್ನೇ ಕೊಟ್ಟುಬಿಡುತ್ತೇನೆ. ಅವನನ್ನು ಆತ್ಮಜ್ಞಾನಿಯಾಗಿ 
e! ನಿನ್ನ ಮತ್ತು ನನ್ನ ಈ 
ಸಂವಾದವು ಸ [ಯಂ ಪರಮ ಪವಿತ್ರವೇ ಆಗಿದೆ ಬೇರೆಯವರನ್ನೂ 
ಪವಿತ್ರವಾಗಿಸುವಂತಹು ಹುದು. ಪ್ರತಿದಿನವು ಇದನ್ನು ಪಾರಾಯಣ 
ಮಾಡುವವನು, ಬೇರೆಯವರಿಗೆ ತಿಳಿಸುವವನು ಈ ಜ್ಞಾನದೀಪದ 
ಮೂಲಕ ಬೇರೆಯವರಿಗೆ ನನ್ನ ದರ್ಶನ ಮಾಡಿಸಿದ್ದರಿಂದ 
ಪವಿತ್ರನಾಗಿ ಹೋಗುವನು. ॥ ೨೭ ॥ 


ಓಡುವುದು ಮುಂತಾ 


ಣಾ ವಗ್ಗ 


ಜಾರು Ll = 1 


762 


ಯ ಏತಚ್ಛದ್ದಯಾ ನಿತ್ಯಮವ್ಯಗ್ರಃ! ಶೃಣುಯಾನ್ನರಃ । 
ಮಯಿ ಭಕ್ತಿಂ ಪರಾಂ ಕುರ್ವನ್ಶರ್ಮಭಿರ್ನ ಸ ಬಧ್ಯತೇ 
॥ ೨೮ ॥ 
ಅಪ್ಪುದ್ಧದ ತ್ವಯಾ ಬ್ರಹ್ಮ ಸಖೇ ಸಮವಧಾರಿತಮ್‌ । 
ಅಪಿ ತೇ ವಿಗತೋ ಮೋಹಃ ಶೋಕಶ್ಸಾಸೌ ಮನೋಭವಃ 
॥ ೨೯ ॥ 
ನೈತತ್ವ್ವಯಾ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಚ। 
ಅಶುಶ್ರೂಹೋರಭಕ್ಕಾಯ ದುರ್ವಿನೀತಾಯ ದೀಯತಾಮ್‌ 
1೩೦ ॥ 
ಏತೈರ್ದೋಪೈರ್ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ। 
ಸಾಧನವೇ ಶುಚಯೇ ಬ್ರೂಯಾದ್‌ ಭಕ ಸ್ಯಾಚ್ಛೂದ್ರಯೋಷಿತಾಮ್‌ 
1೩೧ 1 


ನೈತದ್ವಿಜ್ಞಾಯ ಜಿಜಾ ಿಸೋರ್ಜ್ಞಾತವ್ಯಮವಶಿಷ್ಯತೇ । 
ಪೀತ್ವಾ ಪೀಯೂಷಮಮೃತಂ ಪಾತವ್ಯಂ ನಾವಶಿಷ್ಯತೇ 
|| ೬,೨ || 
ರ್ಜ್ಯಾ ಹತ ಕರ್ಮಣಿ ಯೋಗೇ ಚ ವಾರ್ತಾಯಾಂ ದಂಡಧಾರಣೇ | 
ವಾನರ್ಥೋ ನೃಣಾಂ ತಾತ ತಾವಾಂಸ್ಟೇತಹಂ ಚತುರ್ವಿಧಃ 
|| ೩೩ 1 
ಮರ್ತ್ಯೋ ಯದಾ ತ್ಯಕ್ತಸಮಸ್ತಕರ್ಮಾ 
ನಿವೇದಿತಾತ್ಮಾ ವಿಚಿಕೀರ್ಷಿತೋ ಮೇ । 
ತದಾಮೃತತ್ವಂ ಪ್ರತಿಷದ್ಯಮಾನೋ 
ಮಯಾಠ5ತ್ಥಭೂಯಾಯ ಚ ಕಲ್ಪತೇ ವೈ ॥ ೩೪॥ 
ಶ್ರೀಶುಕ ಉವಾಚ 
ಸ ಏವಮಾದರ್ಶಿತಯೋಗಮಾರ್ಗ 
ಸದೋತ್ತಮಶ್ಲೋಕವಚೋ ನಿಶಮ್ಯ ॥ 
ಬದ್ದಾಂಜಲಿಃ ಪ್ರೀತ್ಯುಪರುದಕಂಠೋ 
ನ ಕಿಂಚಿದೂಚೇತಶ್ರುಪರಿಪ್ಪತಾಕ್ಚಃ ॥ ೩೫ ॥ 


ವಿಷಭ್ಯ ಚಿತ್ರಂ ಪ್ರಣಯಾವಘೂರ್ಣಂ 
ಧೈರ್ಯೇಣ ರಾಜನ್ನಹು ಮನ್ಯಮಾನಃ | 
ಕೃತಾಂಜಲಿಃ ಪ್ರಾಹ ಯದುಪ್ರವೀರಂ 
ಶೀರಾ ಸ್ಪೃಶಂಸ್ತಚ್ಛರಣಾರವಿಂದಮ್‌ ॥ ೩೬॥ 


ಉದ್ಧವ ಉವಾಚ 
ವಿದ್ರಾವಿತೋ ಮೋಹಮಹಾಂಧಕಾರೋ 
ಯ ಆಶ್ರಿತೋ ಮೇ ತವ ಸಂನಿಧಾನಾತ್‌ ಟ 
ವಿಭಾವಸೋಃ ಕಿಂ ನು ಸಮೀಪಗಸ್ಕ 


ಶೀತಂ ತಮೋ ಭಿಃ ಪ್ರಭವಂತ್ಯಚಾದ್ಯ ॥ ೩೭ ॥ | 


ಶ್ರೀಮದ್ಭಾಗವತ 


[ ಅಧ್ಯಾಯ 29 


ಇದನ್ನು ಏಕಾಗಚಿತ್ತದಿಂದ, ಶ್ರದ್ಧಾಭಕ್ತಿಯಿಂದ ಕೇಳುವವನಿಗೆ 
ನನ್ನ ಪರಾಭಕ್ತಿಯು ಪ್ರಾಪ್ತವಾಗಿ, ಅವನು ಕರ್ಮಬಂಧನದಿಂದ 
ಮುಕ್ತನಾಗುವನು. ॥ ೨೮ ॥ ಪ್ರಿಯಮಿತ್ರಾ | ನೀನು ಚೆನ್ನಾಗಿ 
ಬ್ರಹ್ಮಸ್ವರೂಪವನ್ನು ತಿಳಿದುಕೊಂಡೆಯಲ್ಲ? ನಿನ್ನ ಚಿತ್ರದ ಮೋಹ 
ಹಾಗೂ ಶೋಕವಾದರೋ ದೂರವಾಯಿತಲ್ಲ? ॥ ೨೯ ॥ ನೀನು 
ಇದನ್ನು ದಾಂಭಿಕ, ನಾಸ್ತಿಕ, ಶ್ರದ್ದೆಯಿಲ್ಲದ ಭಕ್ಕಿಹೀನ, ಉದ್ಧಟ 
ಇಂತಹ ಜನರಿಗೆ ಎಂದಿಗೂ ಹೇಳಬಾರದು. ॥ ೩೦ ॥ ಈ ದೋಷ 
ಗಳಿಂದ ರಹಿತನೂ, ಬ್ರಾಹ್ಮಣಭಕ್ತನೂ, ಪ್ರೇಮಿಯೂ, ಸಾಧು 

ಸ್ವಭಾವನೂ, ಶುದ್ಧ ಚರಿತ್ರನೂ ಆದವರಿಗೆ ಈ ಪ್ರಸಂಗವನ್ನು 
ಹೇಳಬೇಕು. ಶೂದರು, ಸ್ವೀಯರು, ನನ್ನಲ್ಲಿ ಭಕ್ತಿಯನ್ನಿಡುವ 
ವರಾದರೆ ಅವರಿಗೂ ಇದನ್ನು ಉಪದೇಶಿಸಬೆಕು. ॥ ೩೧ ॥ ದಿವ್ಯ 
ಅಮೃತಪಾನ ಮಾಡಿದಮೇಲೆ ಏನನ್ನೂ ಕುಡಿಯುವುದೂ ಬಾಕಿ 
ಇರದಂತೆ, ಇದನ್ನು ಅರಿತುಕೊಂಡ ಮೇಲೆ ಜಿಜ್ಞಾಸುವಿಗೆ ಬೇರೆ 


| ಏನನ್ನೂ ತಿಳಿಯುವುದು ಬಾಕಿ ಇರುವುದಿಲ್ಲ ॥ ೩೨ ॥ ಪ್ರಿಯ 


ಉದ್ದವನೇ ಮನುಷ್ಯರಿಗೆ ಜ್ಞಾನ ಕರ್ಮ, ಯೋಗ, ವಾಣಿಜ್ಯ 
ದಂಡನೀತಿ ಇವುಗಳಿಂದ ಕ್ರಮವಾಗಿ ಮೊಣ್ಚ ಧರ್ಮ, ಕಾಮ, 
ಅರ್ಥರೂಪೀ ಫಲಗಳು ದೊರೆಯುತ್ತವೆ. ಆದರೆ ನಿನ್ನಂತಹ ಅನನ್ಯ 
ಭಕ್ತರಿಗೆ ಆ ನಾಲ್ಕು ವಿಧದ ಫಲವೂ ನಾನೇ ಆಗಿದ್ದೇನೆ. ॥ ೩೩ ॥ 
ಮನುಷ್ಯನು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ, ನನ್ನಲ್ಲಿ 
ಅನನ್ಯ ಶರಣಾದಾಗ, ಎಲ್ಲ ಕ್ರಿಯಾಕಲಾಪಗಳನ್ನು ನನಗಾಗಿಯೇ 
ಮಾಡಿದಾಗ, ಅವನ ಎಲ್ಲ ವ್ಯವಹಾರಗಳು ನನ್ನೊಂದಿಗೆ ಆಗುತ್ತವೆ. 
ಅವನು ನನಗೆ ತುಂಬಾ ಪ್ರಿಯನಾಗುತ್ತಾನೆ. ಮತ್ತೆ ನಾನೂ ಕೂಡ 
ಅವನಿಗಾಗಿ ಏನೇನು ಮಾಡಲಿ ಎಂದು ಯೋಚಿಸುತ್ತಾ ಇರುತ್ತೇನೆ. 
ಅವನಿಗೆ ಪ್ರಿಯವಾದುದನ್ನು ಮಾಡಲು ನನಗೆ ಪ್ರಬಲ ಉತ್ಕಂಠತೆ 
ಇರುತ್ತದೆ. ಇಂತಹ ನನ್ನ ಭಕ್ಕನು ಅಮೃತತ್ತ ಮನ್ನುಃ ಪಡೆದುಕೊಂಡು, 
ನನ್ನ ಸ್ವರೂಪವೇ ಆಗುತ್ತಾನೆ. (೩೪॥ 

ಶ್ರೀತುಕಯೋಗಿಗಳು ಹೇಳುತ್ತಾರೆ - ಪರೀಕ್ಷಿತನೇ। ಈಗ 
ಉದ್ದವನು ಯೋಗಮಾರ್ಗದ ಪೂರ್ಣ ಉಪದೇಶವನ್ನು ಪಡೆದು 
ಕೊಂಡನು. ಭಗವಾನ್‌ ಶ್ರೀಕೃಷ್ಣನ ಮಾತನ್ನು ಕೇಳಿ ಅವನ ಕಣ್ಣು 
ಗಳಲ್ಲಿ ನೀರು ತುಂಬಿಬಂತು. ಪ್ರೇಮೋದ್ರೇಕದಿಂದ ಕಂಠ ಉಮ್ಮಳ 
ಸಿತು. ವಾಣಿಯಿಂದ ಏನನ್ನೂ ಮಾತನಾಡಲಾರದೆ ಮೌನವಾಗಿ ಕೈ 
ಜೋಡಿಸಿಕೊಂಡು ನಿಂತುಕೊಂಡನು. ॥ ೩೫ ॥ ಅವನ ಚಿತ್ರವು 
ಪ್ರೇಮಪರವಶವಾಗಿ ವಿಷ್ವಲವಾಗಿತ್ತು. ಅವನು ದೈರ್ಯದಿಂದ 
ತಡೆದುಕೊಂಡು, ತನ್ನನ್ನು ಅತ್ಯಂತ ಭಾಗ್ಯಶಾಲಿಯೆಂದು ಅನುಭವಿ 
ಸುತ್ತಾ, ಯದುವಂಶ ಶಿರೋಮಣಿ ಭಗವಾನ್‌ ಶ್ರೀಕೃಷ್ಣನ ಚರಣ 
ಗಳಲ್ಲಿ ಶಿರವನ್ನಿಟ್ಟು ವಂದಿಸಿಕೊಂಡನು ಹಾಗೂ ಕೈಜೋಡಿಸಿ 
ಅವನಲ್ಲಿ ಹೀಗೆ ಪ್ರಾರ್ಥಿಸಿದನು. ॥ ೩೬ ॥ 

ಉದ್ದವನು ಹೇಳಿದನು - ಬ್ರಹ್ಮನಿಗೂ ಆದಿಯಾದವನೇ | 
ನಾನು ಆಶ್ರಯಿಸಿದ್ದ ದ್ವ ಮಹಾನ್‌ ಮೋಹರೂಪೀ ಅಂಧಕಾರವು ನಿನ್ನ 
ಜ್ಞಾನದ ಪ್ರಕಾಶದಿಂದ ದೂರವಾಯಿತು. ನಿನ್ನ ಬಳಿಗೆ ಬರುತ್ತಲೇ 
ಅದು ಎಂದೆಂದಿಗೂ ಓಡಿಹೋಯಿತು. ಬೆಂಕಿಯಬಳಿ ಸಾರಿದವ 
ನಿಗೆ ಚಳಿ, ಅಂಧಕಾರ ಮತ್ತು ಅದರಿಂದ ಉಂಟಾಗುವ ಭಯವು 
ನಿಲ್ಲಬಲ್ಲುದೇನು? ॥ ೩೭ ॥ 


29 ಅಧ್ಯಾಯ] 


ಏಕಾದಶ ಸೃಂಧ 


763 





ಪ್ರತ್ಯರ್ಪಿತೋ ಮೇ ಭವತಾನುಕಂಪಿನಾ 
ಭೃತ್ಯಾಯ ವಿಜ್ಞಾನಮಯಃ ಪ್ರದೀಪಃ 
ಹಿತ್ವಾ ಕೃತಜ್ಞಸ್ತವ ಪಾದಮೂಲಂ 


ಕೋರ ನೃತ್ತಮೀಯಾಚ್ಛರಣಂ ತ್ವದೀಯಮ್‌ 


I ೩೮ ॥ 


ವೃತ್ಯಶ್ಯ ಮೇ ಸುದೃಢಃ ಸ್ನೇಹಪಾಶೋ 
ದಾಶಾರ್ಹವೃಷ್ಣ್ಯಂಧಕಸಾತ್ತ ತೇಷು 


ಪ್ರಸಾರಿತಃ ಸೃಷ್ಟಿವಿದ್ಧದ್ದಯೇ ತ್ವಯಾ 
ಸ್ವಮಾಯಯಾ ಹ್ಯಾತ್ಮಸುಬೋಧಹೇತಿನಾ 


AF I 


ನಮೋಸ್ತು ತೇ ಮಹಾಯೋಗಿನ್‌ಪ್ರಪನ್ನಮನುಶಾಧಿ ಮಾಮ್‌ । 
ಯಥಾ ತ್ವಚ್ಛರಣಾಂಭೋಜೇ ರತಿಃ ಸ್ಯಾದನಪಾಯಿನೀ 


1 ೪೦ ॥ 
ಶ್ರೀಭಗವಾನುವಾಚ 
ಗಚ್ಚೋದ್ದವ ಮಯಾಶದಿಷ್ಟೋ 
ಬದರ್ಯಾಖ್ಯಂ ಮಮಾಶ್ರಮಮ್‌ । 
ತತ್ರ ಮತಾದತೀರ್ಥೋದೇ 
ಸ್ಥಾನೋಪಸರ್ಶನೈಃ ಶುಚಿ: ॥ ೪೧ ॥ 
ಈಕ್ಚಯಾಲಕನಂದಾಯಾ ವಿಧೂತಾಶೇಷಕಲ್ಬಹಃ I 
ವಸಾನೋ ವಲ್ಕಲಾನ್ಯಂಗ ವನ್ಯಭುಕ್‌ ಸುಖನಿಃಸ್ಟೃಹಃ 
I ೪೨ ॥ 


ತಿತಿಕ್ಬುರಂದ್ವಮಾತ್ರಾಣಾಂ ಸುಶೀಲಃ ಸಂಯತಶೇಂದ್ರಿಯಃ | 
ಶಾಂತಃ ಸಮಾಹಿತಧಿಯಾ ಜ್ಞಾನವಿಜ್ಞಾನಸಂಯುತಃ 
I ೪೩ 


ಮತ್ತೋತನುಶಿಕ್ಸಿತಂ ಯತ್ತೇ ವಿವಿಕ್ಷಮನುಭಾವಯನ್‌ | ' 


ಮಯ್ಯಾವೇಶಿತವಾಕ್ಸಿಶ್ಲೋ ಮದ್ಧರ್ಮನಿರತೋ ಭವ। 
ಅತಿವ್ರಜ್ಯ ಗತೀಸಿಸ್ರೋ ಮಾಮೇಷ್ಠಸಿ ತತಃ ಪರಮ್‌ 
1 ೪೪ I 
ಶ್ರೀಶುಕ ಉವಾಚ 
ಸ ಏವಮುಕ್ತೋ ಹರಿಮೇಧಸೋದ್ಧವಃ 
ಪ್ರದಕ್ಷಿಣಂ ತಂ ಪರಿಸೃತ್ಯ ಪಾದಯೋಃ । 
ಶಿರೋ ನಿಧಾಯಾಶ್ರುಕಲಾಭಿರಾರ್ದಧೀ- 
ರ್ನ್ಯಷಿಂಚದದ್ದಂದ್ವಪರೋ5ಪ್ಯಪಕ್ರಮೇ ॥ ೪೫ ॥ 


| ಮಾಡಿ 
| ಪಾಲಿಸು. ॥ ೪೦ ॥ 





ಭಗವಂತಾ | ನೀನು ದಯಾರ್ದ್ವನಾಗಿ ಸೇವಕನಾದ ನನಗೆ 
ವಿಜ್ಞಾ ದೀಪದ ಪ್ರಕಾಶವನ್ನು ಪ್ರದಾನಮಾಡಿದೆ. ನೀನು 
ನನ್ನಮೇಲೆ ಮಹಾನ್‌ ಅನುಗ್ರಹವನ್ನು: ನ್‌ ನಿನ್ನ ಉಪಕಾರ 
ಗಳನ್ನು ನಿನ್ನ ಮಹಾನ್‌ಕೃಪೆಯನ್ನು ಅನುಭವಿಸಿದವನು ಮತ್ತೆ ನಿನ್ನ 
ಈ ಚರಣಕಮಲಗಳನ್ನು ಬಿಟ್ಟು ಬೇರೆಯವರಿಗೆ ಶರಣಾಗುವವನು 
ಯಾರು ತಾನೇ ಇರುವನು ? ॥ ೩೮ ॥ ನೀನೇ ನಿನ್ನಮೋಹರೂಪೀ 
ಮಾಯೆಯಿಂದ ನನ್ನನ್ನು ಮೊದಲು ತನ್ನ ಸೃಷ್ಟಿಯನ್ನು ವೃದ್ಧಿ 
ಗೊಳಿಸಲು ದಾಶಾರ್ಹ, ವೃಷ್ಟಿ , ಅಂಧಕ, ಸಾತ್ವತವಂಶೀ ಯಾದವ 
ರೊಂದಿಗೆ ಸುದ್ಧಢವಾದ ಸ್ನೇಹಪಾಶದಿಂದ ಕಟ್ಟಿದ್ದೆ ಇಂದು ನೀನೇ 
ಆತ್ಮಬೋಧದ ಹರಿತವಾದ ಖಡ್ಗದಿಂದ ನನ್ನ ಆ ಬಂಧನವನ್ನು 
ಅನಾಯಾಸವಾಗಿ ಕತ್ತರಿಸಿ. ಬಿಟ್ಟಿರುವೆ. ॥ ೩೯ ॥ ಮಹಾ 
ಯೋಗೇಶ್ವರಾ | ನಿನಗೆ ನನ್ನ ರಗಳು. ಈಗ ನೀನು ನಿನ್ನ 
ಚರಣಕಮಲಗಳಲ್ಲಿ ಅನನ್ಯ. ಭಕ್ಕಿಯು ಉಂಟಾಗುವಂತೆ ಕೃಪೆ 
ಶರಣಾಗತನಾದ ನನಗೆ ಆಜ್ಞೆಯನ್ನು ದಯ 


ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಉದ್ದವನೇ! ಈಗ 
ನೀನು ನನ್ನ ಅಪ್ಪಣೆಯಂತೆ ಬದರಿಕಾಶ್ರಮಕ್ಕೆ ಹೋಗು. ಆದು 
ನನ್ನದೇ ಆಶ್ರಮವಾಗಿದೆ. ಅಲ್ಲಿ ನನ್ನ ಚರಣಕಮಲಗಳನ್ನು ತೊಳೆದ 
ಗಂಗಾಜಲವನ್ನು ಸ್ನಾನ-ಪಾನಾ ದಿಗಳ ಮೂಲಕ ಸೇವಿಸುತ್ತಾ ನೀನು 
ಫವಿತ್ರನಾಗು. ॥ (೪೧ ॥ ಅಲಕನಂದೆಯ ದರ್ಶನಮಾತ್ರದಿಂದಲೇ 
ನಿನ್ನ ಪಾಪಗಳೆಲ್ಲ ನಾಶವಾಗುವವು. ಪ್ರಿಯ ಉದ್ದವನೇ! ಅಲ್ಲಿ 
ನೀನು ವಲ್ಯಲವನ್ನುಟ್ಟು, ಕಾಡಿನ ಕಂದ-ಮೂಲ-ಫಲಗಳನ್ನು 
ತಿನ್ನುತ್ತಾ, ಯಾವುದೇ ಭೋಗದ ಅಪೇಕ್ಷೆಯನ್ನಿಡದೆ ನಿಸ್ಪಹ 
ವೃತ್ತಿಯಿಂದ ನೀನೇ ನಿನ್ನಲ್ಲಿ ಆನಂದವಾಗಿರು. ॥ ೪೨ ॥ ಚಳಿ-ಸೆಕೆ, 
ಸುಖ-ದುಃಖ, ಏನೆಲ್ಲ ಇದಿರಾಗುತ್ತದೋ ಅದರಲ್ಲಿ ಸಮನಾಗಿದ್ದು 
ಸಹಿಸು. ಸ್ವಭಾವವು ಸೌಮೃವಾಗಿರಲಿ. ಇಂದ್ರಿಯಗಳು ವಶದಲ್ಲಿ 
ರಲಿ. ಚಿತ್ತವು ಶಾಂತವಾಗಿದ್ದು ಬುದ್ಧಿಸಮಾಹಿತವಾಗಿರಲಿ. ನೀನು 
ಸ್ವಯಂ ನನ್ನ ಸ್ವರೂಪ ಜ್ಞಾನದಲ್ಲಿ ಅನುಭವದಲ್ಲಿ ಮುಳು 
ಗಿರು. ॥ ೪೩ ॥ ನಾನು ನಿನಗೆ ಮಾಡಿದ ಉಪದೇಶವನ್ನು 
ಏಕಾಂತದಲ್ಲಿ ವಿಚಾರಪೂರ್ವಕ ಅನುಭವಿಸುತ್ತಿರು. ನಿನ್ನ ವಾಣಿ 
ಮತ್ತು ಚಿತ್ರವನ್ನು ನನ್ನಲ್ಲಿಯೇ ತೊಡಗಿಸಿಡಬೇಕು. ನಾನು ಹೇಳಿದ 
ಭಾಗವತಧರ್ಮದಲ್ಲಿ ಪ್ರೇಮದಿಂದ ನಿರತನಾಗಿರು. ಕೊನೆಗೆ 
ನೀನು ತ್ರಿಗುಣ ಮತ್ತು ಅವುಗಳ ಸಂಬಂಧವಿರಿಸುವ ಗತಿಗಳನ್ನು 
ದಾಟಿ, ಅದರಿಂದ ಆಚೆಗಿರುವ ನನ್ನ ಪರಮಾರ್ಥಸ್ವರೂಪದಲ್ಲಿ 
ಸೇರಿಹೋಗುವೆ. ॥ ೪೪ ॥ 

ಶ್ರೀಶುಕಯೋಗಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಭಗವಾನ್‌ ಶ್ರೀಕೃಷ್ಣನ ಸ್ವರೂಪದ ಜ್ಞಾನವು ಪ್ರಪಂಚದ ಭೇದ- 
ಭ್ರಮೆಗಳನ್ನು ಭಿನ್ನ-ಭನ್ನವಾಗಿಸತ್ತದೆ. ಶ್ರೀಕೃಷ್ಣನು ಸ್ವತ: ಉದ್ಧವ 
ನಿಗೆ ಹೀಗೆ ಉಪದೇಶಮಾಡಿದಾಗ ಅವನು ಭಗವಂತನಿಗೆ 
ಪ್ರದಕ್ಷಿಣೆಮಾಡಿ, ಅವನ ಚರಣಗಳಲ್ಲಿ ಶಿರವನ್ನಿಟ್ಟನು. ಉದ್ಧವನು 
ಸಂಯೋಗ-ವಿಯೋಗದಿಂದ ಉಂಟಾಗುವ ಸುಖ-ದುಃಖಗಳ 
ದ್ವಂದ್ವಗಳಿಂದ ಮೀರಿದ್ದನು. ಏಕೆಂದರೆ, ಅವನು ಭಗವಂತನ 


764 


ಸುದುಸ್ಕೃಜಸ್ನೇಹವಿಯೋಗಕಾತರೋ 
ನ ಶಕ್ನುವಂಸಂ ಪರಿಹಾತುಮಾತುರಃ 
ಕ್ಳ ಚ್ಚಂ ಯಯೌ ಮೂರ್ಧನಿ ಭರ್ತೃಪಾದುಕೇ 
ಬಿಭ್ರನ್ನಮಸ್ಯೃತ್ಯ ಯಯ್‌ೌ ಪುನಃ ಪುನಃ 


1 ೪೬॥ 


ತತಸ್ಪಮಂತರ್ಹೃದಿ ಸಂನಿವೇಶ್ಯ 
ಗತೋ ಮಹಾಭಾಗವತೋ ವಿಶಾಲಾಮ್‌ । 
ಯಥೋಶಪದಿಷ್ಟಾಂ ಜಗದೇಕಬಂಧುನಾ 


ಕಹಃ ಸಮಾಸ್ಟಾಯ ಹರೇರಗಾದ್ಗತಿಮ್‌ 11೪೭ ॥ 


ಯ ಏತದಾನಂದ ಸಮುದ್ರಸಂಭೃತಂ 
ಜ್ಞಾನಾಮೃತಂ ಭಾಗವತಾಯ ಭಾಷಿತಮ್‌ 
ಕೃಷ್ಣೇನ ಯೋಗೇಶರಸೇವಿತಾಂಫ್ರಿಣಾ 
ಸಚ್ಛದ್ದಯಾ55ಸೇವ್ಯ ಜಗದ್ದಿಮುಚ್ಛತೇ 


11 ಭಲೆ ॥ 


ಭವಭಯಮಪಹಂತುಂ ಜ್ಞಾನವಿಜ್ಞಾನಸಾರಂ 
ನಿಗಮಕೃದುಪಣಹ್ರೇ ಭೃಂಗವದ್ವೇದಸಾರಮ್‌ । 
ಅಮೃತಮುದಧಿತಶ್ಲಾಪಾಯಯದ್‌ ಭೃತ್ಯವರ್ಗಾನ್‌ 
ಪುರುಷಮೃಷಭಮಾದ್ಯಂ ಕೃಷ್ಣಸಂಜ್ಞಂ ನತೋಶಸ್ಟಿ 
1೪೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಚರಣಗಳಲ್ಲಿ ಶರಣಾಗಿದ್ದನು. ಮತ್ತೆ ಅವನು ಅಲ್ಲಿಂದ ಹೊರಡು 
ವಾಗ ಅವನ ಚಿತ್ತವು ಪ್ರೇಮಾವೇಶದಿಂದ ತುಂಬಿ ಹೋಗಿತ್ತು. 
ಅವನು ಕ ಹರಿಯುವ ಪ್ರೇಮಾಶ್ರುಗಳಿಂದ ಭಗವಂತನ 
ಚರಣಕಮಲಗಳನ್ನು ತೊಳೆದುಬಿಟ್ಟನು. ॥ ೪೫ ॥ ಪರೀಕ್ಸಿತನೇ ! 
ಉದ್ದವನು ಭಗವಂತನ ಚರಣಕಮಲಗಳನ್ನು ಬಿಟ್ಟು “ದೂರ 
ಹೋಗಲು ಬಯಸುತ್ತಿರಲಿಲ್ಲ ಆದರೆ ಭಗವಂತನ ಅಜ್ಞೆಯೇ 
ಹಾಗಿತ್ತು. ಆದ್ದರಿಂದ ಅವನ ವಿಯೋಗದಿಂದ ಕಾತರನಾಗಿ ಬಹು 
ಕಷ್ಟದಿಂದ ಹೋಗಲೇಬೇಕಾಯಿತು. ಹೊರಡುವಾಗ ಅವನು 
ಭಗವಂತನ ಚರಣಪಾದುಕೆಗಳನ್ನು ತನ್ನ ಶಿರದಲ್ಲಿ ಹೊತ್ತುಕೊಂಡು, 


| ಪದೇ - ಪದೇ ವಂದಿಸುತ್ತಾ ಅಲ್ಲಿಂದ ಹೊರಟು ಹೋದನು. ॥ ೪೬ ॥ 


ಭಗವಂತನ ಪರಮಪ್ರೇಮಿ ಉದ್ದವನು ಹೃದಯದಲ್ಲಿ ಅವನ 
ದಿವ್ಯಸ್ವರೂಪವನ್ನು ಧರಿಸಿಕೊಂಡು ಬದರಿಕಾಶ್ರಮವನ್ನು ತಲುಪಿ 
ದನು. ಅಲ್ಲಿ ಅವನು ತಪೋಮಯ ಜೀವನವನ್ನು ಕಳೆಯುತ್ತಾ , 
ಜಗತ್ತಿನ ಏಕಮಾತ್ತ ಹಿತೈಷಿ ಭಗವಾನ್‌ ಶ್ರೀಕೃಷ್ಣನ ಉಪದೇಶದಂತೆ, 
ಅವನ ಸ್ವರೂಪಭೂತ ಪರಮಗತಿಯನ್ನು ಪಡೆದುಕೊಂಡನು. ೪೭ ॥ 
ಭಗವಾನ್‌ ಶಂಕರನೇ ಆದಿ ಯೋಗೇಶ್ವರರೂ ಕೂಡ ಸಚ್ಚಿದಾ 
ನಂದಸ್ವರೂಪೀ ಭಗವಾನ್‌ ಶ್ರೀಕ್ಕ ಕೃಷ್ಣನ ಚರಣಗಳ ಸೇವೆ 
ಮಾಡುತ್ತಾರೆ. ಅವನು ಸ್ವತಃ ತನ್ನ ಶ್ರೀಮುಖದಿಂದ ಪರಮಪ್ರೇಮಿ 
ಭಕ್ತ ಉದ್ದವನಿಗಾಗಿ ಷು ಜ್ಞಾನಾಮೃತವನ್ನು ಉಪದೇಶಿಸಿದನು. 
ಇದು ೬ ಿತರೂಷೀ ಮಹಾಸಾಗರದ ಸಾರವಾಗಿದೆ. 
ಶ್ರದ್ಧೆಯೊಂದಿಗೆ ಇದನ್ನು ಸೇವಿಸುವವನು ಮುಕ್ತನಾಗಿಯೇ 
ಹೋಗುತ್ತಾನೆ. ಅವನ ಸಂಗದಿಂದ ಇಡೀ ಜಗತ್ತು ಮುಕ್ತವಾಗಿ 
ಹೋಗುತ್ತದೆ. ॥ ೪೮ ॥ ಪರೀಕ್ಷಿತನೇ। ಭ್ರಮರವು ವಿಭಿನ್ನ 
ಪುಷ್ಪಗಳಿಂದ ಸಾರವಾದ ಮಧುವನ್ನು ಸಂಗ್ರಹಿಸುವಂತೆ, ಸ್ವಯಂ 
ವೇದಗಳನ್ನು ಪ್ರಕಾಶಗೊಳಿಸುವ ಭಗವಾನ್‌ ಶ್ರೀಕೃಷ್ಣನು ಭಕ್ತರನ್ನು 
ಸಂಸಾರಸಾಗರದಿಂದ ಮುಕ್ತಗೊಳಿಸಲು ಈ ಜ್ಞಾನ-ವಿಜ್ಞಾನದ 
ಸಾರವನ್ನು ಅಮೃತರೂಪೀ ಸಾಗರದಿಂದ ತೆಗೆದು ತನ್ನ ಸೇವಕರಿ 
ಗಾಗಿ ಕೊಟ್ಟನು. ಇಂತಹ ಆ ಭಗವಾನ್‌ ಶ್ರೀಕೃಷ್ಣನೇ ಪುರುಷೋತ್ತಮ 
ನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಆದಿನಾರಾಯಣನಾಗಿದ್ದಾನೆ ಹಾಗೂ 
ಇಡೀ ಜಗತ್ತಿನ ಮೂಲಕಾರಣನಾಗಿದ್ದಾನೆ. ಅವನಿಗೆ ನಾನು 
ಪದೇ-ಪದೇ ವಂದಿಸುತ್ತೇನೆ. ॥ ೪೯ ॥ 


ಇಷ್ಟತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೨೯ ॥ 


ಛತ್ರಿ ಶ್ರೀಮದ್ಭಾಗವತೇ ಮಹಾಪ್ಪರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಏಕಾದಶ ಸ್ಫಂಧೇ ಏಕೋನತ್ರಿಂಶೋ5 ಧ್ಯಾಯಃ॥ ೨೯॥ 
ಾಣಾಕಾಾನಾಮಾ ಸಾಪ 


ಮೂವತ್ತನೆಯ ಅಧ್ಯಾಯ 
ಯದುಕುಲದ ಸಂಹಾರ 


ರಾಜೋವಾಚ 
ತತೋ ಮಹಾಭಾಗವತ ಉದ್ದವೇ ನಿರ್ಗತೇ ವನಮ್‌ । 


ದ್ವಾರವತ್ಯಾಂ 


Ne 


ಪರೀಕ್ಸಿತರಾಜನು ಕೇಳಿದನು - ಪೂಜ್ಯರೇ | ಮಹಾಭಾಗವತ 
ಉದ್ಭವನು. ಬದರಿಕಾಶ್ರಮಕ್ಕೆ ಹೊರಟುಹೋದ ಬಳಿಕ ಸಮಸ್ತ 


ಕಿಮಕರೋದ್ಟಗವಾನ್‌ ಭೂತಭಾವನಃ ಪ್ರಾಣಿಗಳ ಆತ್ಮಸ್ಥರೂಪೀ ಭಗವಾನ್‌ ಶ್ರೀಕೃಷ್ಣನು ದ್ವಾರಕೆಯಲ್ಲಿ 


ಯಾವ-ಯಾವ ಲೀಲೆಗಳನ್ನು ಮಾಡಿದನು ॥ ೧ ॥ 


30 ಅಧ್ಯಾಯ] 


ಏಕಾದಶ ಸ್ಕಂಧ 765 





ಬ್ರಹ್ಮಶಾಪೋಪಸಂಸೃಷ್ಟೇ ಸ್ವಕುಲೇ ಯಾದವರ್ಷಭಃ। 
ಪ್ರೇಯಸೀಂ ಸರ್ವನೇತ್ರಾಣಾಂ ತನುಂ ಸ ಕಥಮತ್ಯಜತ್‌ 
| ೨ ॥ 


ಪ್ರತ್ಯಾಕ್ರಷ್ಟುಂ ನಯನಮಬಲಾ ಯತ್ರ ಲಗ್ನಂ ನ ಶೇಕು: 
ಕರ್ಣಾವಿಷ್ಟಂ ನ ಸರತಿ ತತೋ ಯತ್ನತಾಮಾತ್ಮಲಗ್ಗಮ್‌ 
ಯಚ್ಛೇರ್ವಾಚಾಂ ಜನಯತಿ ರತಿಂಕಿಂ ನು ಮಾನಂ ಕವೀನಾಂ 
ದೃಷ್ಟ್ಯಾಜಿಷ್ಲೋರ್ಯಧಿರಥಗತಂ ಯಚ್ಛತತ್ತಾಮೃಮೀಯುಃ 


I ೩ ॥ 
ಖಯಷಿರುವಾಚ 
ದಿವಿ ಭುವೃಂತರಿಕ್ಟೇ ೬3 ಮಹೋತ್ಪಾತಾನ್‌ ಸಮುತ್ನಿತಾನ್‌ । 
ದೃಷ್ಟ್ವಾನ5ಸೀನಾನ್ನುಧರ್ಮಾಯಾಂ 
ಕೃಷ್ಣ ಪ್ರಾಹ ಯದೂನಿದಮ್‌ 
WH ೪ I 
ಏತೇ ಘೋರಾ ಮಹೋತ್ಪಾತಾ 
ದ್ವಾರ್ವತ್ಕಾಂ ಯಮಕೇತವಃ | 
ಮುಹೂರ್ತಮಷಿ ನ ಸ್ಪೇಯ- 
ಮತ್ರ ನೋ ಯದುಪುಂಗವಾಃ ॥ ೫ ॥ 


ಸ್ವಿಯೋ ಬಾಲಾಶ್ಚ ವೃದ್ಧಾಶ್ಮ ಶಂಖೋದ್ಧಾರಂ ವುಜನ್‌ಶ್ಚಿತಃ । 
ವಯಂ ಪ್ರಭಾಸಂ ಯಾಸ್ಕಾಮೋ ಯತ್ರ ಪ್ರತ್ಯಕ್ನರಸ್ಪಶೀ 
॥| ಓ I 


ತತ್ರಾಭಿಷಿಚ್ಯ ಶುಚಯ ಉಪೋಷ್ಯ ಸುಸಮಾಹಿತಾಃ | 
ದೇವತಾಃ ಪೂಜಯಿಷ್ಯಾಮಃ ಸಪನಾಲೇಪನಾರ್ಹನಣ್ಯೆ: 
॥ ೭ ॥ 


ಗೋಭೂಹಿರಣ್ಯವಾಸೋಭಿರ್ಗಜಾಶ್ಪರಥವೇಶ್ಯಭಿಃ 


|| ಲೆ ||: 


ವಿಧಿರೇಷ ಹ್ಯರಿಷ್ಠಘ್ನೋ ಮಂಗಲಾಯನಮುತ್ತಮಮ್‌ । 
ದೇವದ್ದಿಜಗವಾಂ ಪೂಜಾ ಭೂತೇಷು ಪರಮೋ ಭವಃ 
WF I 





ಸ್ವಾಮಿ! ಯದುವಂಶ ಶಿರೋಮಣಿ ಭಗವಾನ್‌ ಶ್ರೀಕೃಷ್ಣನು 
ತನ್ನ ಕುಲವು ಶಾಪಗ್ರಸ್ತವಾದಾಗ ಸಮಸ್ತರ ಕಣ್ಣುಗಳಿಗೆ "ಆನಂದಕರ 
ವಾಗಿದ್ದ ತನ್ನ ದಿವ್ಯ ಶ್ರೀವಿಗ್ರಹದ ಲೀಲೆಯನ್ನು ಹೇಗೆ ಉಪಸಂಹಾರ 
ಮಾಡಿದನು? ॥ ೨॥ ಭಗವಾನ್‌ ಪ್ರೀಕ್ಷ ೃಷ್ಣನ ಆ ಸ್ವರೂಪದಲ್ಲಿ 
ವ್ರಜಾಂಗನೆಯರ ಕಣ್ಣುಗಳು ನೆಟ್ಟುಬಿಟ್ಟರೆ ಅಲ್ಲಿಂದ 
ಅವನು ಕೀಳುವುದಕ್ಕೆ ಅವರು ಅಸಮರ್ಥರಾಗುತ್ತಿದ್ದರು, 


ಣ್‌] 


| ಅಷ್ಟೊಂದು ಸುಂದರವಾಗಿತ್ತು ಆ ಶ್ರೀವಿಗ್ರಹ. ಭಕ್ತರು, ರುಕ್ಮಿಣೀ, 


(ಭಾಗ ೧೦/೨೩/೨೩) ಮುಂತಾದವರು 
ಕಿವಿಗಳ ಮೂಲಕ ಭಗವಂತನ ಆ ದಿವ್ಯರೂಪ ಸೌಂದರ್ಯವನ್ನು 
ವರ್ಣನೆಯನ್ನು ಕೇಳಿದಾಗ ಆ ರೂಪಮಾಧುರಿಯು ಅವರ 


| ಚಿತ್ತದಿಂದ ಯಾವ ರೀತಿಯಿಂದಲೂ ವಿಸ್ಟೃತವಾಗುತ್ತಿರಲಿಲ್ಲ ಭಗ 


ವಂತನ ಅದೇ ಶ್ರೀವಿಗೃಹದ ಶೋಭೆಯ ಕುರಿತು ಕವಿಗಳು 
ವರ್ಣಿಸುತ್ತಾ-ವರ್ಣಿಸುತ್ತಾ ಅವರಿಗೆ ತೃಪ್ತಿಯೇ ಆಗದಷ್ಟು ಅದ 
ರಲ್ಲಿ ಅನುರಾಗ ಬೆಳೆದುಹೋಯಿತು. ಅಷ್ಟೇ ಅಲ್ಲ ಅದರಿಂದ ಆ 


| ಕವಿಗಳೂ ಗೌರವಕ್ಕೆ ಪಾತ್ರರಾದರು. ಅರ್ಜುನನ ರಥದಲ್ಲಿ 


ಸಾರಥಿಯಾಗಿ ಕುಳಿತಿರುವ ಆ ಶ್ರೀಕೃಷ್ಣನ ಅದೇ ರೂಪಮಾಧುರಿ 
ಯನ್ನು ನೋಡುತ್ತಾ-ನೋಡುಕ್ತಾ ಮಹಾಭಾರತಯುದ್ಧದಲ್ಲಿ 
ಪ್ರಾಣಗಳನ್ನು ತ್ಯಜಿಸಿದವರು ಅವನ ಸಾರೂಪ್ಯವನ್ನು ಪಡೆದರು. 
ಭಗವಂತನ ಅಂತಹ ಆ ಮುಗ್ಗಮನೋಹರ ಸ್ವ ರೂಪವನ್ನು ಅವನು 
ಹೇಗೆ ಶ್ವಜಿಸಿದನು. ॥ ೩ ॥ 

ಶ್ರೀಶುಕಯೋಗಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 


| ಆಕಾಶ, ಪೃಥಿವಿ, ಅಂತರಿಕ್ಷಗಳಲ್ಲಿ ಲ್ಲಿ ದೊಡ್ಡ-ದೊಡ್ಡ ಉತ್ಪಾತ-ಅಪ 


ಶಕುನಗಳು ಆಗುತ್ತಿರುವುದನ್ನು ನೋಡಿದಾಗ, ಭಗವಾನ್‌ ಶ್ರೀಕೃಷ್ಣನು 
ಸುಧರ್ಮಸಭೆಯಲ್ಲಿ ಉಪಸ್ಥಿತ ಎಲ್ಲ ಯದುವಂಶೀಯರಲ್ಲಿ ಹೀಗೆ 
ಹೇಳಿದನು - ॥ ೪ ॥ ಶ್ರೇಷ್ಠ ಯದುವಂಶೀಯರೇ | ದ್ವಾರಕೆಯಲ್ಲಿ 
ದೊಡ್ಡ-ದೊಡ್ಡ ಭಯಂಕರ ಉತ್ಪಾತಗಳು ನಡೆಯುವುದನ್ನು 
ನೀವೆಲ್ಲ ನೋಡುತ್ತಿದ್ದೀರಿ. ಇವು ಸಾಕ್ಷಾತ್‌ ಯಮರಾಜನ ಧ್ವಜ 
ದಂತೆ ನಮ್ಮ ಮಹಾನ್‌ ಅನಿಷ್ಟದ ಸೂಚಕಗಳಾಗಿವೆ. ಇನ್ನು ನಾವು 
ಇಲ್ಲಿ ಒಂದು ಮುಹೂರ್ತವೂ ನಿಲ್ಲಬಾರದು. ॥ ೫ ॥ ಸ್ವ್ರೀಯರು, 
ಮಕ್ಕಳು, ಮುದುಕರು ಇಲ್ಲಿಂದ ಶಂಖೋದ್ಧಾರಕ್ಷೇತ್ರಕ್ಕೆ ಹೊರಟು 
ಹೋಗಲಿ, ನಾವೆಲ್ಲರೂ ಪ್ರಭಾಸಕ್ಟೇತ್ರಕ್ಕೆ ಹೋಗೋಣ. ಅಲ್ಲಿ 
ಸರಸ್ವತಿ ನದಿಯು ಪಶ್ಚಿಮದ ಕಡೆಗೆ ಹರಿದು ಸಮುದ್ರಕ್ಕೆ ಸೇರುತ್ತದೆ 
ಎಂಬುದು ನೀವೆಲ್ಲರೂ ತಿಳಿದಿದ್ದೀರಿ. ॥ ೬ ॥ ಅಲ್ಲಿ ನಾವೆಲ್ಲರೂ 
ಸ್ನಾನಮಾಡಿ ಪವಿತ್ರರಾಗಿ ಉಪವಾಸ ಮಾಡುವೆವು. ಏಕಾಗ್ರಚಿತ್ತ 
ದಿಂದ ಸ್ನಾನ ಮತ್ತು ಚಂದನಾದಿ ಸಾಮಗ್ರಿಗಳಿಂದ ದೇವತೆಗಳನ್ನು 
ಪೂಜಿಸೋಣ. ॥ ೭ ॥ ಅಲ್ಲಿ ಬ್ರಾಹ್ಮಣರಿಂದ ಸ್ವಸ್ಥಿವಾಚನ ಮಾಡಿ 
ಸಿದ ಬಳಿಕ ನಾವೆಲ್ಲರೂ ಗೋ, ಭೂಮಿ, ಸ್ವರ್ಣ, ವಸ್ತ್ರ, ಆನೆ, 
ಕುದುರೆ, ರಥ, ಮನೆಯೇ ಮುಂತಾದುವನ್ನು ದಾನಮಾಡಿ 
ಬ್ರಾಹ್ಮಣರನ್ನು ಸತ್ವರಿಸುವೆವು. ॥ ೮ ॥ ಈ ವಿಧಿಯು ಎಲ್ಲರೀತಿಯ 
ಅಮಂಗಳವನ್ನು ನಾಶಮಾಡುವಂತಹುದು ಮತ್ತು ಪರಮ 
ಮಂಗಲದ ಜನನಿಯಾಗಿದೆ. ಶ್ರೇಷ್ಠ ಯದುವಂಶೀಯರೇ! 
ದೇವತೆ, ಬ್ರಾಹ್ಮಣ, ಗೋವು ಇವುಗಳ ಪೂಜೆಯೇ ಪ್ರಾಣಿಗಳ 
ಜನ್ಮದ ಪರಮ ಲಾಭವಾಗಿದೆ. ॥ ೯ 


1766 


ಅತಿ ಸರ್ವೇ ಸಮಾಕರ್ಣ್ಯ ಯದುವೃದ್ದಾ ಫಿ ಮಧುದ್ದಿಷಃ | 
ತಥೇತಿ ನೌಭಿರುತ್ತೀರ್ಯ ಪ್ರಭಾಸಂ ಪ್ರಯಯೂ ರಥ್ಛೆಃ 
I ೧೦ 1 


ತಸ್ಥಿನಗವತಾ55ದಿಷ್ಟೂ ಯದುದೇವೇನ ಯಾದವಾಃ। 
ಚಕ್ರು: ಪರಮಯಾ ಭಕ್ಕಾ ಸರ್ವಶ್ರೇಯೋಪಬ್ಬಂಹಿತಮ್‌ 


I ೧೧ ॥ 
ತತಸ್ಪಸ್ಥಿನ್ನಹಾಪಾನಂ ಪಪುರ್ಮೇರೇಯಕಂ ಮಧು। 
ದಿಷ್ಠವಿಭ್ರಂಶಿತಧಿಯೋ ಯದ್ದವೈರ್ಭ್ರಶ್ಯತೇ ಮತಿಃ 


IW 0೨ I 


ಮಹಾಪಾನಾಭಿಮತ್ತಾನಾಂ ವೀರಾಣಾಂ ದೃಷ್ಟಚೇತಸಾಮ್‌ । 
ಕೃಷ್ಣಮಾಯಾವಿಮೂಢಾ ನಾಂ ಸಂಘರ್ಷ: ಸುಮಹಾನಭೂತ್‌ 
Il ೧೩ 1 


ಯುಯುಧುಃ ಕ್ರೋಧಸಂರಬ್ದಾ ವೇಲಾಯಾಮಾತತಾಯಿನಃ | 
ಧನುರ್ಭಿರಸಿಭರ್ಭಲೆ ಸ್ಸೈರ್ಗದಾಭಿಸ್ಫೋಮರರ್ಷ್ಟಿಭಿಃ 


ಈ ॥ ೧೪ ॥ 
ಪತತತಾಕೈೆ ರಥಕುಂಜರಾದಿಭಿಃ 
ಖರೋಷ oe | 
ಮಿಥಃ ಸಮೇ ಶರೈಃ ಸುದುರ್ಮದಾ 


ನ್ಯಹನ್ಮರೈರ್ದದ್ದಿರಿವ ದ್ವಿಪಾ ವನೇ ॥ ೧೫ ॥ 


ಪ್ರದ್ಯುಮ್ನಸಾಂಬೌ ಯುಧಿ ರೂಢಮತ್ತರಾ- 
ವಕ್ರೂರಭೋಜಾವನಿರುದ್ದಸಾತ್ಯಕೀ | 
ಸುಭದ್ರಸಂಗ್ರಾಮಜಿತ್‌ ಸುದಾರುಣ್‌ೌ 
ಗಡ್‌ ಸುಮಿತ್ರಾಸುರಥೌ್‌ ಸಮೀಯತುಃ ॥ ೧೬॥ 


ಅನ್ಯೇ ಚ ಯೇ ವೈ ನಿಶಶೋಲ್ಲುಕಾದಯಃ 
ಸಹಸ್ರಜಿಚ್ಛತಜಿದ್ಧಾನುಮುಖ್ಯಾಃ | 

ಅನ್ಯೋನ್ಯಮಾಸಾದ್ಯ ಮದಾಂಧಕಾರಿತಾ 
ಜಘರ್ಮುಕುಂದೇನ ವಿಮೋಹಿತಾ ಭೃಶಮ್‌ ॥ ೧೭ ॥ 


ದಾಶಾರ್ಹವೃಷ್ಟ್ಯಂಧಕಭೋಜಸಾತ್ತತಾ 
ಮಧ್ವರ್ಬುದಾ ಮಾಥುರಶೂರಸೇನಾಃ । 
ಇಸರ್ಜನಾಃ ಕುಕುರಾಃ ಕುಂತಯಶ್ಚ 
ಮಿಥಸ್ಪತಸ್ಟೇ5ಥ ವಿಸೃಜ್ಯ ಸೌಹೃದಮ್‌ ॥ ೧೮ ॥ 


ಶ್ರೀಮದ್ಭಾಗವತ 


| ಅಧ್ಯಾಯ 30 


ಪರೀಕ್ಷಿತನೇ | ಎಲ್ಲ ವೃದ್ಧ ಯಡುವಂಶೀಯರು ಭಗವಾನ್‌ 


| | ಶ್ರೀಕೃಷ್ಣನ ಮಾತನ್ನು ಕ "ಹಾಗೆಯೇ ಆಗಲಿ' ಎಂದು ಹೇಳಿ 


ಅದನ್ನು ಅನುಮೋದಿಸಿದರು. ಕೂಡಲೇ ನಾವೆಗಳಿಂದ ಸಮುದ್ರ 
ವನ್ನು ದಾಟಿ ರಥಗಳಲ್ಲಿ ಪ್ರಭಾಸಕ್ಷೇತ್ರದ ಯಾತ್ರೆಯನ್ನು 
ಕೈಗೊಂಡರು. ॥ ೧೦ ॥ ಅಲ್ಲಿಗೆ ತಲುಪಿ ಯಾದವರು ಯದುವಂಶ 
ಶಿರೋಮಣಿ ಭಗವಾನ್‌ ಶ್ರೀಕೃಷ್ಣನ ಆದೇಶಾನುಸಾರ ಬಹು ಶ್ರದ್ಧೆ 
ಮತ್ತು ಭಕ್ಕಿಯಿಂದ ಶಾಂತಿಪಾಠಾದಿಗಳನ್ನು ಗೈದು, ಎಲ್ಲ ರೀತಿಯ 
ಮಂಗಲ ಕೃತ್ಯಗಳನ್ನು ಮಾಡಿದರು. ॥ ೧೧॥ ಇದೆಲ್ಲವನ್ನು 
ಅವರೇನೋ ಮಾಡಿದರು, ಆದರೆ ದೈವವು ಅವರ ಬುದ್ಧಿಯನ್ನು 
ಅಪಹರಿಸಿತ್ತು. - ಆದ್ದರಿಂದ ಅವರು ಮೈರೇಯಕವೆಂಬ ಮದಿರೆ 
ಯನ್ನು ಪಾನಮಾಡತೊಡಗಿದರು. ಅದರ ಮತ್ತಿನಿಂದ ಬುದ್ಧಿಯು 
ಭ್ರಷ್ಟವಾಗುತ್ತದೆ. ಅದು ಕುಡಿಯುವಾಗ ಸಿಹಿಯಾಗಿರುತ್ತದೆ, 
ಆದರೆ ಪರಿಣಾಮದಲ್ಲಿ ಸರ್ವನಾಶ ಮಾಡುವಂತಹುದು.॥ ೧೨॥ 
ಆ ತೀವ್ರವಾದ ಮದಿರಾಪಾನದಿಂದ ಎಲ್ಲರೂ ಉನ್ನತ್ತರಾದರು. 
ಅವರು ಗರ್ವದಿಂದ ಪರಸ್ಪರ ಜಗಳ ಕಾಯಲು ತೊಡಗಿದರು. 
ನಿಜವಾಗಿಯಾದರೋ ಅವರೆಲ್ಲರೂ ಶ್ರೀಕೃಷ್ಣನ ಮಾಯೆಯಿಂದ 
ಮೂಢರಾಗಿದ್ದರು. ॥ ೧8 ॥ ಆಗ ಅವರೆಲ್ಲರೂ ಸಿಟ್ಟುಗೊಂಡು 
ಒಬ್ಬರು ಮತ್ತೊಬ್ಬರ ಮೇಲೆ ಆಕ್ರಮಣಕ್ಕೆ ತೊಡಗಿದರು. ಧನುಷ್ಯ 
ಬಾಣ, ಖಡ್ಗ “ಈಟಿ ಗದೆ, ತೋಮರ, " ಖುಪ್ಚಿ ಮುಂತಾದ ಆಸ್ತ್ರ 
ಶಸ್ತ್ರಗಳಿಂದ ಅಲ್ಲೇ ಸಮುದ್ರತಟದಲ್ಲಿ ಪರಸ್ಪರ ಆಕ್ರಮಣ 
ಮಾಡಿದರು. ॥ ೧೪ ॥ ಮದೋನ್ಮ್ನತರಾದ ಯದುವಂಶೀಯರು 
ಆನೆ, ಕುದುರೆ, ಕತ್ತೆ, ಒಂಟೆ, ಹೇಸರಕತ್ತೆ, ಎತ್ತು. ಕೋಣ ಮತ್ತು 
ಮನುಷ್ಯರನ್ನೇ ವಾಹನವಾಗಿಸಿಕೊಂಡು ಒಬ್ಬರು ಮತ್ತೊಬ್ಬರನ್ನು 
ಬಾಣಗಳಿಂದ ಘಾಸಿಗೊಳಿಸಿದರು. ಅವನ ಕಾಳಗ ಕಾಡಾನೆಗಳು 
ಒಂದು ಮತ್ತೊಂದನ್ನು ದಂತದಿಂದ ತಿಪಿಯುವಂತೆ ಇತ್ತು ಎಲ್ಲ 
ವಾಹನಗಳ ಮೇಲೆ ಧ್ವಜಗಳು ಹಾರಾಡುತ್ತಿದ್ದವು. ಕಾಲಾಳುಗಳೂ 
ಪರಸ್ಪರ ಕಾದುತ್ತಿದ್ದರು. ॥ ೧೫ ॥ ಪ್ರದ್ಯುಮ್ನನು ಸಾಂಬನೊಂದಿಗೆ, 
ಆಕ್ಟೂರನು ಭೋಜನೊಂದಿಗೆ, ಅನಿರುದ್ದನು-ಸಾತ್ಯಕಿಯೊಂದಿಗೆ, 
ಸುಭದ್ರನು ಸಂಗ್ರಾಮಜಿತನೊಂದಿಗೆ, ಶ್ರೀಕೃಷ್ಣನ ತಮ್ಮ ಗದನು 
ಆದೇ ಹೆಸರಿನ ಅವರ ಪುತ್ರನೊಂದಿಗೆ, ಸುಮಿತ್ರನು ಸುರಥ 
ನೊಂದಿಗೆ ಯುದ್ದಮಾಡತೊಡಗಿದರು. ಅವರೆಲ್ಲರೂ ಭಯಂಕರ 
ಯೋಧರಾಗಿದ್ದರು. ಕ್ರೋಧದಿಂದ ಒಬ್ಬರು ಮತ್ತೊಬ್ಬರ ನಾಶ 
ಮಾಡಲು ಹವಣಿಸುತ್ತಿದ್ದರು. ॥ ೧೬ ॥ ಇವರಲ್ಲದೆ. ನಿಶಠ, 
ಉಲ್ಬುಖ, ಸಹಸ್ತಜಿತ್‌, ಶತಜಿತ್‌, ಭಾನು ಮುಂತಾದ ಯಾದ 
ವರೂ ಪರಸ್ಪರ ಯುದ್ಧದಲ್ಲಿ ತೊಡಗಿದರು ಭಗವಾನ್‌ ಶ್ರೀಕೃಷ್ಣನ 


| ಮಾಯೆಯಿಂದ ಆವರು ಅತ್ಯಂತ ಮೋಹಿತರಾಗಿದ್ದರು. ಇತ್ತ 


ಮದಿರೆಯ ಮತ್ತಿನಿಂದ ಅವರು ಕುರುಡಾಗಿದ್ದರು. ॥ ೧೭ ॥ 
ದಾಶಾರ್ಹ, ವೃಷ್ಟೀ ಅಂಧಕ, ಭೋಜ, ಸಾತ್ವತ, ಮಧು, 
ಅರ್ಬುದ, ಮಾಥುರ, ಶೂರಸೇನ, ವಿಸರ್ಜನ, ಕುಕುರ, ಕುಂತಿ 
ಮುಂತಾದ ವಂಶಜರು ಸೌಹಾರ್ದ, ಪ್ರೇಮವನ್ನು ಮರೆತು 
ಪರಸ್ಪರ ಕಡಿದಾಡಲು ತೊಡಗಿದರು. ॥ ೧೮ ॥ 





30 ಅಧ್ಯಾಯ] 


ಏಕಾದಶ ಸ್ಕಂಧ 


767 





ಪುತ್ರಾ ಆಯುಧ್ಭನ್‌ ಪಿತ್ಳಭಿರ್ಭ್ರಾತೃಭಿತ್ಚ 
ಸ್ಪ್ರೀಯದೌಹಿತ್ರಪಿತೃವ್ಯಮಾತುಲೈ: | 

ಮಿತ್ರಾಣಿ ಮಿತ್ಸೈಃ ಸುಹೃದಃ ಸುಹೃದ್ಧಿ 

. ರ್ಜ್ಸಾತೀಂಸ್ರೃಹನ್‌ಜ್ಲಾತಾಯ ಏವಮೂಡಾಃ ॥ ೧೯ ॥ 


ಶರೇಷು ಕ್ಲೀಯಮಾಣೇಷು ಭಜ್ಯಮಾನೇಷು ಧನ್ನಸು। 
ಶಸ್ತ್ರೇಷು ಕ್ಷೀಯಮಾಣೇಷು ಮುಷ್ಟಿಭಿರ್ಜಹ್ರುರೇರಕಾಃ 

IW ೨೦ 1 

ತಾ ವಜ್ರಕಲ್ಪಾಹ್ಯಭವನ್ನರಿಘಾ ಮುಷ್ಟಿನಾ ಭೃತಾಃ। 
ಜಘುರ್ದ್ವಿಷಸ್ಸೆಃ ಕೃಷ್ಣೇನ ಬಾರ್ಯಮಾಣಾಸ್ತು ತಂ ಚತೇ 

I ೨೧ 1 

ಪ್ರತ್ಯನೀಕಂ ಮನ್ಯಮಾನಾ ಬಲಭದ್ರಂ ಚ ಮೋಹಿತಾಃ | 
ಹಂತುಂ ಕೃತಧಿಯೋ ರಾಜನ್ನಾಪನ್ನಾ ಆತತಾಯಿನಃ 

|| ೨೨ ॥| 

ಅಥ ತಾವಪಿ ಸಂಕ್ರುದ್ಧಾವುದ್ಯಮ್ಮ ಕುರುನಂದನ | 
ಏರಕಾಮುಷ್ಟಿಪರಿಘ್‌ ಚರಂತೌ ಜಫುತುರ್ಯುಧಿ 

| ॥ ೨೩ ॥ 

ಬ್ರಹ್ಮಶಾಪೋಪಸೃಷ್ಟಾನಾಂ ಕೃಷ್ಣಮಾಯಾವೃತಾತ್ಮನಾಮ್‌ । 
ಸರ್ಧಾಕ್ರೋಧ:ಕ್ಚಯಂ ನಿನ್ನೇ ವೈಣಪೋತಗ್ನಿರ್ಯಥಾ ವನಮ್‌ 

|| ೨೪ 1 

ಏವಂ ನಷ್ಟೇಷು ಸರ್ವೇಷು ಕುಲೇಷು ಸ್ಟೇಷು ಕೇಶವಃ | 
ಅವತಾರಿತೋ ಭುವೋ ಭಾರ ಇತಿ ಮೇನೇ ವಶೇಷಿತಃ 

1] ೨೫ 1 


ರಾಮಃಸಮುದ್ರವೇಲಾಯಾಂ ಯೋಗಮಾಸ್ಟಾಯ ಪೌರುಷಮ್‌ | 


ತತ್ಯಾಜ ಲೋಕಂ ಮಾನುಷ್ಯಂ ಸಂಯೋಜ್ಯಾತ್ಮಾನಮಾತ್ಮನಿ 
11 2೬ I 
ರಾಮನಿರ್ಯಾಣಮಾಲೋಕ್ಕ ಭಗವಾನ್‌ ದೇವಕೀಸುತಃ | 
ನಿಷಸಾದ ಧರೋಪಸ್ಥೇ ತೂಪ್ಲೀಮಾಸಾದ್ಯ ಪಿಪ್ಪಲಮ್‌ 
11 ೨೭ 1 
ಬಿಭ್ರಚ್ಛತುರ್ಭುಜಂ ರೂಪಂ ಭ್ರಾಜಿಷ್ಣುಪ್ರಭಯಾ ಸ್ವಯಾ । 
ದಿಶೋ ವಿತಿಮಿರಾಃ ಕುರ್ವನ್ಹಿಧೂಮ ಇವ ಪಾವಕಃ 
॥ ೨೮ ॥ 


ಶ್ರೀವತ್ಪಾಂಕಂ ಘನಶ್ಯಾಮಂ ತಪ್ರಹಾಟಕವರ್ಚಸಮ್‌ । 
ಕೌಶೇಯಾಂಬರಯುಗ್ಗೇನ ಪರಿವೀತಂ ಸುಮಂಗಲಮ್‌ 
| ೨೯ ॥| 


| ಸುಹೃದನ, ಸೋದರಳಿಯ 





ಮೂಢತೆಯಿಂದ ಮಗನು ತಂದೆಯ, ಸಹೋದರ ಸೋದರನ, 
ಅಳಿಯ ಮಾವನ, ಮೊಮ್ಮಗ ಅಜ್ಜನ, ಮಿತ್ರನು ಮಿತ್ರನ, ಸುಹೃದ್‌ 
ಹಾಗೂ ಒಂದೇ 
ಗೋತ್ರದವರು ಪರಸ್ಪರ ರಕ್ತಹರಿಸಕೊಡಗಿದರು. ॥ ೦೯ ॥ 

ಕೊನೆಗೆ ಅವರ ಬಾಣಗಳು ಮುಗಿದಾಗ, ಧನುಸುಗಳು 


ಶ್‌ 


ಮುರಿದಾಗ, ಶಸ್ತ್ರಾಸ್ತ್ರಗಳು ನಷ್ಟ- ಭ್ರಷ್ಟವಾದಾಗ ಅವರೆಲ್ಲರೂ ತಮ್ಮ 


ಈ 


ಮೌನ್‌ ನ್‌ ನ ನಾ ಹಾತ್‌ ಅವನೆ 
i Ey Sa af as’ ಶಸ ಭಷ! ಇ 


| ಕೈಗಳಿಂದ ಸಮುದ್ರತಟದಲ್ಲಿ ಬೆಳೆದ ಏರಕಾ ಎಂಬ ಹುಲ್ಲನ್ನು 


ಕೀಳಲು ತೊಡಗಿದರು. ಆ ಹುಲ್ಲು ಯಷಿಗಳ ಶಾಪದಿಂದ ಉತ್ಪನ್ನ 
ವಾದ ಕಬ್ಬಿಣದ ಒನಕೆಯ ಚೂರ್ಣದಿಂದ ಹುಟ್ಟಿತ್ತು. ॥ ೨೦ ॥ 
ಎಲ್ಫೆ ರಾಜನೇ! ಆ ಹುಲ್ಲನ್ನು ಅವರು ಕೈಗೆತ್ತಿಕೊಳ್ಳುತ್ತಲೇ ಅದು 
ಪರಿಘದಂತೆ ಶಕ್ಕಿಶಾಲಿಯಾಯಿತು. ಆಗ ಅವರು ರೋಷಾವಿಷ್ಟ 
ರಾಗಿ ಆ ಹುಲ್ಲಿನಿಂದಲೇ ವಿಪಕ್ಚಿಯರನ್ನು ಪ್ರಹರಿತೊಡಗಿದರು. 
ಭಗವಾನ್‌ ಶ್ರೀಕೃಷ್ಣನು ಅವರನ್ನು ತಡೆದರೂ ಅವರು ಅವನನ್ನು 
ಮತ್ತು ಬಲರಾಮನನ್ನು ತಮ್ಮ ಶತ್ರುಗಳೆಂದೇ ಭಾವಿಸಿದರು. ಆ 


| ಆತತಾಯಿಗಳು ಕೃಷ್ಣ ಬಲರಾಮರನ್ನೇ ಹೊಡೆಯುವಷ್ಟು ಅವರ 


ಬುದ್ದಿ ಮೂಢವಾಗಿತ್ತು. ॥ ೨೧-೨೨ ॥ ಕುರುನಂದನಾ | ಈಗ 
ಭಗವಾನ್‌ ಶ್ರೀಕೃಷ್ಣ ಬಲರಾಮರೂ ಕ್ರೋಧಗೊಂಡು ಯುದ್ಧ 
ಭೂಮಿಯಲ್ಲಿ ಆತ್ಮ-ಇತ್ತ ಹೋಗುತ್ತಾ ಏರಕಾರೂಪೀ ಪರಿಘವನ್ನು 
ಕೈಯಲ್ಲೆತ್ತಿಕೊಂಡು ಅವರೆಲ್ಲರನ್ನು ಯುದ್ಧದಲ್ಲಿ ಕೊಲ್ಲತೊಡಗಿ 
ದರು. ॥ ೨೩ ॥ ಬಿದಿರಿನ ಘರ್ಷಣೆಯಿಂದ ಉಂಟಾದ ಬೆಕಿಯು 


 ಬಿದಿರಮೇಳೆಯನ್ನೇ ಸುಡುವಂತೆ, ಬ್ರಹ್ಮಶಾಪದಿಂದ ಗ್ರಸ್ತರಾದ 


ಮತ್ತು ಶ್ರೀಕೃಷ್ಣನ ಮಾಯೆಯಿಂದ ಮೋಹಿತರಾದ ಯದುವಂಶೀ 
ಯರ ಸರ್ಧಾಮೂಲಕ ಕ್ರೋಧವೇ ಅವರನ್ನು ನಾಶಮಾಡಿ 
ಬಿಟ್ಟಿತು. ॥ ೨೪ ॥ ಸಮಸ್ತ ಯದುವಂಶೀಯರ ಸಂಹಾರವಾಗಿ 
ಹೋದುದನ್ನು ನೋಡಿ "ಈಗ ಅಳಿದುಳಿದ ಪೃಥ್ವಿಯ ಭಾರವೂ 
ತಗ್ಗಿ ಹೋಯಿತು' ಎಂದು ಭಗವಾನ್‌ ಶ್ರೀಕೃಷ್ಣನು ಯೋಚಿಸಿದನು. 

ಪರೀಕ್ಷಿತನೇ |! ಬಲರಾಮದೇವರು ಸಮುದ್ರತಟದಲ್ಲಿ ಕುಳಿತು 
ಕೊಂಡು ಏಕಾಗ್ರಚಿತ್ತದಿಂದ ಪರಮಾತ್ಮನ ಚಿಂತನೆಮಾಡುತ್ತಾ ತನ್ನ 
ಆತ್ಮನನ್ನು ಆತ್ಮಸ್ತರೂಪದಲ್ಲಿ ಸ್ಥಿರಗೊಳಿಸಿದನು ಹಾಗೂ ಈ ಭೂ 


| ಲೋಕವನ್ನು ಬಿಟ್ಟು ಹೊರಟುಹೋದನು. ॥ ೨೬ ॥ ಭಗವಾನ್‌ 


ಶ್ರೀಕೃಷ್ಣನು ತನ್ನ ಅಣ್ಣ ಬಲರಾಮನು ಪರಮಪದದಲ್ಲಿ ಲೀನ 
ವಾದನು ಎಂದು ನೋಡಿದಾಗ, ಅವನೂ ಕೂಡ ಒಂದು ಅರಳಿ 
ಮರದ ಕಳಗೆ ಹೋಗಿ ಮೌನಧರಿಸಿ ನೆಲದ ಮೇಲೆಯೇ ಕುಳಿತು 


| ಬಿಟ್ಟನು. ॥ ೨೭ ॥ ಭಗವಾನ್‌ ಶ್ರೀಕೃಷ್ಣನು ಆಗ ತನ್ನ ಅಂಗಕಾಂತಿ 


ಯಿಂದ ದೇದೀಪ್ಯಮಾನ ಚತುರ್ಭುಜರೂಪವನ್ನು ಧರಿಸಿದ್ದನು 
ಮತ್ತು ಧೂಮರಹಿತ ಅಗ್ನಿಯಂತೆ ಎಲ್ಲ ದಿಕ್ಕುಗಳನ್ನು ಪ್ರಕಾಶಿಸು 
ತಿದ್ದನು. ॥ ೨೮ ॥ ವರ್ಷಾಕಾಲದ ಮೇಘದಂತೆ ಶ್ಯಾಮಲ ಶರೀರ 


| ದಿಂದ ಕಾದ ಚಿನ್ನದಂತೆ ಜ್ಯೋತಿಯು ಹೊರಸೂಸುತ್ತಿತ್ತು. ವಕ್ಚಸ್ಥಳ 
ದಲ್ಲಿ ಶ್ರೀವತ್ಸಲಾಂಛನ ಶೋಜಿಸುತ್ತಿತ್ತು. 


ಅವನು ರೇಷ್ಮೆ 
ಪೀತಾಂಬರದ ಧೋತಿ ಮತ್ತು ಶಲ್ಯವನ್ನು ಧರಿಸಿದ್ದವು. ಅವನ ಆ 
ಸ್ವರೂಪವು ತುಂಬಾ ಮಂಗಲಮಯವಾಗಿತ್ತು. ॥ ೨೯ ॥ 


768 


ನೀಲಕುಂತಲಮಂಡಿತಮ್‌ । 
ಸ್ಫುರನ್ಕಕರಕುಂಡಲಮ್‌ 
11೩೦ ॥ 


ಸುಂದರಸ್ಥಿತವಕ್ಷಾ ಬಂ 
ಪುಂಡರೀಕಾಭಿರಾಮಾಕ್ಸಂ 


ಕಟಿಸೂತ್ರಬ್ರಹ್ಮಸೂತ್ರಕಿರೀಟಕಟಕಾಂಗದ್ಳ: 
ಹಾರನೂಪುರಮುದ್ರಾಭಿಃ ಕೌಸ್ತುಭೇನ ವಿರಾಜಿತಮ್‌ 
| ೩೧ ॥ 


ವನಮಾಲಾಪರೀತಾಂಗಂ ಮೂರ್ತಿಮದ್ದಿರ್ನಿಜಾಯುದ್ಯೆಃ 
ಕೃತ್ವೋರೌ ದಕ್ಷಿಣೇ ಪಾದಮಾಸೀನಂ ಪಂಕಜಾರುಣಮ್‌ 
1 ೩೨ ॥ 


ಮುಸಲಾವಶೇಷಾಯಬುಂಡಕೃತೇಷುರ್ಲುಬ್ಬಕೋ ಜರಾ । 
ಮೃಗಾಸ್ಯಾಕಾರಂ ತಚ್ಛರಣಂ ವಿವ್ಯಾಧ ಮೃಗಶಂಕಯಾ 
11 ೩೩ ॥ 


ಚತುರ್ಭುಜಂ ತಂ ಪುರುಷಂ ದೃಷ್ಟ್ವಾ ಸ ಕೃತಕಿಲ್ಲಿಷಃ । 


ಭೀತಃ ಪಪಾತ ಶಿರಸಾ ಪಾದಯೋರಸುರದ್ದಿಪಃ 
I ೩೪ I 
ಅಜಾನತಾ ಕೃತಮಿದಂ ಪಾಪೇನ ಮಧುಸೂದನ | 


ಕ್ಷಂತುಮರ್ಹಸಿ ಪಾಪಸ್ಯ ಉತ್ತಮಶ್ಲೋಕ ಮೇ5ನಘ 
11 ೩೫೪ 1 


ಯಸ್ಯಾನುಸ್ಥರಣಂ ನ್ವಣಾಮಜ್ಞಾನಧ್ವಾಂತನಾಶನಮ್‌ । 
ವದಂತಿ ತಸ್ಯ ತೇ ವಿಷ್ಣೋ ಮಯಾಸಾಧು ಕೃತಂ ಪ್ರಭೋ 
WH ೩೬ ॥ 


ತನ್ಮಾ55ಶು ಜಹಿ ವೈಕುಂಠ ಪಾಪ್ಠಾನಂ ಮೃಗಲುಬ್ಬಕಮ್‌ I 
ಯಥಾ ಪುನರಹಂ ತ್ಹೇವಂ ನ ಕುರ್ಯಾಂ ಸದತಿಕ್ರಮಮ್‌ 
W ೩೭ ॥ 


ಯಸ್ಕಾತ್ಮಯೋಗರಚಿತಂ ನ ವಿದುರ್ವಿರಿಂಟೋ 
ರುದ್ರಾದಯೋತಸ್ಥ ತನಯಾ: ಪತಯೋ ಗಿರಾಂಯೇ । 
ತ್ನನ್ನಾಯಯಾ ಪಿಹಿತದೃಷ್ಟಯ ಏತದಂಜಃ 
ಕಿಂ ತಸ್ಯ ತೇ ದಯಮಸದ್ಧತಯೋ ಗೃಣೀಮಃ ॥ ೩೮ ॥ 


ಶ್ರೀಮದ್ದಾ ಿಗವತ 


[ ಅಧ್ಯಾಯ 


ಮುಖದಲ್ಲಿ ಸುಂದರ ಹಾಸ್ಯ, ಕಫೋಲಗಳಲ್ಲಿ ಕಪ್ಪಾದ 
ಮುಂಗುರುಳು ಲಾಸ್ಯವಾಡುತ್ತಿದ್ದವು. ಅವನ ನೇತ್ರಗಳು ಕಮಲದಂತೆ 
ಸುಂದರ ಹಾಗೂ ಸುಕುಮಾರವಾಗಿದ್ದವು. ಕಿವಿಗಳಲ್ಲಿ ಮಕರಾ 
ಕೃತಿಯ ಕುಂಡಲಗಳು ಓಲಾಡುತ್ತಿದ್ದು ಆವನು ಬಹಳ ಅಂದವಾಗಿ 
ಕಾಣುತ್ತಿದ್ದರು. ॥ ೩೦ ॥ ಸೊಂಟದಲ್ಲಿ ಉಡಿದಾರದಿಂದಲೂ, 
ಹೆಗಲಲ್ಲಿ ಯಜ್ಞೋಪವೀತದಿಂದಲೂ ತಲೆಯ ಮೇಲಿನ 

ಟದಿಂದಲೂ,. ಕರಕಂಕಣಗಳಿಂದಲೂ, ತೋಳುಗಳಲ್ಲಿ 
ಬಾಜೂ-ಬಂದಿಗಳಿಂದಲೂ, ವಕ್ಸಸ್ಥಳದಲ್ಲಿ ಹಾರಗಳಿಂದಲೂ, 
ಚರಣಗಳಲ್ಲಿ ನೂಪೂರಗಳಿಂದಲೂ, ಬೆರಳುಗಳಲ್ಲಿ ಉಂಗುರ 
ಗಳಿಂದಲೂ, ಕತ್ತಿನಲ್ಲಿ ಕೌಸ್ತುಭಮಣಿಯಿಂದಲೂ ಶೋಭಿಸು 
ತ್ತಿದ್ದನು. ॥ ೩೧ ॥ ಮಂಡಿಯವರೆಗೆ ವನ ಮಾಲೆಯು ಓಲಾಡು 
ತಿತ್ತು. ಶಂಖ, ಚಕ್ರ, ಗದೆ ಮುಂತಾದ ಆಯುಧಗಳು ಮೂರ್ತಿ 
ವತ್ತಾಗಿ ಪ್ರಭುವನ್ನು ಸೇವಿಸುತ್ತಿದ್ದವು. ಆಗ ಭಗವಂತನು ಬಲ 
ತೊಡೆಯ ಮೇಲೆ ಎಡ ಕಾಲನ್ನಿಟ್ಟುಕೊಂಡು ಕುಳಿತಿದ್ದವು. ಅವನ 
ಅಂಗಾಲುಗಳು ಕೆಂಪಾದ ಕಮಲದಂತೆ ಹೊಳೆಯುತ್ತಿದ್ದವು! 3.೨ ॥ 

ಪರೀಕ್ಷಿತನೇ! ಜರಾ ಎಂಬ ವ್ಯಾಧನು ಊದಿದ ಕಬ್ಬಿಣದ 
ಒನಕೆಯ ತುಂಡನ್ನು ತನ್ನ ಬಾಣದ ಅಲುಗನ್ಸಾಗಿಸಿಕೊಂಡಿದ್ದನು. 
ಅವನಿಗೆ ದೂರದಿಂದ ಭಗವಂತನ ಕೆಂಪಾದ ಪಾದ ಪದ್ಧವು 
ಜಿಂಕೆಯ ಮುಖದಂತೆ ಕಂಡುಬಂತು. ಅವನು ಅದನ್ನು ನಿಜವಾದ 
ಮೃಗವೆಂದೇ ತಿಳಿದು ಅದೇ ಬಾಣವನ್ನು ಪ್ರಯೋಗಿಸಿದನು. 
॥ ೩೩ ॥ ಮೃಗವನ್ನರಸುತ್ತಾ ಅವನು ಬಳಿಗೆ ಬಂದಾಗ ನೋಡಿ 
ದನು - ಆರೇ! ಇವನಾದರೋ ಚುತರ್ಭುಜ ಸ್ವಯಂ ಭಗವಂತ 
ನಾಗಿದ್ದಾನಲ್ಲ! ಈಗಲಾದರೋ ಅಪರಾಧ ನಡೆದು ಹೋಯಿತು. 
ಇದಕ್ಕಾಗಿ ಭಯದಿಂದ ನಡುಗುತ್ತಾ, ಅಸುರರನ್ನು ನಾಶಗೊಳಿಸುವ 
ಭಗವಾನ್‌ ಶ್ರೀಕೃಷ್ಣನ ಚರಣಗಳಲ್ಲಿ ತಲೆ ತಲೆಯನ್ನಿಟ್ಟು ಹೊರಳಾಡುತ್ತಾ 
ಕ್ಹಮೆಕೆಳ ತೊಡಗಿದನು. ॥ ೩೪ ॥ ಬೇಡನು ಬೇಡಿಕೊಂಡನು 
ಓ ಮಧುಸೂದನಾ | ನಾನು ತಿಳಿಯದೆ ಈ ಪಾಪ ಮಾಡಿರುವನು. 
ನಿಜವಾಗಿ ನಾನು ದೊಡ್ಡ ಪಾಪಿಯಾಗಿದ್ದೇನೆ. ಆದರೆ ನೀನು ಪರಮ 
ಯಶಸ್ವೀ ಮತ್ತು ನಿರ್ವಿಕಾರನಾಗಿರುವೆ. ನೀನು ದಯಮಾಡಿ 
ನನ್ನ ಅಪಾರಾಧವನ್ನು ಕ್ಷಮಿಸು. ॥ ೩೫ ॥ ಸರ್ವವ್ಯಾಪಕ ಸರ್ವಶಕ್ಕಿ 
ವಂತನಾದ ಪ್ರಭುವೇ! ನಿನ್ನ ಸ್ಥರಣಮಾತ್ರದಿಂದ ಮನುಷ್ಯರ 
ಅಜ್ಞಾನಾಂಧಕಾರವು ನಾಶವಾಗುತ್ತದೆ ಎಂದು ಮಹಾತ್ಮರು ಹೇಳು 
ತ್ವಾರೆ. ನಾನು ಸ್ವಯಂ ನಿನಗೇ ಅನಿಷ್ಟಮಾಡಿದೆ ಇದು ತುಂಬಾ 


' ದುಃಖದ ಮಾತಾಗಿದೆ. ॥ ೩೬ ॥ ವೈಕುಂಠನಾಥಾ | ನಾನು ನಿರಪ 
ರಾಧಿಯಾದ ಜಿಂಕೆಗಳನ್ನು ಕೊಲ್ಲುವಂತಹ ಮಹಾಪಾಷಿಯಾಗಿ 


ದ್ದೇನೆ. ನೀನು ಈಗಲೇ ನನ್ನನ್ನು ಕೊಂದುಬಿಡು. ಏಕೆಂದರೆ, ಸತ್ತು 
ಹೋದರೆ ನಾನು ಎಂದೂ ನಿನ್ನಂತಹ ಮಹಾಪುರುಷರಿಗೆ 
ಅಪರಾಧ ಮಾಡಲಾರೆನು. ॥೩೭॥ ನಿನ್ನ ಯೋಗಮಾಯೆಯಿಂದ 
ರಚಿತವಾದ ಈ ವಿಶ್ವದ ಕುರಿತು ಬ್ರಹ್ಮರುದ್ರಾದಿಗಳೂ ಹಾಗೂ 
ವಾಣಿಯ ಅಧಿಷ್ಠಾಕಾ ಬೃಹಸತಿ ಮುಂತಾದವರೂ ಸರಿಯಾಗಿ 
ತಿಳಿಯಲಾರರು. ಏಕೆಂದರೆ, ಅವರ ದೃಷ್ಟಿಯು ನಿನ್ನೆ ಮಾಯೆ 
ಯಿಂದ ಮುಚ್ಚಿಹೋಗಿದೆ. ಮತ್ತೆ ನಾವಾದರೋ ಪಾಪಯೋನಿ 
ಗಳು. ಅದರ ಕುರಿತು ಏನು ವರ್ಣಿಸ ಬಲ್ಲೆವು? ॥೩೮ ॥ 





30 ಅಧ್ಯಾಯ] 


769 





ಶ್ರೀಭಗವಾನುವಾಚ 


ಮಾ ಭೃರ್ಜರೇ ತ್ಲಮುತ್ತಿಷ್ಠ ಕಾಮ ಏಷ ಕೃತೋ ಹಿ ಮೇ । 
ಯಾಹಿತ್ತಂ ಮದನುಜ್ಞಾ ತಃ ಸ್ಪರ್ಗಂ ಸುಕೃತಿನಾಂ ಪದಮ್‌ 
1೩೯ || 
ಶ್ರೀಶುಕ ಉವಾಚ 


ಇತ್ಯಾದಿಷ್ಟೋ ಭಗವತಾ ಕೃಷ್ಣೇನೇಚ್ಛಾಶರೀರಿಣಾ । 
ತ್ರಿಃ ಪರಿಕ್ರಮ್ಯ ತಂ ನತ್ವಾ ವಿಮಾನೇನ ದಿವಂ ಯಯೌ 
I ೪೦ 1 
ದಾರುಕಃ ಕೃಷ್ಣಪದವೀಮನ್ವಿಚ್ಛನಧಿಗಮ್ಯ ತಾಮ್‌ | 
ವಾಯುಂತುಲಸಿಕಾಮೋದಮಾಘ್ರಾಯಾಭಿಮುಖಂಯಯ್‌ೌ 
1 ೪೧ 1 
ತಂ ತತ್ರ ತಿಗ್ಗದ್ಯುಭಿರಾಯುದ್ಧರ್ವ್ವತಂ 
ಹೃಶ್ನತ್ರಮೂಲೇ ಕೃತಕೇತನಂ ಪತಿಮ್‌ । 
ಸ್ನೇಹಪ್ಸತಾತ್ಮಾ ನಿಪಪಾತ ಹಾದಯೋಃ 
ರಥಾದವಪ್ಪತ್ಯ ಸಬಾಷ್ಠಲೋಚನಃ 


ಅಪಶ್ಯತಸ್ಥ್ಯಚ್ಛರಣಾಂಬುಜಂ? ಪ್ರಭೋ 

ದೃಷ್ಠಿ ಪ್ರನಷ್ಟಾ ತಮಸಿ ಪ್ರವಿಷ್ಟಾ । 
ದಿಶೋ ನ ಜಾನೇ ನ ಲಭೇ ಚ ಶಾಂತಿಂ 

ಯಥಾ ನಿಶಾಯಾಮುಡುಪೇ ಪ್ರನಷ್ಟೇ 1 ೪೩॥ 


ಇತಿ ಬ್ರುವತಿ ಸೂತೇ ವೈ ರಥೋ ಗರುಡಲಾಂಛನಃ | 
ಖಮುತ್ತಹಾತ ರಾಜೇಂದ್ರ ಸಾಶ್ವಧ್ವಜ ಉದೀಕ್ಷತಃ 

|| ೪೪ || 
ತಮನ್ನಗಚ್ಛನ್‌ ದಿವ್ಯಾನಿ ವಿಷ್ಣುಪ್ರಹರಣಾನಿ ಚ। 
ತೇನಾತಿವಿಸ್ಥಿತಾತ್ಮಾನಂ ಸೂತಮಾಹ ಜನಾರ್ದನಃ 

11 ೪೫ 1 
ಗಚ್ಛ ದ್ವಾರವತೀಂ ಸೂತ ಜ್ಞಾತೀನಾಂ ನಿಧನಂ ಮಿಥಃ। 
ಸಂಕರ್ಷಣಸ್ಯ ನಿರ್ಯಾಣಂ ಬಂಧುಭ್ಯೋ ಬ್ರೂಹಿ ಮದ್ದಶಾಮ್‌ 

I ೪೬ 11 
ದ್ವಾರಕಾಯಾಂ ಚ ನ 7 ಸೇಯಂ ಭವದ್ಧಿಶ್ಲ ಸ್ವಬಂಧುಭಿಃ । 
ಮಯಾ ತ್ಯಕ್ತಾಂ ಯದುಪುರೀಂ ಸಮುದ್ರಃ ಪ್ಲಾವಯಿಷ್ಕತಿ 

1೪೭॥ 
ಸಂ ಸಂ ಪರಿಗ್ರಹಂ ಸರ್ವೇ ಆದಾಯ ಪಿತರೌ ಚ ನಃ। 
ಅರ್ಜುನೇನಾವಿತಾಃ ಸರ್ವೇ ಇಂದ್ರಪ್ರಸ್ಥಂ ಗಮಿಷ್ಕಥ 

|| ೪೮ || 
ತ್ನಂ ತು ಮದ್ವರ್ಮುಮಾಸ್ಟಾಯ ಜ್ಞಾನನಿಷ್ಠ ಉಪೇಕ್ಟಕಃ । 
ಮನ್ಮಾಯಾರಚನಾಮೇತಾಂ ವಿಜ್ಞಾಯೋಪಶಮಂ ವ್ರಜ 

|| ೪೯ 1 


1 ೪೨ 1 


ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಜರಾವ್ಯಾಧನೆಕ ಹೆದರ 
ಬೇಡ, ಮೇಲೇಳು. ನೀನು ನನಗೆ ಇಷ್ಟವಾದುದನ್ನೇ ಮಾಡಿರುವೆ. 
ನನ್ನ ಆಜ್ಞೆಯಿಂದ ನೀನು ದೊಡ್ಡ-ದೊಡ್ಡ ತ್ನ ಪುಣ್ಯಾತ್ಮರಿಗೆ ದೊರಕು 
ವಂತಹ ಸ್ವರ್ಗಕ್ಕೆ ಹೋಗಿ ವಾಸಿಸು WF I 

ಶ್ರೀತುಕಮುನಿಗಳು ಹೇಳುತ್ತಾರೆ - ಪರೀಕ್ಸಿತನೇ ! ಭಗವಾನ್‌ 

ಶ್ರೀಕೃಷ್ಣನು ತನ್ನ  ಇಚ್ಛೆಯಿಂದಲೇ ಶರೀರವನ್ನು ಧರಿಸಿದ್ದನು. ಆವನು 
ಜರಾವ್ಯಾಧನಿಗೆ ಹೀಗೆ ಅಪ್ಪಣೆ ಮಾಡಿದಾಗ ಅವನು ಭಗವಂತನಿಗೆ 
ಮೂರು ಪ್ರದಕ್ಷಿಣೆ ಬಂದು, ನಮಸ್ಕರಿಸಿ, ವಿಮಾನವನ್ನು ಹತ್ತಿ 
ದಿವ್ಯಲೋಕಕ್ಕೆ ಹೊರಟು ಹೋದನು. ॥ ೪೦ ॥ ಭಗವಾನ್‌ 
ಶ್ರೀಕೃಷ್ಣನ ಸಾರಥಿ ದಾರುಕನು ಅವನನ್ನು ಹುಡುಕುತ್ತಾ, ಅವನು 
ಧರಿಸಿದ ತುಲಸೀಮಾಲೆಯ ಪರಿಮಳದ ಓಫವನ್ನು ಹಿಡಿದು, 
ಶ್ರೀಕೃಷ್ಣನಿರುವ ಸ್ಥಳವನ್ನು ಗುರುತಿಸಿ ಅಲ್ಲಿಗೆ ಬಂದು 
ಸೇರಿದನು. ॥ ೪೧ 1: ದಾರುಕನು ಅಲ್ಲಿಗೆ ಹೋಗಿ ನೋಡಿದನು - 
ಭಗವಾನ್‌ ಶ್ರೀಕೃಷ್ಣನು ಅರಳೀಮರದ ಕೆಳಗೆ ಕುಳಿತಿರುವನು. 
ಸಹಿಸಲಸಾಧ್ಯವಾದ ತೇಜಸ್ಸಿನಿಂದ ಕೂಡಿದ ಆಯುಧಗಳು 
ಮೂರ್ತಿಮಂತರಾಗಿ ಅವನ ಸೇವೆಯಲ್ಲಿ ನಿರತವಾಗಿವೆ. ಅವನನ್ನು 
ನೋಡಿ ದಾರುಕನ ಹೃದಯದಲ್ಲಿ ಪ್ರೇಮದ ನೆರೆಯೇ ಬಂದಂ 
ತಾಯಿತು. ಕಣ್ಣುಗಳಿಂದ ಅಶ್ರುಗಳು ಧಾರಾಕಾರವಾಗಿ ಹರಿದವು. 
ರಥದಿಂದ ಹಾರಿ ಭಗವಂತನ ಚರಣದಲ್ಲಿ ಕುಸಿದು 
ಬಿದ್ದನು. ॥ ೪೨ ॥ ದಾರುಕನು ಭಗವಂತನಲ್ಲಿ - ಸ್ವಾಮಿ! ರಾತ್ರಿ 
ಯಲ್ಲಿ ಚಂದ್ರನು ಮರೆಯಾದಾಗ ದಿಕ್ಕುಗಳ ಅರಿವು ಆಗದೆ, 
ಅಂಧಕಾರದಿಂದ ಏನೂ ಕಾಣದಂತೆಯೇ ನಿನ್ನ ಈ ಚರಣ 
ಕಮಲಗಳನ್ನು ನೋಡದೆ ನನಗೆ ಎಲ್ಲೆಡೆಗಳಲ್ಲಿ ಕತ್ತಲೆಯೇ ಕಂಡು 
ಬರುತ್ತದೆ. ನನಗೆ ದಿಕ್ಕುಗಳ ಜ್ಞಾನವಿಲ್ಲ ಹೃದಯದಲ್ಲಿ ಶಾಂತಿಯೂ 
ಇಲ್ಲ ಎಂದು ಪ್ರಾರ್ಥಿಸಿದನು. | ೪೩ ॥ ಪರೀಕ್ಷಿತನೇ ! ದಾರುಕನು 
ಹೀಗೆ ಹೇಳುತ್ತಿರುವಂತೆ ಅವನ ಇದರಿಲ್ಲೇ ಭಗವಂತನ ಗುರುಡ 
ಧ್ವಜ ರಥವು, ಪಠಾಕೆ, ಕುದುರೆಗಳೊಂದಿಗೆ ಆಕಾಶಕ್ಕೆ ಹಾರಿ 
ಹೋಯಿತು. ॥ ೪೪ ॥ ಆದರ ಬೆನ್ನಲ್ಲೇ ಭಗವಂತನ ದಿವ್ಯ 
ಆಯುಧಗಳೂ ಹೊರಟುಹೋದವು, ಇದೆಲ್ಲವನ್ನು ನೋಡಿದಾಗ 
ದಾರುಕನಿಗೆ ಆಶ್ಚರ್ಯದ ಸೀಮೆಯೇ ಉಳಿಯಲಿಲ್ಲ ಆಗ 
ಭಗವಂತನು ಅವನಲ್ಲಿ ಹೇಳಿದನು. ॥ ೪೫ ॥ ದಾರುಕನೇ | ಈಗ 
ನೀನು ದ್ವಾರಕೆಗೆ ಹೊರಟುಹೋಗು. ಅಲ್ಲಿ ಯದವಂಶೀಯರ 
ಪಾರಸ್ಪರಿಕೆ ಸಂಹಾರ, ಅಣ್ಣ ಬಲರಾಮನ ಪರಮಗತಿ ಮತ್ತು ನನ್ನ 
ಸ್ಥಧಾಮಗಮನದ ವಾರ್ತೆಯನ್ನು ಎಲ್ಲರಿಗೆ ಹೇಳು. ॥ ೪೬ 1. 
ಈಗ ನೀವೆಲ್ಲರೂ ನಿಮ್ಮ-ನಿಮ್ಮ ಪ "ಪರಿವಾರಗಳೊಂದಿಗೆ ದ್ವಾರಕೆ 
ಯಲ್ಲಿ ಇರಬಾರದು. ನಾನು ಇಲ್ಲದಿರುವುದರಿಂದ ಸಮುದ್ರವು 
ಆ ನಗರಿಯನ್ನು ಮುಳುಗಿಸಿಬಿಡುತ್ತದೆ. ॥ ೪೭ ॥ ಎಲ್ಲ ಜನರು 
ತಮ್ಮ-ತಮ್ಮ ಧನ-ಸಂಪತ್ತು, ಕುಟುಂಬಸಹಿತ, ನನ್ನ ತಂದೆ-ತಾಯಿ 
ಯರನ್ನು ಕರಕೊಂಡು ಅರ್ಜುನನ ಸಂರಕ್ಷಣೆಯಲ್ಲಿ ಇಂದ್ರಪ್ರಸ್ಥಕ್ಕೆ 
ಹೋಗಿರಿ. ॥ ೪೮ ॥ ದಾರುಕನೇ! ನೀನು ನನ್ನ ಮೂಲಕ 
ಉಪದೇಶಿಸಲ್ಪಟ್ಟ ಭಾಗವತ ಧರ್ಮವನ್ನು ಆಶ್ರಯಿಸು. ಜ್ಞಾನ 
ನಿಷ್ಠನಾಗಿ, ಎಲ್ಲವುಗಳಿಂದ ನಿರಪೇಕ್ಷನಾಗು. ಈ ದೃಶ್ಯವನ್ನು ನನ್ನ 
ಮಾಯೆಯ ರಚನೆ ಎಂದು ತಿಳಿದು ಶಾಂತನಾಗು, ॥ ೪೯ ॥ 


770 


ಇತ್ಕುಕ್ತಸಂ ಪರಿಕ್ರಮ್ಯ ನಮಸ್ಕೃತ್ಯ ಪುನಃ ಪುನಃ। 


1೫೧೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 31 


ಭಗವಂತನ ಈ ಆದೇಶವನ್ನು ಪಡೆದು ದಾರುಕನು 
ಭಗವಂತನಿಗೆ ಪ್ರದಕ್ಷಿಣೆಮಾಡಿ, ಅವನ ಚರಣಕಮಲಗಳಲ್ಲಿ ತನ್ನ 
ಶಿರಸ್ಪನ್ನಿಟ್ಟು ಪದೇ-ಪದೇ ನಮಸ್ಕರಿಸಿದನು. ಅನಂತರ ಖಿನ್ನವಾದ 
ಮನಸ್ಸಿನಿಂದ ದ್ವಾರಕೆಗೆ ಹೊರಟುಹೋದನು. ॥ ೫೦ ॥ 


ಮೂವತ್ತನೆಯ ಅಧ್ಯಾಯವು ಮುಗಿಯಿತು. । ೩ರ /। 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ಥಂಧೇ ತ್ರಿಂರೋ5ಧ್ಯಾಯಃ॥ ೩೦ ॥ 


——ಾ—ಾ 1 ಭಾ 
ಮೂವತ್ತೊಂದನೆಯ ಅಧ್ಯಾಯ 
ಶ್ರೀಭಗವಂತನ ಸ್ಹಧಾಮಗಮನ 

ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತರಾಜನೇ | 
| ಎರುಕನು ಹೊರಟುಹೋದ ಮೇಲೆ ಬ್ರಹ್ಮದೇವರು, ಶಿವ 

ಅಥ ತತ್ರಾಗಮದ್ದಹ್ಮಾ ಭವಾನ್ಯಾ ಚ ಸಮಂ ಭವಃ। | ದೌ ಬ್ರ 

ಬು ಭೆ ; 
ಮಹೇಂದ್ರಪ್ರಮುಖಾ ದೇವಾ ಮುನಯಃ ಸಪ್ರಜೇಶ್ಚರಾ: ಪಾರ್ವತಿಯರು, ಇಂದ್ರಾದಿಲೋಕಪಾಲರು, ಮರೀಚಿ ಆದಿ 
(೧ ॥ | ಪೆಜಾಪತಿಗಳು. ದೊಡ್ಡ-ದೊಡ್ಡ ಯಷಿ-ಮುನಿಗಳು, ಸಿದ್ಧರು, 
ಪಿತ್ಛಗಳು, ಗಂಧರ್ವರು, ವಿದ್ಯಾಧರರು, ನಾಗರು, ಚಾರಣರು, 
ಪಿತರಃ ಸಿದ್ಧಗಂಧರ್ವಾ ವಿದ್ಯಾಧರಮಹೋರಗಾಃ । | ಯಕ್ಷರಾಕ್ಷಸರು, ಕಿನ್ನರರು ; ಅಪ್ಸರೆಯರು, ಗರುಡ ಆದಿ ಪಕ್ಷಿಗಳು 
ಚಾರಣಾ ಯಕ್ಷರಕ್ಟಾಂಸಿ ಕಿನ್ನರಾಪ.ೋ ದ್ವಿಜಾಃ | ಹಾಗೂ ಮೈತ್ರೇಯರೇ ಆದಿ ಬ್ರಾಹ್ಮಣರು ಭಗವಾನ್‌ ಶ್ರೀಕೃಷ್ಣನ 
ಇ ನ i ೨ ॥ | ಸರಮಧಾಮ ಪ್ರಸ್ಥಾನವನ್ನು ನೋಡಲು ತುಂಬಾ ಉತ್ಸುಕತೆ 


ದ್ರಷ್ಟುಕಾಮಾ ಭಗವತೋ ನಿರ್ಯಾಣಂ ಪರಮೋತುಕಾಃ | 
ಗಾಯಂತಶ್ಚ ಗೃಣಂತಶ್ಚ ಶೌರೇಃ ಕರ್ಮಾಣಿ ಜನ್ಮ ಚ 


11 ೩ ||: 


ವವೃಷುಃ ಪುಷವರ್ಷಾಣಿ ವಿಮಾನಾವಲಿಭಿರ್ನಭಃ । 
ಕುರ್ವಂತಃ ಸಂಕುಲಂ ರಾಜನ್ನಕ್ಕಾ ಪರಮಯಾ ಯುತಾಃ 
1 ೪ ॥ 


ಭಗವಾನಿತಾಮಹಂ ಖಕ ಕ ವಿಭೂತೀರಾತ್ಮನೋ ವಿಭುಃ । 
ಸಂಯೋಜಾ ತನಿ ಚಾತ್ಮಾನಂ ಪದ್ಧನೇತ್ರೇ ನೈಮೀಲಯತ್‌ 
1 ೫ ॥ 


ಲೋಕಾಭಿರಾಮಾಂ ಸ್ವತನುಂ ಧಾರಣಾಧ್ಯಾನಮಂಗಬಮ್‌ । 
ಯೋಗಧಾರಣಯಾ55ಗ್ಗೇಯ್ಯಾ೨ದಗ್ಬಾ ಎ ಧೌಮಾನಿಶತ್ವಕಮ್‌ 
|| ೬ I 


ದಿವಿ ದುಂದುಭಯೋ ನೇದುಃ ಹೇತುಃ ಸುಮನಸಶ್ಚ ಖಾತ್‌ । 
ಸತ್ಯಂ ಧರ್ಮೋ ಧೃತಿರ್ಭೂಮೇಃ ಕೀರ್ತಿ: ಶ್ರೀಶ್ಥಾನುತಂ ಯಯುಃ 
11 21 





ಯಿಂದ ಅಲ್ಲಿಗೆ ಬಂದರು. ಅವರೆಲ್ಲರೂ ಭಗವಾನ್‌ ಶ್ರೀಕೃಷ್ಣನ 
ಜನ್ನ ಮತ್ತು ಲೀಲೆಗಳನ್ನು ಹಾಡುತ್ತಾ, ವರ್ಣಿಸುತ್ತಿದ್ದರು. ಅವರ 
ವಿಮಾನಗಳಿಂದ ಆಕಾಶವಿಡೀ ತುಂಬಿಹೋಗಿತ್ತು. ಅವರು 
ತುಂಬುಭಕ್ತಿಯಿಂದ ಭಗವಂತನ ಮೇಲೆ ಪುಷ್ಪವೃಷ್ಟಿ ಮಾಡು 
ತ್ವಿದ್ದರು. ॥ ೧-೪ ॥ 

ಸರ್ವವ್ಯಾಪಕ ಭಗವಾನ್‌ ಶ್ರೀಕೃಷ್ಣನು ತನ್ನದೇ ವಿಭೂತಿಸ್ವರೂಪ 
ಲೋಕಪಿತಾಮಹ ಬ್ರಹ್ಮನನ್ನು ಮತ್ತು ಬೇರೆ ದೇವತೆಗಳನ್ನು 
ಯಪಿ-ಮುನೀಶ್ವರರನ್ನು ನೋಡಿ ತನ್ನ ಆತ್ಮಸ್ಥರೂಪದಲ್ಲಿ ಸ್ಥಿತನಾಗಿ, 
ಕಮಲದಂತಿರುವ ಕಣ್ಣುಗಳನ್ನು ಮುಚ್ಚಿಕೊಂಡನು. ॥ ೫ ॥ 

ಭಗವಂತನ ಮಂಗಲಮಯ ಶ್ರೀವಿಗ್ರಹವು ಉಪಾಸಕರಿಗಾಗಿ 
ಧಾರಣೆ ಮತ್ತು ಧ್ಯಾನದ ಪರಮ ಮಂಗಲಮಯ ಆಶ್ರಯ 
ವಾಗಿದೆ. ಸಮಸ್ತ ಲೋಕಗಳ ಆಶ್ರಯವೂ ಆಗಿದೆ ಹಾಗೂ ಅವು 
ಗಳಿಗೆ ಆನಂದವನ್ನು ಪ್ರದಾನಮಾಡುವುದಾಗಿದೆ. ಆದ್ದರಿಂದ ಭಗ 
ವಂತನು ತನ್ನ ಆ ಮಂಗಲಮಯ ವಿಗ್ರಹವನ್ನು ಯೋಗ 
ಧಾರಣೆಯ ಅಗ್ನಿಯಿಂದ ಸುಡದೆಯೇ ಸಶದೀರವಾಗಿ ತನ್ನ 
ಧಾಮಕ್ಕೆ ತೆರಳಿದನು. ॥ ೬ ॥ ಆಗ ಸ್ವರ್ಗದಲ್ಲಿ ದೇವ ದುಂದು 
ಭಿಗಳು "ಮೊಳಗಿದವು. ಆಕಾಶದಿಂದ 'ಪ್ರಷ್ಟವೃ್ಟಿ ಆಗತೊಡಗಿತು. 
ಪರೀಕ್ಷಿತನೇ | ಭಗವಾನ್‌ ಶ್ರೀಕೃಷ್ಣನ ಹಿಂದೆ-ಹಿಂದೆಯೇ ಭೂಮಿ 
ಯಿಂದ ಸತ್ಯ, ಧರ್ಮ, ಧೃತಿ, ಕೀರ್ತಿ ಮತ್ತು ಶ್ರೀದೇವಿ ಹೊರಟು 
ಹೋದರು. ॥ ೭ ॥ 


81 ಅಧ್ಯಾಯ | 


ಏಕಾದಶಸ್ಥಂಧ 


771 





ದೇವಾದಯೋ ಬ್ರಹ್ಮಮುಖ್ಯಾ ನ ವಿಶಂತಂ ಸ್ವಧಾಮನಿ । 
ಅವಿಜ್ಞಾತಗತಿಂ ಕೃಷ್ಣಂ ದದ್ಭಶುಶ್ಚಾತಿವಿಸ್ಥಿತಾಃ 
॥ ೮ ॥ 


ಸೌದಾಮನ್ಯಾ ಯಥಾ55ಕಾಶೇ ಯಾತ್ಯಾ ಹಿತ್ಪಾಭ್ರಮಂಡಲಮ್‌ । 
ಗತಿರ್ನ ಲಕ್ಷ್ಮತೇ ಮರ್ತ್ಯಸ್ತಥಾ ಕೃಷ್ಣಸ್ಯ ದೈತ್ಯ: 


ತ... 


ಬ್ರಹ್ಮರುದ್ರಾದಯಸ್ತೇ ತು ದೃಷ್ಟ್ವಾ ಯೋಗಗತಿಂ ಹರೇಃ । 
ವಿಸ್ಥಿತಾಸ್ಮಾಂ ಪ್ರಶಂಸಂತಃ ಸ್ವಂ ಸ್ವಂ ಲೋಕಂ ಯಯುಸ್ತದಾ 
W ೧೦1 


ರಾಜನ್‌ ಪರಸ್ಕ ತನುಭೃಜ್ಜನನಾಷ್ಯಯೇಹಾ 
ಮಾಯಾವಿಡಂಬನಮವೇಹಿ ಯಥಾ ನಟಸ್ಕ । 


ಸೃಷ್ಟಾ; 5ತ್ಮಣೇದಮನುವಿಶ್ಯ ವಿಹೃತ್ಯ ಚಾಂತೇ 


ಸಂಪೃಶ್ಯ ಚಾತ್ಮಮಹಿಮೋಹರತಃ ಸ ಆಸ್ತೇ 1 ೧೧ ॥.: 


ಮರ್ತೇನಯೋ ಗುರುಸುತಂಯಮಲೋಳಕನೀತಂ 
ತ್ವಾಂ ಚಾನಯಚ್ಛರಣದಃ ಪರಮಾಸ್ತ್ರಃ ದಗ್ಗಮ್‌ | 


ಜಿಗ್ಯೇ5 ಂತಕಾಂತಕಮಪೀಠಶಮುಸಾವನೀಶಃ 


ಕೆಂ ಸ್ವಾವನೇ ಸರನಯನ್ಸ್ಯಗಯುಂಸದೇಹಮ್‌ 1೧೨. 


ತಥಾಪ್ಕ ಶೇಷಸ್ಥಿತಿಸಂಭವಾಪ್ಯಯೇ- 
ಷ್ಠನನ್ಯಹೇತುರ್ಯದಶೇಷಶಕ್ತಿದ್ಧಕ್‌ 


ನೈಚ್ಛತ್ವ್ವಣೇತುಂ  ವಪುರತ್ರ ಶೇಷಿತಂ 
ಮರ್ತೈೇನ ಕಿಂ ಸ್ಪಸ್ನಗತಿಂ ಪ್ರದರ್ಶಯನ್‌ ॥ ೧೩ ॥ 









ಭಗವಾನ್‌ ಶ್ರೀಕೃಷ್ಣನ ಗತಿಯು ಮನ, ವಚನಗಳಿಗೆ ಅತೀತ 
ವಾಗಿದೆ. ಅದರಿಂದಲೇ ಭಗವಂತನು ತನ್ನ ಧಾಮಕ್ಕೆ ಪ್ರವೇಶಿಸು 
ವಾಗ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಅದನ್ನು ನೋಡ 
ಲಾಗಲಿಲ್ಲ ಈ ಘಟನೆಯಿಂದ ಅವರಿಗೆ ಭಾರೀ ಆಶ್ಚರ್ಯ 
ವಾಯಿತು. ॥ ೮ ॥ ಆಕಾಶದಲ್ಲಿ ಮಿಂಚು ಮೋಡಗಳಲ್ಲಿ ಕಾಣಿಸಿ 
ಕೊಂಡು ಕೂಡಲೇ ಆಕಾಶದಲ್ಲೇ ವಿಲೀನವಾಗಿ ಹೋಗುತ್ತದೆ. 
ಆದನ್ನು ಯಾವ ಮನುಷ್ಯನಿಂದಲೂ ನೋಡಲಾಗುವುದಿಲ್ಲ 
ಹಾಗೆಯೇ ಭಗವಾನ್‌ ಶ್ರೀಕೃಷ್ಣನ ಸ್ವಧಾಮಗಮನದ ಲೀಲೆಯನ್ನು 
ನೋಡಲು ಅಲ್ಲಿ ನೆರೆದ ದೊಡ್ಡ-ದೊಡ್ಡ ದೇವತೆಗಳು ಯಷಿಗಳು 
ಮುನಿಗಳು ಯಾರಿಂದಲೂ ನೋಡಲಾಗಲಿಲ್ಲ ॥ ೯ ॥ ಬ್ರಹ್ಮಾ, 


| ಭಗವಾನ್‌ ಶಂಕರ ಮುಂತಾದ ದೇವತೆಗಳು ಭಗವಂತನ ಈ 


ಪರಮಯೋಗಮಯ ಗತಿಯನ್ನು ನೋಡಿ ಬಹು ವಿಸ್ಮಯ 
ಗೊಂಡು ಅವನನ್ನು ಸ್ತುತಿಸುತ್ತಾ ತಮ್ಮ-ತಮ್ಮ ಲೋಕಗಳಿಗೆ ತೆರಳಿ 
ದರು. ॥ ೧೦ ॥ ಪರೀಕ್ಷಿತನೇ। ನಟನಾದವನು ಅನೇಕ ವಿಧದ 
ಭೂಮಿಕೆಗಳನ್ನು ಧರಿಸಿದರೂ ಅವೆಲ್ಲವುಗಳಿಂದ ನಿರ್ಲೇಪ 
ನಾಗಿಯೇ ಇರುವಂತೆ ಭಗವಂತನು ಮನುಷ್ಯರಂತೆ ಅವತರಿಸು 


' ವುದು, ಮತ್ತೆ ಅದನ್ನು ತಿರೋಹಿತಗೊಳಿಸುವುದು, ನಾನಾ ರೀತಿಯ 


ಲೀಲೆಗಳನ್ನು ನಡೆಸುವುದು, ಇದೆಲ್ಲವೂ ಅವನ ಮಾಯಾವಿಲಾಸ 
ಮಾತ್ರವಾಗಿದೆ - ಅಭಿನಯಮಾತ್ರವಾಗಿದೆ. ಅವನು ಸ್ವತಃ ಈ 
ಜಗತ್ತನ್ನು ಸೃಷಿಸಿ, ಇದರಲ್ಲಿ ಪ್ರವೇಶಿಸಿ ವಿಹರಿಸುತ್ತಾನೆ. ಕೊನೆಗೆ 


| ಸಂಹಾರ ಲೀಲೆಗಳನ್ನು ಗೈದು ಎಲ್ಲದರಿಂದಲೂ ಉಪರತನಾಗಿ ತನ್ನ 


ಅನಂತ ಮಹಿಮಾಮಯ ಸ್ವರೂಪದಲ್ಲೇ ಸ್ಥಿತನಾಗಿರುತ್ತಾನೆ. ॥೧೧॥ 
ಪ್ರಿಯ ಪರೀಕ್ಷಿತನೇ! ಭಗವಾನ್‌ ಶ್ರೀಕೃಷ್ಣನು ಯಮಪುರಕ್ಕೆ 
ಹೋಗಿ ಗುರುಪುತ್ರರನ್ನು ಮರ್ತ್ಯಶರೀರದಿಂದಲೇ ತಂದನು. 
ಬ್ರಹ್ಮಾಸದಿಂದ ನಿನ್ನ ಶರೀರವು ಸುಟ್ಟುಹೋದಾಗ ಆದನ್ನು ಅವನು 
ಜೀವಂತವಾಗಿಸಿದನು. ಅವನು ಕಾಲಕ್ಕೂ ಮಹಾಕಾಲನಾದ ಶಂಕರ 


| ಸನ್ನು ಯುದ್ಧದಲ್ಲಿ ಗೆದ್ದುಕೊಂಡನು. ಜರಾವ್ಯಾಧನು ಇಷ್ಟೊಂದು 


ಭಯಂಕರವಾದ ಅಪರಾಧಮಾಡಿದರೂ, ಅವನ ಅಪರಾಧವನ್ನು 
ಕ್ಷಮಿಸಿ ಅವನನ್ನು ಸಶರೀರದಿಂದ ಸ್ವರ್ಗಕ್ಕೆ ಕಳಿಸಿಬಿಟ್ಟನು. ಹಾಗಿರು 
ವಾಗ ಸರ್ವಸಮರ್ಥ ಪ್ರಭು ಶ್ರೀಕೃಷ್ಣನು ತನ್ನ ಶರೀರವನ್ನು ಇಲ್ಲಿ 
ಇರಿಸಲಾರನೇನು ? ಅವಶ್ಯವಾಗಿ ಇರಿಸುತ್ತಿದ್ದವು. ಇದರಲ್ಲಿ 
ಆಶ್ಚರ್ಯವೇನಿದೆ ? ॥ ೧೨ ॥ ಭಗವಾನ್‌ ಶ್ರೀಕೃಷ್ಣನು ಸಮಸ್ತ 
ಜಗತ್ತಿನ ಉತ್ಪತ್ತಿ, ಸ್ಥಿತಿ ಸಂಹಾರಗಳ ನಿರಪೇಕ್ಷ ಕಾರಣನಾಗಿದ್ದಾನೆ. 
ಸಮಸ್ತ ಶಕ್ತಿಗಳನ್ನು ಧರಿಸುವಂತಹವನು. ಹಾಗಿರುವಾಗ ತನ್ನ 
ಶರೀರವನ್ನು ಇರಿಸುವುದು ಅವನಿಗೆ ಅಶಕ್ಕವಾಗಿತ್ತೆ? ಭಗವಂತನು 
ಸಮಸ್ತ ಯಾದವರ ಸಂಹಾರವಾದ ಬಳಿಕ ತನ್ನ ಶರೀರವನ್ನು 
ಇರಿಸಿಕೊಳ್ಳಲು ಇಚ್ಛಿಸಲಿಲ್ಲ (ಇಷ್ಟೊಂದು ವಿಶಾಲ ದ್ವಾರಕೆಯ 
ಐಶ್ವರ್ಯದ ಕಡೆಗೆ ಹಾಗೂ ತನ್ನ ಕುಟುಂಬದ ಕಡೆಗೆ ಪೂರ್ಣ 
ಅನಾಸಕ್ತನಾಗಿ ತನ್ನ ದಿವೃಧಾಮಕ್ಕೆ ಹೊರಟುಹೋದನು.) 
ಮನುಷ್ಯಶರೀರದ ಮೂಲಕ ಯೋಗಿಯು ಹೇಗೆ ದಿವ್ಯಧಾಮದ 
ಯಾತ್ರೆ ಮಾಡಬೇಕು? ಈ ಆಚರಣೆಯನ್ನು ಕಲಿಸಲಿಕ್ಕಾಗಿ 


772 


ಶ್ರೀಮದ್ಭಾಗವತ 


[ ಅಧ್ಯಾಯ 31 





ಯ ಏತಾಂ ಪ್ರಾತರುತ್ಮಾಯ ಕೃಷ್ಣಸ್ಯ ಪದವೀಂ ಪರಾಮ್‌ | 
ಪ್ರಯತಃಕೀರ್ತಯೇದ್ದ್ಮ್ಯಾತಾಮೇವಾಪ್ಟೋತ್ಕನುತ್ತಮಾಮ್‌ 
॥ ೧೪॥ 


ದಾರುಕೋ ದ್ವಾರಕಾಮೇತ್ಯ ವಸುದೇವೋಗ್ರಸೇನಯೋಃ | 
ಪತಿತ್ವಾ ಚರಣಾವಸೈೈರ್ನ್ಯಷಿಂಚತೃಷ್ನದಿಚ್ಛುತಃ 
1 ೧೫ I | 


ಕಥಯಾಮಾಸ ನಿಧನಂ ವೃಷ್ಟೀನಾಂ ಕೃತ್ನಶೋ ನೃಪ | 
ತಚ್ಚು ತೊ ೀದಿಗ್ನ ಹೃದಯಾ ಜನಾಃ ಶೋಕವಿಮೂರ್ಛಿತಾಃ 
WW ೧೬ ॥ 


ತತ್ರ ಸ್ಥ ತ್ಹರಿತಾ ಜಗ್ಗು ಕೃಷ್ಣದಿಶ್ಚೇಷವಿಹ್ವಲಾಃ । 
ವ್ಯಸವಃ ಶೇರತೇ ಯತ್ರ ಜ್ಞಾತಯೋ ಫ್ಲಂತ ಆನನಮ್‌ 
I 0೭ ॥ 


ದೇವಕೀ ರೋಹಿಣೀ ಚೈವ ವಸುದೇವಸ್ತಥಾ ಸುತೌ | 
ಕೃಷ್ಣರಾಮಾವಪಶ್ಯಂತಃ ಶೋಕಾರ್ತಾ ವಿಜಹುಃ ಸ್ಥ ತಮ್‌ 
I ೧೮ ॥ 


ಪ್ರಾಣಾಂಶ್ಚ ವಿಜಹುಸ್ತತ್ರ ಭಗವದ್ದಿರಹಾತುರಾಃ । 
ಉಪಗುಹ್ಮ' ಪತೀಂಸ್ತಾತ ಚಿತಾಮಾರುರುಹುಃ ಸ್ತ್ರಿಯಃ 
IW OF I 


ರಾಮಪತ್ವಶ್ವ ತದ್ದೇಹಮುಪಗುಹ್ಯಾಗ್ಗಿ ಮಾವಿಶನ್‌ । 
ವಸುದೇವಪತ್ತ ಸ್ತದ್ಧಾತ್ರಂ ಪ್ರದ್ಯುಮ್ನಾದೀನ್ನರೇಃ ಸ್ನುಷಾಃ । 


ಕೃಷ್ಣಪತ್ತ್ಯೋ5 ವಿಶನ್ನಗ್ನಿಂ ರುಕ್ಮಿಣ್ಕಾ ದ್ಯಾಸ್ತದಾತ್ಮಿಕಾಃ 
11 28 1 


ಅರ್ಜುನಃ ಪ್ರೇಯಸಃ ಸಖ್ಯುಃ ಕೃಷ್ಣಸ್ಯ ವಿರಹಾತುರಃ। | 


ಆತ್ಮಾನಂ ಸಾಂತ್ವಯಾಮಾಸ ಕೃಷ್ಣಗೀತೈಃ ಸದುಕ್ತಿಭಿ: 
॥ ೨೧ ॥ 


ಬಂಧೂನಾಂ ನಷ್ಟಗೋತ್ರಾಣಾಮರ್ಜುನಃ ಸಾಂಪರಾಯಿಕಮ್‌ 
ಹತಾನಾಂ ಕಾರಯಾಮಾಸ ಯಥಾವದನುಪೂರ್ವಶಃ 
112೨2 ॥ 


ದ್ವಾರಕಾಂ ಹರಿಣಾ ತ್ಯಕ್ತಾಂ ಸಮುದ್ರೋತಪ್ಲಾವಯತ್‌ ಕ್ಷಣಾತ್‌ | 
ವರ್ಜಯಿತ್ವಾ ಮಹಾರಾಜ ಶ್ರೀಮದ್ದಗವದಾಲಯಮ್‌ 
W ೨೩ ॥ 





ಭಗವಂತನು ಹೀಗೆ ಮಾಡಿರಬಹುದೇ ? ಅರ್ಥಾತ್‌ ಯೋಗಿಯು 
ಸಿದ್ದಿಗಳ ಮೂಲಕ ತನ್ನ ಶರೀರವನ್ನು ಉಳಿಸಿಕೊಳ್ಳಲು ಹಾಗೂ 
ಸಂಸಾರದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ರಮಮಾಣನಾಗಲು 
ಇಚ್ಛಿಸಬಾರದು. ಪೂರ್ಣವಾಗಿ ಅನಾಸಕ್ತನಾಗಿ ತನ್ನ ದಿವ್ಯಧಾಮ 
(ಪರಮಪದ)ದ ಯಾತ್ರೆಯನ್ನು ಕೈಗೊಳ್ಳಬೇಕು. ॥ ೧೩ ॥ ಪ್ರಾತಃ 


| ಕಾಲ ಎದ್ದು ಭಗವಾನ್‌ ಶ್ರೀಕೃಷ್ಣನ ಪರಮಧಾಮಗಮನದ ಈ 


| ಕಥೆಯನ್ನು "ವಕಾಗ್ರಚಿತ್ತದಿಂದ, ಭಕ್ತಿಯೊಂದಿಗೆ ಕೀರ್ತಿಸುವವನಿಗೆ 
ಭಗವಂತನ ಅ ಸರ್ವಶ್ರೇಷ್ಟ ಪರಮಪದ ಪ್ರಾಕ್ಟಿಯಾವಾಗುವುದು. ॥ ೧೪ 

ಇತ್ತ ದಾರುಕನು ಭಗವಾನ್‌ ಶ್ರೀಕೃಷ್ಣನ ವಿರಹದಿಂದ ವ್ಯಾಕುಲ 
ನಾಗಿ ದ್ವಾರಕೆಗೆ ಬಂದನು ಮತ್ತು ವಸುದೇವನ ಹಾಗೂ ಉಗ್ರ 
ಸೇನನ ಚರಣಗಳಲ್ಲಿ ಬಿದ್ದು, ಅವನ್ನು ಕಣ್ಣೀರಿನಿಂದ ತೊಳೆ 
ದನು. ॥ ೧೫ ॥ ಪರಿಣ್ಣಿತನೇ 1 ಅವನು ತನ್ನನ್ನು ಸಾವರಿಸಿಕೊಂಡು 
ಯದುವಂಶೀಯರ ವಿನಾಶದ ಎಲ್ಲಾ ವಿವರವನ್ನು ತಿಳಿಸಿದನು. 
ಅದನ್ನು ಕೇಳಿ ಜನರು ತುಂಬಾ ದುಃಖಿತರಾದರು ಮತ್ತು ಶೋಕ 
ದಿಂದ ಮೂರ್ಛಿತರಾದರು. ॥ ೧೬ ॥ ಭಗವಾನ್‌ ಶ್ರೀಕೃಷ್ಣನ 
ವಿಯೋಗದಿಂದ ವಿಹ್ವಲರಾಗಿ ಆ ಜನರು ತಲೆಚಚ್ಚಿಕೊಳ್ಳುತ್ತಾ, 
ಅವರ ಬಂಧು-ಬಾಂಧವರು ನಿಷ್ಟಾಣರಾಗಿ ಬಿದ್ದಲ್ಲಿಗೆ ಕೂಡಲೇ 
ತಲುಪಿದರು. ॥ ೧೭ ॥ 

ದೇವಕಿ, ರೋಹಿಣೀ ಮತ್ತು ವಸುದೇವನು ತಮ್ಮ ಪ್ರಿಯ ಪುತ್ರ 
ಶ್ರೀಕೃಷ್ಣ: ಬಲರಾಮರನ್ನು ಕಾಣದೆ ಶೋಕದಿಂದ ಪೀಡಿತರಾಗಿ 
ಎಚ್ಚರತಪ್ಪಿದರು. ॥ ೧೮ ॥ ಅವರು ಭಗವದ್ವಿರಹದಿಂದ ವ್ಯಾಕುಲ 
ರಾಗಿ ಅಲ್ಲೇ ತಮ್ಮ ಪ್ರಾಣಗಳನ್ನು ಬಿಟ್ಟು ಬಿಟ್ಟರು. ಸ್ವೀಯರು 
ತಮ್ಮ-ತಮ್ಮ ಪತಿಗಳ ಶವಗಳನ್ನು ಗುರುತಿಸಿ, ಅವನ್ನು ಹೃದಯಕ್ಕೆ 
ಒತ್ತಿಕೊಂಡು, ಅವರೊಂದಿಗೆ ಚಿತೆಯನ್ನೇರಿ ಭಸ್ಮವಾಗಿ 
ಹೋದರು. ॥ ೧೯ ॥ ಬಲರಾಮನ ಪತ್ನಿಯರು. ಅವನ ಶರೀರ 
ವನ್ನು ವಸುದೇವನ ಪತ್ನಿಯರು ಅವನ. ಶವವನ್ನು ಭಗವಂತನ 
ತಡ ತಮ್ಮ 'ಪತಿಗಳ ಶವದೊಂದಿಗೆ ಅಗ್ನಿಪ್ರವೇಶ 
ಮಾಡಿದರು. ರುಕ್ಕಿಣಿಯೇ ಮೊದಲಾದ ಭಗವಾನ್‌ ಶ್ರೀಕೃಷ್ಣನ ಪಟ್ಟ 
ಮಹಿಷಿಯರು ಜಗತ್ಸತಿಯ ಧ್ಯಾನದಲ್ಲಿ ಮಗ್ನರಾಗಿ ಅಗ್ನಿಪ್ರವೇಶ 
ಮಾಡಿದರು. ॥ ೨೦ ॥ 

ಪರೀಕ್ಷಿತನೇ | ಅರ್ಜುನನು ತನ್ನ ಪರಮ ಪ್ರಿಯತಮನೂ, 


| ಸಖನೂ ಆದ ಭಗವಾನ್‌ ಶ್ರೀಕೃಷ್ಣನ ಎರಹದಿಂದ ಮೊದಲಿಗೆನೋ 


ಆತ್ಯಂತ ವ್ಯಾಕುಲನಾದನು. ಮತ್ತೆ ಅವನು ಶ್ರೀಕೃಷ್ಣನ ಗೀತೋಕ್ತ 
ಸದುಪದೇಶಗಳನ್ನು ಸ್ಥರಿಸುತ್ತಾ ತನ್ನ ಮನಸ್ಸನ್ನು ಸಮಾಧಾನಗೊಳಿಸಿ 
ದನು. ॥ ೨೧ ॥ ಯದುವಂಶದ ಮೃತ ವ್ಯಕ್ತಿಗಳಲ್ಲಿ ಹಿಂಡ ಕೊಡಲು 
ಯಾರೂ ಇಲ್ಲದ್ದರಿಂದ ಶ್ರಾದ್ಧಾದಿಗಳನ್ನು ಅರ್ಜುನನೇ ಕ್ರಮವಾಗಿ, 
ವಿಧಿಪೂರ್ವಕವಾಗಿ ಮಾಡಿಸಿದನು. ॥ ೨೨ ॥ ಮಹಾರಾಜನೇ | 
ಭಗವಂತನು ಇಲ್ಲದಿದ್ದಾಗ ಸಮುದ್ರವು ಏಕಮಾತ್ರ ಭಗವಾನ್‌ 
ಶ್ರೀಕೃಷ್ಣನ ಅರಮನೆಯನ್ನು ಬಿಟ್ಟು ಒಂದೇ ಕೃಣದಲ್ಲಿ ಇಡೀ 
ದ್ವಾರಕೆಯನ್ನು ಮುಳುಗಿಸಿಬಿಟ್ಟಿತು. ॥ ೨೩ ॥ 


31 ಅಧ್ಯಾಯ] 


ಏಕಾದಶ ಸ್ಫಂಧ 


773 





ನಿತ್ಯಂ ಸಂನಿಹಿತಸ್ಪತ್ರ ಭಗವಾನ್‌ ಮಧುಸೂದನಃ । 
ಸ್ಮತ್ಯಾಶೇಷಾಶುಭಹರಂ ಸರ್ವಮಂಗಲಮಂಗಲಮ್‌ 
| ೨೪ I 


ಸ್ಟ್ರೀಬಾಲವೃದ್ಧಾನಾದಾಯ ಹತಶೇಷಾನ್‌ ಧನಂಜಯಃ । 
ಇಂದ್ರಪ್ರಸ್ಥಂ ಸಮಾವೇಶ್ಕ ವಜ್ರಂ ತತ್ರಾಭ್ಯಷೇಚಯತ್‌ 
॥ ೨೫ ॥ 


ಶ್ರುತ್ವಾ ಸುಹೃದ್ದಧಂ ರಾಜನ್ನರ್ಜುನಾತ್ತೇ ಪಿತಾಮಹಾಃ | 
ತಾಂತು ವಂಶಧರಂ ಕೃತ್ವಾಜಗ್ಯು: ಸರ್ವೇ ಮಹಾಪಥಮ್‌ 
॥ 2೬ 1 


ಯ ಏತದ್ದೇವದೇವಸ್ಯ ವಿಷ್ಣೋಃ ಕರ್ಮಾಣಿ ಜನ್ಮ ಚ। 
ಕೀರ್ತಯೇಚ್ಛದ್ದಯಾ ಮರ್ತ್ಯಃ ಸರ್ವಪಾಪೈಃ ಪ್ರಮುಚ್ಛತೇ 
॥ ೨೭ ॥ 


ಇತ್ಸಂ ಹರೇರ್ಭಗವತೋ ರುಚಿರಾವತಾರ- 
ವೀರ್ಯಾಣಿ ಬಾಲಚರಿತಾನಿ ಚ ಶಂತಮಾನಿ । 
ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ಮನುಷ್ಯೋ 
ಭಕ್ತಿಂ ಪರಾಂ ಹರಮಹಂಸಗತ್‌ ಲಭೇತ ॥ ೨೮ ॥ 


ಭಗವಾನ್‌ ಶ್ರೀಕೃಷ್ಣನು ಅಲ್ಲಿ ಈಗಲೂ ಸದಾ-ಸರ್ವದಾ 
ವಾಸಿಸುತ್ತಿರುವನು. ಆ ಸ್ಥಾನದ ಸ್ಥ್ಫರಣೆಮಾತ್ರದಿಂದಲೇ ಎಲ್ಲಪಾಪ 
ತಾಪಗಳು ನಾಶವಾಗಿ, ಎಲ್ಲ ಮಂಗಲಗಳಿಗೂ ಮಂಗಲ ಉಂಟಾ 
ಗುವುದು. ॥ ೨೪ ॥ ಪ್ರಿಯ ಪರೀಕ್ಷಿತನೇ | ಪಿಂಡ ದಾನಾದಿಗಳ 
ಬಳಿಕ ಅಲ್ಲಿ ಉಳಿದಿದ್ದ ಸ್ವ್ರೀಯರೂ, ಬಾಲಕರು, ವೃದ್ಧರೇ 
ಮುಂತಾದವರನ್ನು ಕರೆದುಕೊಂಡು ಅರ್ಜುನನು ಇಂದ್ರ ಪ್ರಸ್ಥ 
ಬಂದನು. ಅಲ್ಲಿ ಎಲ್ಲರಿಗೂ ಯಥಾಯೋಗ್ಯ ವಸತಿ ಏರ್ಪಡಿಸಿ 
ಮಥುರೆಯಲ್ಲಿ ಅನಿರುದ್ಧನ ಪುತ್ರ ವಜ್ತನಾಭನಿಗೆ ರಾಜ್ಯಾಭಿಷೇಕ 
ಮಾಡಿದನು. ॥ ೨೫ ॥ ರಾಜನೇ! ನಿನ್ನ ಪಿಶಾಮಹನಾದ 


ಯುಧಿಷ್ಠಿರ ಮೊದಲಾದ ಪಾಂಡವರಿಗೆ ಯದುವಂಶೀಯರ 


ಸಂಹಾರವಾಯಿತು ಎಂಬುದು ಅರ್ಜುನನಿಂದಲೇ ತಿಳಿಯಿತು. 
ಆಗ ಅವರು ತನ್ನ ವಂಶಧರ ನಿನ್ನನ್ನು ರಾಜ್ಯಕ್ಕೆ ಪಟ್ಟಾಭಿಷೇಕಗೈದು ' 
ಹಿಮಾಲಯದ ವೀರಯಾತ್ರೆಯನ್ನು ಕೈಗೊಂಡರು. ॥ ೨೬ ॥ 
ನಾನು ನಿನಗೆ ದೇವತೆಗಳಿಗೂ ಆರಾಧ್ಯನಾದ ಭಗವಾನ್‌ 
ಶ್ರೀಕೃಷ್ಣನ ಜನ್ಮಲೀಲೆ ಮತ್ತು ಕರ್ಮಲೀಲೆಗಳನ್ನು ಹೇಳಿದೆ. ಶ್ರದ್ಧೆ 
ಯಿಂದೊಡಗೂಡಿ ಇದನ್ನು ಕೀರ್ತಿಸುವ ಮನುಷ್ಯನು ಸಮಸ್ತ 
ಪಾಪಗಳಿಂದ ಮುಕ್ಕನಾಗಿ ಹೋಗುತ್ತಾನೆ. ॥ ೨೭ ॥ ಪರಿಕ್ಣಿಕನೇ | 
ಈ ಪ್ರಕಾರ ಭಕ್ಕಭಯಹಾರಿ ನಿಖಿಲ ಸೌಂದರ್ಯ-ಮಾಧುರ್ಯ 
ನಿಧಿ ಶ್ರೀಕೃಷ್ಣಚಂದ್ರನ ಅವತಾರ ಸಂಬಂಧೀ ರುಚಿರ ಪರಾಕ್ರಮ 
ಮತ್ತು ಈ ಶ್ರೀಮದ್ಭಾಗವತಮಹಾಪುರಾಣದಲ್ಲಿ ಹಾಗೂ ಬೇರೆ 
ಪುರಾಣಗಳಲ್ಲಿ ವರ್ಣಿತ ಪರಮಾನಂದಮಯ ಬಾಲಲೀಲೆ, 
ಕೈಶೋರಲೀಲೆ ಮುಂತಾದವುಗಳನ್ನು ಸಂಕೀರ್ತನೆ ಮಾಡುವ 
ಮನುಷ್ಯನಿಗೆ ಪರಮಹಂಸ ಮುನೀಂದ್ರರ ಅಂತಿಮ ಪ್ರಾಪ್ತವ್ಯವಾದ 
ಶ್ರೀಕೃಷ್ಣನ ಚರಣಗಳಲ್ಲಿ ಪರಾಭಕ್ತಿಯು ಪ್ರಾಪ್ತವಾಗುತ್ತದೆ. ೨೮ ॥ 


ಮೂವತ್ತೊಂದನೆಯ ಅಧ್ಯಾ ಯವು ಮುಗಿಯಿತು. ॥ ೩೦ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಏಕಾದಶ ಸ್ವಂಧೇ ಏಕತ್ರಿಶೋತಧ್ಯಾಯಃ॥ ೩೧ ॥ 


ಹನ್ನೊಂದನೆಯ ಸ್ವಂಧವು ಸಂಪೂರ್ಣವಾಯಿತು. 


ಹರಿಂ ತತ್ತತ್‌ - 


ಹರಿಃಓಂ ತತ್‌ 


iy 


॥ ಓಂ ನಮೋ ಭಗವತೇ ವಾಸುದೇವಾಯ ॥ 


್ರೀಮಾದ್ಯಗವತಮಹಾಸ್ಸದಾಣನ್‌ 
ದ್ವಾದಶಃ ಸೃಂಧಃ 


ಮೊದಲನೆಯ ಆ 

ಕಲಿಯುಗದ ರಾಜವಂಶಗಳ ವರ್ಣನೆ 
ರಾಜೋವಾಚ ಪರೀಕ್ಷಿದ್ರಾಜನು ಕೇಳಿದನು - ಮಹಾಮುನಿಗಳೇ! ಯದು 
ಸ್ವಧಾಮಾನುಗತೇ ಕೃಷ್ಣೇ ಯದುವಂಶವಿಭೂಷಣೇ | ಕ ba ಭಗವಾನ್‌ ಶ್ರೀಕೃಷ್ಣನು LS. 

ಭೂಮಿಯಲ್ಲಿ ಯಾವ ರಾಜವಂ 
ಕಸ್ಯ ವಂಶೋ5ಭವತ್ಸೃಥ್ವಾಮೇತದಾಚಕ್ಕ್ವಮೇ ಮುನೇ ರಾಜ್ಯವಾಳಿದರು? ಈಗ ಯಾರು ಆಳುತ್ತಿರುವರು? ತಾವು 
1 0 ॥ ದಯಮಾಡಿ ತಿಳಿಸಿರಿ. ॥ ೧॥ 

ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯ ಪರೀಕ್ಷಿತನೇ | 
ಯೋತಂತ್ಯ:ಪುರಂಜಯೋ ನಾಮ ಭಾವ್ಯೋ ಬಾರ್ಹದ್ರಥೋನೃಪ | | ಜರಾಸಂಧನ ತಂದೆಯಾದ ಬೃಹದ್ರಥನ ವಂಶದಲ್ಲಿ ಪುರಂಜಯ 
ತಸ್ಯಾಮಾತ್ಯಸ್ತು ಶುನಕೋ ಹತ್ವಾ ಸ್ವಾಮಿನಮಾತ್ಮಜಮ್‌ ಅಥವಾ ರಿಪುಂಜಯ ಎನ್ನುವವನು ಕಡೆಯ ರಾಜನಾಗುವನು 
1 ೨ || | ಎಂದು ನಾನು ಹಿಂದೆ ಒಂಭತ್ತನೇ ಸ್ಕಂಧದಲ್ಲಿ ತಿಳಿಸಿದ್ದೆ ಅವನಿಗೆ 


ಪ್ರದ್ಯೋತಸಂಜ್ಞಂ ರಾಜಾನಂ ಕರ್ತಾ ಯತ್ನಾಲಕಃ ಸುತಃ । 
ವಿಶಾಖಯೂಪಸ್ತತ್ತುತ್ರೋ ಭವಿತಾ ರಾಜಕಸ್ತತಃ 
IH & | 
ನಂದಿವರ್ಧ ನಸ್ಪತ್ತುತ್ತಃ ಪಂಚಿ ಪ್ರದ್ಯೋತನಾ ಇಮೇ । 
ಅಪ್ಪತ್ರಿಂಶೋತ್ತರಶತಂ ಭೋಕ್ಸ್ಯಂತಿ ಪೃಥಿವೀಂ ನೃಪಾಃ 


| ೪ 1 
ಶಿಶುನಾಗಸ್ಪತೋ ಭಾವಃ ಕಾಕವರ್ಣಸ್ತು ತತ್ತುತಃ । 
ಕ್ಲೇಮಧರ್ಮಾ ತಸ್ಯ ಸುತಃ ಕ್ಷೇತ್ರಜ್ಞ ಕ್ಲೇಮಧರ್ಮಜಃ 

1 ೫ I 
ವಿಧಿಸಾರಃ ಸುತಸ್ಪಸ್ಯಾಜಾತಶತ್ರುರ್ಭವಿಹ್ಮತಿ | 
ದರ್ಭಕಸ್ಪತುತೋ ಭಾವೀ ದರ್ಭಕಸ್ಯಾಜಯಃ ಸ್ಥ ತಃ 

|| ೬. || 
ನಂದಿವರ್ಧನ ಆಜೇಯೋ ಮಹಾನಂದಿ: ಸುತಸ್ಪತಃ | 
ಶಿಶುನಾಗಾ ದಶೈವೈತೇ ಪಷ್ಟುತ್ತರಶತತ್ರಯಮ್‌ 

| ೭ 1 


ಸಮಾ ಭೋಕ್ಸ್ಯಂತಿ ಪೃಥಿವೀಂ ಕುರುಶ್ರೇಷ್ಠ ಕಲೌ ನೃಹಾ: । 
ಮಹಾನಂದಿಸುತೋ ರಾಜನ್‌ ಶೂದ್ರೀಗರ್ಭೋದ್ಧವೋ ಬಲೀ 
1 ೮ ॥ 
ಮಹಾಪದ್ಧಪತಿಃ ಕಶ್ಚಿನ್ನಂದಃ ಕೃಶ್ರವಿನಾಶಕೃತ್‌ । 
ತತೋ ನೃಪಾ ಭವಿಷ್ಯಂತಿ ಶೂದ್ರಪ್ರಾಯಾಸ್ತಧಾರ್ಮಿಕಾಃ 
WF ॥ 


ಶುನಕನೆಂಬ ಮಂತ್ರಿಯಾಗುವನು. ಅವನು ತನ್ನ ಒಡೆಯನನ್ನು 
ಕೊಂದು ತನ್ನ ಪುತ್ರನಾದ ಪ್ರದ್ಯೋತನನ್ನು ಸಿಂಹಾಸನದಲ್ಲಿ ಕೂರಿಸು 
ವನು. ಪ್ರದ್ಯೋತನಿಗೆ ಪಾಲಕನೆಂಬ ಪುತ್ರನೂ, ಪಾಲಕನಿಗೆ ವಿಶಾಖ 
ಯೂಪನೂ, ವಿಶಾಖಯೂಪನಿಗೆ ರಾಜಕ ಹಾಗೂ ರಾಜಕನಿಗೆ 
ನಂದಿವರ್ಧನನೆಂಬ ಪುತ್ರನು ಹುಟ್ಟುವನು. ಪ್ರದ್ಯೋತವಂಶದಲ್ಲಿ 
ಇವರೇ ಐದು ಮಂದಿ ರಾಜರಾಗುವರು. ಇವರೆಲ್ಲರೂ ಪ್ರದ್ಯೋತ 
ರೆಂದೇ ಕರೆಸಿಕೊಳ್ಳುವರು. ಇವರು ನೂರು ಮೂವತ್ತೆಂಟು ವರ್ಷ 
ಗಳವರೆಗೆ ಧರೆಯ ರಾಜತ್ವವನ್ನು ಅನುಭವಿಸುವರು. ॥ ೨-೪ ॥ 

ಅನಂತರ ಶಿಶುನಾಗನೆಂಬುವನು ರಾಜನಾಗುವನು. ಅವನ 
ಪುತ್ರನು ಕಾಕವರ್ಣ, ಅವನಿಗೆ ಕ್ಷೇಮಧರ್ಮನೆಂಬ ಪುತ್ರನೂ, 
ಅವನಿಗೆ ಕ್ಷೇತ್ರಜ್ಞನೆಂಬ ಪುತ್ರನು ಹುಟ್ಟುವನು. ॥ ೫ ॥ ಕ್ಷೇತ್ರಜ್ಞನಿಗೆ 
ವಿಧಿಸಾರನೂ, ಅವನಿಗೆ ಅಜಾತಶತ್ತುವೂ, ಅಜಾಶಶತ್ರುವಿಗೆ 
ದರ್ಭಕನೂ, ಅವನಿಗೆ ಅಜಯನೆಂಬ ಪುತ್ರ ಜನಿಸುವನು. ॥ ೬ ॥ 
ಅಜಯನಿಂದ ನಂದಿವರ್ಧನನೂ, ಅವನಿಂದ ಮಹಾನಂದಿಯು 
ಹುಟ್ಟುವನು. ಈ ಶಿಶುನಾಗವಂಶದಲ್ಲಿ ಈ ಹತ್ತು ರಾಜರು 
ಕಲಿಯುಗದಲ್ಲಿ ಮುನ್ನೂರ ಅರವತ್ತು ವರ್ಷಗಳವರೆಗೆ ಭೂಮಿ 
ಯಲ್ಲಿ ರಾಜ್ಯವಾಳುವರು. ಮಹಾನಂದಿಯ ಶೂದ್ರಪತ್ನಿಯಲ್ಲಿ 
ನಂದನೆಂಬ ಪುತ್ರನು ಹುಟ್ಟುವನು. ಈ ಮಹಾಬಲಿಷ್ಠನಾದ 
ನಂದನು ಮಹಾಪದ್ಧವೆಂಬ ನಿಧಿಗೆ ಅಧಿಕಾರಿಯಾಗುವನು. ಅದ 
ರಿಂದ ಜನರು ಇವನಿಗೆ 'ಮಹಾಪ ಪದ್ಧ. ಎಂದೂ ಹೇಳುವರು, 
ಈತನು ಕೃತ್ರಿಯರಾಜರ ನಾಶಕ್ಕೆ ಕಾರಣನಾಗುವನು. ಅಲ್ಲಿಂದ 
ಮುಂದಿನ ರಾಜರು ಪ್ರಾಯಶಃ ಶೂದ್ರರೂ, ಅಧಾರ್ಮಿಕರೇ 
ಆಗುವರು. ॥ ೭-೯ ॥ 


ಸ ಏಕಚ್ಛತ್ರಾಂ ಪೃಥಿವೀಮನುಲ್ಲಂಘಿತತಾಸನಃ। ಮಹಾಪದ್ಧನು ಭೂಮಿಯಲ್ಲಿ ಏಕಚ್ಚತ್ರಾಧಿಪತಿಯಾಗುವನು. 
ಶಾಸಿಷ್ಯತಿ ಮಹಾಪದ್ಧೋ ದ್ವಿತೀಯ ಅವ ಭಾರ್ಗವಃ | ಅವನ ಶಾಸನವನ್ನುಯಾರೂ ಮೀರಲಾರರು. ಕ್ಷತ್ರಿಯರ ವಿನಾಶಕ್ಕೆ 
೧೦ ॥ | ಕಾರಣವಾದ ಇವನು ಇನ್ನೊಬ್ಬ ಪರಶುರಾಮನೆಂದೇ ತಿಳಿಯ 

ತಸ್ಯ ಚಾಷೌ ಭವಿಷ್ಯಂತಿ ಸುಮಾಲ್ಯಪ್ರಮುಖಾಃ ಸುತಾಃ | ಬೆಣು. ॥ ೧೦ ॥ ಇವನಿಗೆ ಸುಮಾಲ್ಯರೇ ಮೊದಲಾದ ಎಂಟು 
ಯ ಇಮಾಂ ಭೋಕ್ಪ್ರಂತಿ ಮಹೀಂ ರಾಜಾನಃ ಸ್ಫಶತಂ ಸಮಾಃ ಮಂದಿ ಪುತ್ರರಾಗುವರು. ಅವರೆಲ್ಲರೂ ರಾಜರಾಗಿ ನೂರುವರ್ಷ 
ಕ 1 ೧೧॥ ಗಳ ಕಾಲ ಭೂಮಿಯನ್ನು ಅನುಭವಿಸುವರು. ॥ ೧೧ ॥ ಕೌಟಿಲ್ಯ 

ನವ ನಂದಾನ್‌ ದ್ವಿಜಃ ಶಶ್ಚಿಶಪನ್ನಾನುದ್ಧರಿಷ್ಕತಿ । ವಾತ್ಸ್ಯಾಯನ ಅಥವಾ ಚಾಣಕ್ಕನೆಂದು ಪ್ರಸಿದ್ಧನಾದ ಒಬ್ಬ 


ತೇಷಾಮಭಾವೇ ಜಗತೀಂ ಮೌರ್ಯಾ ಭೋಕ್ಪಂತಿ ವೈ ಕಲೌ ಸ ಹ ಜ್ಯ ಹ ಭಗ ಸಮಾಲ್ಕರೇ 
1 ೧೨ 1 | ಆ ಸ 


ಅಳಿದುಹೋದಮೇಲೆ ಕಲಿಯುಗದಲ್ಲಿ ಮೌರ್ಯವಂಶದ 
ಸ ಏವ ಚಂದ್ರಗುಪ್ತಂ ವೈ ದಿಜೋ ರಾಜ್ಯೇಕಭಿಷೇಕೃೃತಿ | ತಾ ಕ್ಯ 


ತ "ಸ ರಾಜರು ಭೂಮಿಯನ್ನು ಆಳುವರು. ॥ ೧೨ ॥ ಚಾಣಕ್ಯನು ಮೊಟ್ಟ 
ತತ್ತುತೋ ವಾರಿಸಾರಸ್ತು ತತಶ್ಪಾ ೇಕವರ್ಥನಃ ಮೊದಲಿಗೆ ಚಂದ್ರಗುಪ್ತ ಮೌರ್ಯನನ್ನು ರಾಜನಾಗಿ ಪಟ್ಟಾಭಿಷೇಕ 
I ೧೩ ॥ | 


ಮಾಡುವನು. ಚಂದ್ರಗುಪ್ತನ ಪುತ್ರ ವಾರಿಸಾರನಾಗುವನು ಮತ್ತು 
ಸುಯಶಾ ಭವಿತಾ ತಸ್ಯ ಸಂಗತಃ ಸುಯಶಷಹುತಃ | 


ವಾರಿಸಾರನಿಗೆ ಅಶೋಕ ವರ್ಧನನು ಜನಿಸುವನು. ॥ ೧೩ ॥ 
ಶಾಲಿಶೂಕಸ್ತತಸ್ನಸ್ಥ  ಸೋಮಶರ್ಮಾ ಭವಿಷ್ಯತಿ | ಅತೋಕವರ್ಧನನಿಗೆ ಸುಯಶನೆಂಬ ಪುತ್ರನಾಗುವನು. ಅವನಿಗೆ 
WO | 


ಸಂಗತ, ಸಂಗತನಿಗೆ ಶಾಲಿಶೂಕ ಮತ್ತು ಶಾಲಿಶೂಕನಿಗೆ ಸೋಮ 
ಶತಧನ್ವಾ ತತಸ್ತಸ್ಯ ಭವಿತಾ ತದ್ಬೃಹದ್ರಥಃ । 


ಶರ್ಮಾ ಆಗುವನು. ॥ ೧೪ ॥ ಸೋಮಶರ್ಮನಿಗೆ ಶತಧನ್ವಾ 
ಮೌರ್ಯಾಹ್ಯೇತೇ ದಶನೃಪಾಃ ಸಪ್ತತ್ರಿಂಶಚ್ಛತೋತ್ತರಮ್‌ । | ಶತಧಸ್ವನಿಗೆ ಬೃಹದ್ರಥ ಪುತ್ರನಾಗುವನು. ಕುರುವಂಶ ವಿಭೂಷಿತ 
ಸಮಾ ಭೋಕ್ಕಲತಿ ಪೃಥಿವೀಂ ಕಲೌ ಕುರುಕುಲೋದ್ದಹ 


ಪರೀಕ್ಷಿತನೇ ! ಮೌರ್ಯವಂಶದ ಈ ಹತ್ತು ಮಂದಿ* ರಾಜರು 
11 ೧೫ 1 


ಕಲಿಯುಗದಲ್ಲಿ ಒಂದುನೂರ ಮೂವತ್ತೇಳು ವರ್ಷಗಳ ಕಾಲ 
ಹತ್ವಾ ಬೃಹದ್ರಥಂ ಮೌರ್ಯಂ ತಸ್ಯ ಸೇನಾಪತಿಃ ಕಲೌ। ರಾಜ್ಯವನ್ನಾಳುವರು. ಬೃಹದ್ರಥನಿಗೆ ಪುಷ್ಕಮಿತ್ರಶುಂಗನೆಂಬುವನು 
ಪುಷ್ಕಮಿತ್ರಸ್ತು ಶುಂಗಾಹ್ವ ಸ್ವಯಂ ರಾಜ್ಯಂ ಕರಿಷ್ಕತಿ । 


ಸೇನಾಪತಿ. ಅವನು ತನ್ನ ಒಡೆಯನನ್ನು ಕೊಂದು ತಾನೇ ರಾಜ 
ಆಗಿಮಿತ್ತಸತಸಸ್ಥಾತ್‌ ಸುಜ್ಯೇಷ್ಟೋತ ತಿ | ನಾಗುವನು. ಪುಷ್ಯಮಿತ್ತನಿಗೆ ಅಗ್ಗಿಮಿತ್ರ ಹಾಗೂ ಆಗ್ಗಿಮಿತ್ರನಿಗೆ 
ಬಿತ್ತ 3 ಜೈ ಹ | pe [ಸ ತಸಗುವನು ॥ GEE ವಸುಮಿತ್ರ, 
ದಸುಮಿತ್ರೋ ಭದ್ರಕತ್ಚ ಪುಲಿಂದೋ ಭವಿತಾ ತತಃ। | ಮರಿಮತನಿಗೆ ಭದ್ರಕ ಮತ್ತು ಭದ್ರಕನಿಗೆ ಪುಲಿಂದ, ಪುಲಿಂದಕುಗ 
ತತೋ ಘೋಷ: ಸುತಸ್ತಸ್ಥಾದ್ವಜ್ರಮಿತ್ರೋ ಭವಿಷ್ಯತಿ ಘೋಷ, ಘೋಷನಿಗೆ ವಜ್ರಮಿತ್ರನು ಮಗನಾಗುವನು. ॥ ೧೭ ॥ 
ಯ ವ ಕಲ್ಲ 
ಂಶದ ಈ ಹತ್ತುಮಂದಿ ರಾಜ ಡು 

ತತೋ  ಭಾಗವತಸ್ತಸ್ಥಾದ್ದೇವಭೂತಿರಿತಿ ಶ್ರುತಃ! | ರಾಗಳವರೆಗೆ ಪೃಥ್ವಿಯನ್ನು ಪಾಲಿಸುವರು. ॥೧೮॥ 
ಶುಂಗಾ ದಶೈತೇ ಭೋಕ್ಪೃಂತಿ ಭೂಮಿಂ ವರ್ಷಶತಾಧಿಕಮ್‌ ಪರೀಕ್ಷಿತನೇ | ಶುಂಗವಂಶೀಯರಾಜರ ತರುವಾಯ ಈ 
॥| ೧೮ ॥ | ಭೂಮಿಯನ್ನು ಕಣ್ಣವಂಶೀಯ ರಾಜರು ಆಳುವರು. ಇವರು ತಮ್ಮ 
ತತಃ ಕಣ್ಣಾನಿಯಂ ಭೂಮಿರ್ಯಾಸ್ಯತ್ಯಲ್ಪಗುಣಾನ್ಸೃಪ । | ದಿನ ರಾಜರಿಗಿಂತ ಗುಣಮಟ್ಟದಲ್ಲಿ ಆಲ್ಬರಾಗುವರು. ಶುಂಗ 
ಶುಂಗಂ ಹತ್ವಾದೇವಭೂತಿಂ ಕಣ್ಟೋ3ಮಾತ್ಯಸ್ತು ಕಾಮಿನಮ್‌ ವಂಶದ ಕೊನೆಯ ರಾಜನಾದ ದೇವಭೂತಿಯು ಅತ್ಯಂತ 
॥ ೧೯ 1! | ವಿಷಯಲಂಪಟನಾಗುವನು. ಅವನನ್ನುಕೊಂದುಮಹಾಮತಿಯಾದ 

ಸ್ವಯಂ ಕರಿಷ್ಕತೇ ರಾಜ್ಯಂ ವಪಸುದೇವೋ ಮಹಾಮತಿಃ । 

ತಸ್ಯ ಪುತ್ರಸ್ತು ಭೂಮಿತ್ರಪ್ರಸ್ಯ ನಾರಾಯಣಃ ಸುತಃ । 


ಮಂತ್ರಿ ಕಣ್ವವಂಶೀಯ ವಸುದೇವನು ರಾಜ್ಯವನ್ನು ಪಡೆಯುವನು. 
ಆ ವಸುದೇವನಿಗೆ ಭೂಮಿತ್ರನೂ, ಭೂಮಿತ್ರನಿಗೆ ನಾರಾಯಣ 

ನಾರಾಯಣಸ್ಯ ಭವಿತಾ ಸುಶರ್ಮೂ ನಾಮ ವಿಶ್ರುತಃ 

|| ೨೦ 1 




























ನೆಂಬುವನೂ, ಅವನಿಗೆ ಅತ್ಯಂತ ಯಶಸ್ವಿಯಾದ ಸುಶರ್ಮಾ 
ಎಂಬ ಪುತ್ರನಾಗುವನು. ॥ ೧೯-೨೦ ॥ ಕಣ್ವವಂಶದ ಈ ನಾಲ್ವರು 


* ಮೌರ್ಯರಾಜರ ಸಂಖ್ಯೆ ಚಂದ್ರಗುಪ್ಪನನ್ನು ಸೇರಿಸಿ ಒಂಭತ್ತೆಃ ಆಗುವುದು. ಆದರೆ ವಿಷ್ಣುಪುರಾಣಾದಿಗಳಲ್ಲಿ ಚಂದ್ರಗುಪ್ತನಿಂದ ಐದನೆಯವನಾದ 
ದಶರಥ ಎಂಬ ಮೌರ್ಯವಂಶೀರಾಜನ ಉಲ್ಲೇಖ ದೊರೆಯುತ್ತದೆ. ಅವನನ್ನು ಸೇರಿಸಿ ಇಲ್ಲಿ ) ಹತ್ತುಮಂದಿ ಎಂದು ತಿಳಿಯಬೇಕು. 


1 ಅಧ್ಯಾಯ) 


ಪ್ಯಾ ಸಂದ 


777 





ಕಾಣ್ಟಾಯನಾ ಇಮೇ ಭೂಮಿಂ ಚತ್ವಾರಿಂಶಚ್ಚ ಪಂಚ ಚ । 
ಶತಾನಿ ತ್ರೀಣಿ ಭೋತ್ಸ್ಯಂತಿ ವರ್ಷಾಣಾಂ ಚಕಲೌ ಯುಗೇ 

॥ 2೦ ॥ 
ಹತ್ತಾಕಾಣ್ಣಿಂ ಸುಶರ್ಮಾಣಂ ತದ್ಧ್ವತ್ಯೋ ವೃಷಲೋ ಬಲೀ | 
ಗಾಂ ಭೋಕ ೃತ್ಯಂಧ್ರ ಜಾತೀಯ: ಕಂಚತ್ಯಾಲಮಸತ್ತಮಃ 

॥1 ೨೨॥ 
ಕೃಷ್ಣನಾಮಾಥ ತದ್ಭಾತಾ ಭವಿತಾ ಪೃಥಿವೀಪತಿಃ | 
ಶ್ರೀಶಾಂತಕರ್ಣಸ್ತತ್ತುತ್ರ೦೭ ಪೌರ್ಣಮಾಸಸ್ತು ತತುತಃ 


|| 2% ॥| 
ಲಂಬೋದರಸ್ತು ತತ್ಪುತ್ರಸಸ್ಥಾಚ್ಛಿಬಿಲಕೋ ನೃಪಃ । 
ಮೇಘಸ್ಟಾಶಿಶ್ಚಿಬಿಲಕಾದಟಮಾನಸ್ಕು ತಸ್ಯ ಚ 

| 2% 1 
ಅನಿಷ್ಠಕರ್ಮಾ ಹಾಲೇಯಸ್ತಲಕಸ್ಥಸ್ಯ ಚಾತ್ಕಜಃ | 
ಪುರೀಷಭೀರುಸ್ಪತ್ತುತ್ತಸಕೋ ರಾಜಾ ಸುನಂದನಃ 

Il 2೫ || 


ಚಕೋರೋ ಬಹವೋ ಯತ್ರ ಶಿವಸ್ತಾತಿರರಿಂದಮಃ । 
ತಸ್ಯಾಪಿ ಗೋಮತೀಪುತ್ರಃ ಪುರೀಮಾನ್ಫವಿತಾ ತತಃ 


Wl ೨೬ 11 
ಮೇದಃಶಿರಾಃ ಶಿವಸ್ಥಂಧೋ ಯಜ್ಞಶ್ರೀಸ್ತತ್ತುತಸ್ಪತಃ । 
ವಿಜಯಸ್ತತ್ತುತೋ ಭಾವ್ಯಶ್ಚಂದ್ರವಿಜ್ಞ್ಯ ಸಲೋಮಧಿಃ 

| ೨೭ I 
ಏತೇ ತ್ರಿಂಶನ ಸೃಪತಯಶೃತ್ವಾರ್ಯಬ್ಬಶತಾನಿ  ಚ। 
ಷಟ್‌ಪಂಚಾಶಚ್ಚ ಪೃಥಿವೀಂ ಭೋತ್ಸ್ಯಂತಿ ಕುರುನಂದನ 

|| ೨೮ ॥॥ 


ಸಪ್ತಾಭೀರಾ ಆವಭ್ಛತ್ಯಾ ದಶ ಗರ್ದಭಿನೋ ನೃಷಾಃ । 
ಕಂಕಾಃ ಷೋಡಶ ಭೂಪಾಲಾ ಭವಿಷ್ಯಂತೃತಿಲೋಲುಪಾಃ 

11 ೨೯ || 
ತತೋರಷ್ಕೌಯವನಾ ಭಾವ್ಯಾ ಶೃತುರ್ದಶ ತುರುಷ್ಠಕಾಃ | 
ಭೂಯೋ ದಶ ಗುರುಂಡಾಶ್ಚ ಮೌನಾ ಏಕಾದಶೈವ ತು 


|| ೩೦ ॥| | 


ಏತೇ ಭೋಕ್ಸ್ಯಂತಿ ಪೃಥಿವೀಂ ದಶವರ್ಷಶತಾನಿ ಚ। 
ನವಾಧಿಕಾಂ ಚ ನವತಿಂ ಮೌನಾ ಏಕಾದಶ ಕ್ಲಿತಿಮ್‌ 
|| ೩೧ ॥| 
ಭೋಕ್ಸ್ವೃಂತ್ಯಬ್ಧಶತಾನ್ಯಂಗ ತ್ರೀಣಿ ತೈಃ ಸಂಸ್ಥಿತೇ ತತಃ । 
ಕಿಲಿಕಿಲಾಯಾಂ ನೃಷತಯೋ ಭೂತನಂದೋ5 ಥವಂಗಿರಿ: 
೩೨ ॥ 
ಶಿಶುನಂದಿಶ್ಚ ತದ್‌ ಭ್ರಾತಾ ಯಶೋನಂದಿಃ ಪ್ರವೀರಕಃ | 
ಇತ್ಯೇತೇ ವೈ ವರ್ಷಶತಂ ಭವಿಷ್ಯಂತ್ಯಧಿಕಾನಿ ಷಟ್‌ 
॥ ೩೩ ॥ 
ತೇಷಾಂ ತ್ರಯೋದಶ ಸುತಾ ಭವಿತಾರಶ್ಚ ಬಾಹಿಕಾಃ । 
ಪುಷ್ಕಮಿತ್ರೋ5ಥ ರಾಜನ್ಯೋ ದುರ್ಮಿತೊ ್ರೀಸ್ಥ ತಥೈವ ಚ 
॥1 ೩೪ 1 





ಕಾಣ್ಯಾಯನರೆಂದು ಖ್ಯಾತರಾಗಿ ಕಲಿಯುಗದ ಮೂನ್ನೂರ 
ನಲವತ್ತೈದು ವರ್ಷಗಳವರೆಗೆ ಭೂಮಿಯನ್ನು ಆಳುವರು. ॥ ೨೧ ॥ 
ಪ್ರಿಯ ಪರೀಕ್ಷಿತನೇ! ಕಣ್ವವಂಶೀ ಸುಶರ್ಮನಿಗೆ ಬಲಿ ಎಂಬ 


| ಶೂದ್ರ ಸೇವಕನಿರುವನು. ಅವನು ಆಂಧ್ರಜಾತಿಯವನಾಗಿದ್ದುಬಹಳ 


ದುಷ್ಪನಾಗಿದ್ದವು. ಅವನು ವ ಕೊಂದು ಕೆಲವು ಕಾಲ 
ತಾನೇ ರಾಜನಾಗುವನು. ॥ ೨೨ ॥ ಅನಂತರ ಅವನ ತಮ್ಮ ಕ್ಕ ಕೃಷ್ಣ 
ನೆಂಬುವನು ರಾಜನಾಗುವನು. ಕೃಷ್ಣನ ಪುತ್ರ ಶ್ರೀಶಾಂತಕರ್ಣನು. 
ಅವನಿಗೆ ಪೌರ್ಣಮಾಸ ಪುತ್ರನಾಗುವನು. ॥ ೨೩ ॥ ಪೌರ್ಣಮಾಸ 
ನಿಗೆ ಲಂಬೋದರ, ಲಂಬೋದರನಿಗೆ ಜಿಬಿಲಕ, ಚಿಬಿಲಕನಿಗೆ 
ಮೇಫಸ್ತಾತಿ ಮೇಘ ಸ್ಟಾತಿಯಿಂದ ಅಟಮಾನೂ, ಅವನಿಗೆ 
ಅನಿಷ್ಠಕರ್ಮನೂ, ಅನಿಷ್ಟರ್ಮನಿಂದ ಹಾಲೇಯ, ಅವನಿಂದ 
ತಲಕ. ತಲಕನಿಂದ ಪುರೀಷಭೀರು. ಪುರೀಷಭೀರುಎಗೆ ರಾಜಾಸು 
ನಂದನು ಪುತ್ರನಾಗುವನು. ॥ ೨೪-೨೫ ॥ ಪರೀಕ್ಷಿತನೇ | ಸುನಂದ 
ನಿಗೆ ಚಚೋರ, ಚಕೋರನಿಗೆ ಎಂಟು ಮಂದಿ ಪುತ್ರರಾಗುವರು. 
ಆವರು "ಬಹು' ಎಂದು ಹೇಳಲ್ಲಡುವರು. ಇವರೆಲ್ಲರಲ್ಲಿ ಕಿರಿಯವ 
ನಾದ ಅತ್ಯಂತ ವೀರನೂ, ಶತ್ರುಗಳನ್ನು ದಮನ ಮಾಡುವವನೂ 
ಆದಶಿವಸ್ವಾತಿಗೆ ಗೋಮತಿಪುತ್ರನೆಂಬುವನೂ, ಅವನಿಗೆ ಪುರೀಮಂತ 
ಎಂಬ ಪುತ್ರನಾಗುವನು. ॥ ೨೬ ॥ ಪುರೀಮಂತನಿಗೆ ಮೇದಶ್ಶಿರ, 
ಮೇದಶ್ತಿರನಿಗೆ ಶಿವಸ್ಥಂಧನೂ, ಶಿವಸ್ಥಂಧನಿಗೆ ಯಜ್ಞತ್ರೀಯು, 
ಅವನಿಗೆ ವಿಜಯನೂ, ವಿಜಯನಿಗೆ ಚಂದ್ರವಿಜ್ಞ ಮತ್ತು ಲೋಮಧಿ 
ಎಂಬ ಇಬ್ಬರು ಪುತ್ರರಾಗುವರು. ॥ ೨೭ ॥ ಪರೀಕ್ಷಿತನೇ। ಈ 
ಮೂವತ್ತುಮಂದಿರಾಜರು ನಾಲ್ಕುನೂರು ಐವತ್ತಾರು ವರ್ಷಗಳವರೆಗೆ 
ಪೃಥಿವಿಯ ಆಳ್ವಿಕೆಯನ್ನು ಅನುಭವಿಸುವರು. ॥ ೨೮ ॥ 

ಇವರ ನಂತರ ಅವಭೃತಿನಗರದ ಏಳು ಮಂದಿ ಆಭೀರ 
ರಾಜರೂ, ಹತ್ತುಮಂದಿ ಗರ್ದಭಿರಾಜರೂ, ಹದಿನಾರು ಕಂಕ 
ರೆಂಬರಾಜರೂ ಭೂಮಿಯನ್ನಾಳುವರು. ಇವರೆಲ್ಲರೂ ಕಡು 
ಲೋಭಿಗಳಾಗುವರು. ॥ ೨೯ ॥ ಇವರಾದ ಮೇಲೆ ಎಂಟುಮಂದಿ 
ಯವನರೂ, ಹದಿನಾಲ್ಕು ಮಂದಿ ತುರ್ಕರೂ ರಾಜ್ಯವಾಳುವರು. 
ಮತ್ತೆ ಹತ್ತು ಮಂದಿ ಗುರುಂಡರೂ, ಹನ್ನೊಂದು ಮಂದಿ 
ಮೌನರೂ ನರಪತಿಗಳಾಗುವರು. ॥ ೩೦॥ ಮೌನರಲ್ಲದೆ ಇವ 
ರೆಲ್ಲರೂ ಒಂದು ಸಾವಿರದ ತೊಂಭತ್ಕೊಂಭತ್ತು ವರ್ಷಗಳು 
ಭೂಮಿಯನ್ನಾಳುವರು. ಹನ್ನೊಂದು ಮಂದಿ ಮೌನರು 
ಮುನ್ನೂರು ವರ್ಷಗಳವರೆಗೆ ಪೃಥಿವಿಯನ್ನು ಆಳುವರು. ಇವರ 
ಆಳ್ವಿಕೆಯು ಮುಗಿದುಹೋದಾಗ ಕಿಲಕಿಲಾ ಎಂಬ ನಗರದಲ್ಲಿ 
ಭವಸಮಷಕೊಟ ರಾಜನಾಗುವನು. ಭೂತನಂದನನಿಗೆ ವಂಗಿ. 
ರನೂ, ಅವನ ಸೋದರರಾದ ಶಿಶುನಂದಿ ಹಾಗೂ ಯಶೋನಂದಿ 
ಮತ್ತು ಪ್ರವೀರಕ ಇವರು ಒಂದು ನೂರಆರು ವರ್ಷಗಳವರೆಗೆ 
ರಾಜ್ಯವಾಳುವರು. ॥ ೩೧-೩೩ ॥ ಇವರಿಗೆ ಹದಿಮೂರು ಮಂದಿ 
ಪುತ್ರರಾಗುವರು. ಇವರೆಲ್ಲರಿಗೂ ಬಾಹ್ದಿಕರೆಂದು ಹೆಸರು. ಇವರ 
ನಂತರ ಪುಷ್ಕಮಿತ್ತನೆಂಬ ಕ್ಷತ್ರಿಯನೂ ಮತ್ತು ಅವನ ಪುತ್ರನಾದ 
ದುರ್ಮಿತ್ರನೂ ರಾಜರಾಗುವರು. ॥ ೩೪ ॥ 


778 


ಶ್ರೀಮದ್ಭಾಗವತ 


[ ಅಧ್ಯಾಯ 1 





ಏಕಕಾಲಾ ಇಮೇ ಭೂಪಾಃ ಸಪ್ತಾಂದ್ರಾಃ ಸಪ್ತ ಕೋಸಲಾಃ । | 


ವಿದೂರಪತಯೋ ಭಾವ್ಯಾ ನಿಷಧಾಸ್ಕತ ಏವ ಹಿ 
11 ೩% || 


ಮಾಗಧಾನಾಂ ತು ಭವಿತಾ ವಿಶ್ವಸ್ಫೂರ್ಜಿಃ ಪುರಂಜಯಃ | 
ಕರಿಷ್ಕತ್ಯಪರೋ ವರ್ಣಾನುಲಿಂದ ಯದುಮದ್ರಕಾನ್‌ 
Il ೩೬ || 


ಪ್ರಜಾಶ್ಚಾವ್ರಿಹ್ಮಭೂಯಿಷ್ಯಾಃ ಸ್ಥಾಪಯಿಷ್ಯತಿ ದುರ್ಮತಿಃ । 

ವೀರ್ಯವಾನ್‌ ಕೃತ್ರಮುತ್ತಾದ್ಕ ಪದ್ಧವತ್ಯಾಂ ಸ ವೈ ಪುರಿ। 

ಅನುಗಂಗಾಮಾಪ್ರಯಾಗಂ ಗುಪ್ಮಾಂ ಭೋಕ್ಚೃತಿ ಮೇದಿನೀಮ್‌ 
1೩೭1 


ಸೌರಾಷ್ಟ್ರಾವಂತ್ಯಾಭೀರಾಶ್ಚ ಶೂರಾ ಅರ್ಬುದಮಾಲವಾಃ | 
ವ್ರಾತ್ಯಾ ದ್ವಿಜಾ ಭವಿಷ್ಯಂತಿ ಶೂದ್ರಪ್ರಾಯಾ ಜನಾಧಿಪಾಃ 
॥೩೮॥ 


ಸಿಂಧೋಸ್ತಟಂ ಚಂದ್ರಭಾಗಾಂ ಕೌಂತೀಂ ಕಾಶ್ಮೀರಮಂಡಲಮ್‌ | 
ಭೋಕ್ಸಂತಿತೂದ್ರಾ ವ್ರಾತ್ಯಾದ್ಯಾ ಮ್ಲೇಜಾಶ್ವಾಬ್ರಹ್ಮವರ್ಚಸ 
11 ೩೯ || 


ತುಲ್ಕಕಾಲಾ ಇಮೇ ರಾಜನ್ಹೇಚ್ಛಪ್ರಾಯಾಶ್ಚ ಭೂಭ್ಯತಃ । 


ವಿಶೇ$ ಧರ್ಮಾನೃತಪರಾಃ  ಫಲ್ಲುದಾಸ್ಟೀವ್ರಮನ್ಯವಃ 
1 ೪೦॥ 

ಸ್ವ್ರೀಜಾಲಗೋದ್ವಿಜಘಾಾಶ್ಟ ಪರದಾರಧನಾದೃತಾಃ | 

ಉದಿತಾಸ್ತಮಿತಪ್ರಾಯಾ ಅಲ್ಪಸತ್ತಾಲಕಾಯುಷಃ 
॥ ೪೧ ॥ 


ಅಸಂಸ್ಕೃತಾಃ ಕ್ರಿಯಾಹೀನಾ ರಜಸಾ ತಮಸಾ ವೃತಾ: | 
ಪ್ರಚಾಸ್ತೇ ಭಕ್ಷಯಿಷ್ಯಂತಿ ಮ್ಲೇಚ್ಛಾ ರಾಜನ್ಯರೂಪಿಣಃ 


1 ೪೨ ॥ 
ತನ್ನಾಥಾಸ್ತೇ ಜನಪದಾಸ್ತಚ್ಛೀ ಲಾಚಾರವಾದಿನ: । 
ಅನ್ಯೋನ್ಯತೋ ಧಾಜಭಿಶ್ಚ ಕ್ಚಯಂ ಯಾಸ್ಯಂತಿ ಪೀಡಿತಾಃ 

॥ ೪೩ ॥ 





ಪರೀಕ್ಷಿತನೇ । ಬಾಹ್ಗಿಕವಂಶದ ರಾಜರು ಒಟ್ಟಿಗೆ ಬೇರೆ-ಬೇರೆ 
ಪ್ರಾಂತಗಳಲ್ಲಿ ರಾಜ್ಯವನ್ನಾಳುವರು. ಅವರಲ್ಲಿ ಏಳು ಮಂದಿ ಆಂಧ್ರ 
ದೇಶದ, ಏಳು ಮಂದಿ ಕೋಸಲದೇಶದ, ಕೆಲವರು ವಿದೂರ 
ಭೂಮಿಗೂ, ಮತ್ತೆ ಕೆಲವರು ನಿಷಧದೇಶಕ್ಕೆ ಶಾಸಕರಾಗುವರು. ॥18.೫॥ 

ಅನಂತರ ವಿಶ್ವಸ್ಫೂರ್ಜಿ ಎಂಬುವನು ಮಗಧ ದೇಶಕ್ಕೆ ರಾಜ 
ನಾಗುವನು. ಇವನು ಹಿಂದಿನ ಪುರಂಜಯನಲ್ಲದೆ ಎರಡನೇ 
ಪುರಂಜಯನೆಂದು ಕರೆಯಲ್ಪಡುವನು. ಇವನು ಬ್ರಾಹ್ಮಣರೇ ಆದ 


| ಉಚ್ಚವರ್ಣಿಯರನ್ನು ಪುಲಿಂದ ಯದು, ಮದ್ರ ಮುಂತಾದ 


ಮೈಚ್ಛಸದೃಶರನ್ನಾಗಿ ಮಾಡುವನು. ॥ ೩೬ ॥ ಇವನು ಬ್ರಾಹ್ಮಣ, 


| ಕತ್ತಿಯ, ವೈಶ್ಯ ಇವರನ್ನು ನಾಶಪಡಿಸಿ ಶೂದ್ರಪ್ರಾಯ ಜನರನ್ನು 


ರಕ್ಷಿಸುವಂತಹ ದುಷ್ಪಬುದ್ಧಿಯಾಗುವನು. ಇವನು ಬಲ- ವಿಕ್ರಮ 
ದಿಂದ ಕೃತ್ರಿಯರನ್ನು ನಿರ್ಮೂಲಗೊಳಿಸಿ, ಪದ್ಮಾವತಿ ಪುರವನ್ನು 
ರಾಜಧಾನಿಯನ್ಸಾಗಿಸಿಕೊಂಡು ಹರಿದ್ವಾರದಿಂದ ಪ್ರಯಾಗದ 
ವರೆಗಿನ ಸುರಕ್ಷಿತವಾದ ಭೂಮಿಯನ್ನು ಆಳುವನು. ॥ ೩೭ ॥ 
ಪರೀಕ್ಷಿತನೇ | ಕಲಿಯುಗವು ಬಂದು ಹೋದಾಗಲೆಲ್ಲ ಸೌರಾಷ್ಟ್ರ 
ಅವಂತಿ, ಆಭೀರ, ಶೂರ, ಅರ್ಬುದ ಮತ್ತು ಮಾಲವ ದೇಶಗಳ 
ಬ್ರಾಹ್ಮಣರು ಸಂಸ್ಥಾರಶೂನ್ಯರಾಗುವರು ಹಾಗೂ ರಾಜರು ಶೂದ್ರ 
ರಂತಾಗುವರು. ॥ ೩೮ ॥ ಸಿಂಧುನದಿಯ ತೀರ, ಚಂದ್ರಭಾಗಾ 
ನದಿಯ ದಡೆದ ಪ್ರದೇಶ, ಕೌಂತಿ ಮತ್ತು ಕಾಶ್ಮೀರ ಮಂಡಲಗಳಲ್ಲಿ 
ಸಾಮಾನ್ಯವಾಗಿ ಶೂದ್ರರಂತೆ ಸಂಸ್ಕಾರ ಮತ್ತು ಬ್ರಹ್ಮತೇಜದಿಂದ 
ರಹಿತರಾಗಿ ಹೆಸರಿಗಷ್ಟೇ ಬ್ರಾಹ್ಮಣರೂ ಮತ್ತು ಮ್ಲೇಚ್ಛರೂ ರಾಜ್ಯ 
ವನ್ನಾಳುವರು. ॥ ೩೯ ॥ 

ಪರೀಕ್ಸಿತನೇ! ಇವರೆಲ್ಲ ರಾಜರೂ ಆಚಾರ-ವಿಚಾರಗಳಲ್ಲಿ 
ಮ್ಲೇಚ್ಛರಂತಾಗುವರು. ಇವರೆಲ್ಲರೂ ಏಕಕಾಲದಲ್ಲಿ ಬೇರೆ-ಬೇರೆ. 
ಪ್ರಾಂತಗಳಲ್ಲಿ ಆಳ್ವಿಕೆ ನಡೆಸುವರು. ಅಧರ್ಮ-ಆಸತ್ಯಗಳಲ್ಲಿ 


ನಿರತರಾಗಿದ್ದು ಅರಿವಾದ ದಾನಕೊಡುವವರಾಗುವರು. ಸಣ್ಣ 


ಪುಟ್ಟ ಮಾತುಗಳಿಗೂ ಸಿಟ್ಟಿನಿಂದ ಉರಿದು ಬೀಳುವರು. ॥ ೪೦ ॥ 

ದ ಇವರು ಸ್ವೀಯರು, ಮಕ್ಕಳು, ಗೋವು, ಬ್ರಾಹ್ಮಣ 
ಇವರನ್ನು ಕೊಲ್ಲುವುದರಲ್ಲಿ ಹಿಂದೆ ಸರಿಯಲಾರರು. ಮತ್ತೊಬ್ಬರ 
ಹಣ, ಹೆಂಡಿರನ್ನು ಅಪಹರಿಸುವುದರಲ್ಲಿ ಸದಾ ಉತ್ಸುಕರಾಗಿರು 
ವರು. ಇವರು ಬೇಗ-ಬೇಗನೆ ಹುಟ್ಟಿ-ಸಾಯುತ್ತಾ ಇರುತ್ತಾರೆ. 
ಇವರಿಗೆ ಶಕ್ತಿಯೂ ಕಡಿಮೆ, ಆಯುಸ್ಪೂ ಕಡಿಮೆ. ॥ ೪೧ ॥ 
ಇವರು ರಜೋಗುಣ-ತಮೋಗುಣಗಳಿಂದ ಕುರುಡಾಗಿ ಸಂಸ್ಕಾರ 
ಹೀನರಾಗಿರುತ್ತಾರೆ. ಕರ್ತವ್ಯ ಕರ್ಮಗಳನ್ನು ತೊರೆಯುವರು. 
ರಾಜವೇಷದಲ್ಲಿ ಮ್ಲೇಚ್ಛರೇ ಆಗಿದ್ದು, ಪ್ರಜೆಗಳ ರಕ್ತವನ್ನು ಹೀರು 
ವರು. ॥ ೪೨ ॥ ಇಂತಹ ಜನರ ಶಾಸನ ಕಾಲದಲ್ಲಿ ದೇಶದ 
ಪ್ರಜೆಗಳು ಅಂತಹದೇ ಸ್ವಭಾವ, ಆಚರಣೆ ಮತ್ತು ಮಾತುಗಳು 
ಹೆಚ್ಚಾಗುವುವು. ರಾಜರನಿಸಿದವರು ಪ್ರಜೆಗಳನ್ನು ಶೋಷಣೆ 
ಮಾಡುವುದಲ್ಲದೆ ತಾವೂ ಪರಸ್ಪರ ಹಿಂಸಕರಾಗಿ ಕೊನೆಗೆ ಎಲ್ಲರೂ 


| ನಾಶವಾಗುವರು. ॥ ೪೩ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಾದಶ ಸ್ವಂಧೇ ಪ್ರಥಮೋ ಧ್ಯಾಯಃ॥ ೧॥ 
i i 


2 ಅಧ್ಯಾಯ] 





ದ್ವಾದಶ ಸಂಧ 


779 


ಎರಡನೆಯ ಅಧ್ಯಾಯ 
ಕಲಿಯುಗದ ಧರ್ಮಗಳು 


ಶ್ರೀಶುಕ ಉವಾಚ 
ತತಶ್ಚಾನುದಿನಂ ಧರ್ಮಃ ಸತ್ಯಂ ಶೌಚಂ ಕ್ಷಮಾ ದಯಾ । 
ಕಾಲೇನ ಬಲಿನಾ ರಾಜನ್‌ ನಂಕ್ಸೃತ್ಯಾಯುರ್ಬಲಂ ಸ್ಚೃತಿಃ 
11 © 1 


ವಿತ್ತಮೇವ ಕಲೌ ನೃಣಾಂ ಜನ್ಮಾಚಾರಗುಣೋದಯಃ | 
ಧರ್ಮನ್ಯಾಯವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ 
11 ೨ I 


ದಾಂಪತ್ಯೇ5ಭಿರುಚಿರ್ಹೇತುರ್ಮಾಯೃಿವ ವ್ಯಾವಹಾರಿಕೇ I 
ಸ್ಟೀತ್ಸೇ ಪುಂಸ್ಥೆ | ಚಹಿ ರತಿರ್ವಿಪ್ರತ್ರೇ ಸೂತ್ರಮೇವ ಹಿ 
|| ೩. || 


ಅವೃತ್ಪಾ ್ಯ ನ್ಯಾಯದೌರ್ಬಲ್ಯಂ ಪಾಂಡಿತ್ಕೇ ಚಾಹಲಂ ವಚಃ 
11 ೪ ॥ 


ಅನಾಡ್ಯತೈವಾಸಾಧುತ್ತೇ ಸಾಧುತ್ವೇ ದಂಭ ಏವ ತು 
ಸ್ವೀಕಾರ ಏವ ಚೋದ್ವಾಹೇ ಸ್ನಾನಮೇವ ಪ್ರಸಾಧನಮ್‌ 
॥ ೫ ॥ 


ದೂರೇ ವಾರ್ಯಯನಂ ತೀರ್ಥಂ ಲಾವಣ್ಯಂ ಕೇಶಧಾರಣಮ್‌ । 
ಉದರಂಭರತಾ ಸ್ವಾರ್ಥ: ಸತ್ಯತ್ವೇ ಧಾಷ್ಠ ರ್ಸ್ವ್ಯಮೇವ ಹಿ 
W ೬ I 


ದಾಕ ಕ್ಸ್ಯಂ ಕುಟುಂಬಭರಣಂ ಯಶೋತರ್ಥೇ ಧರ್ಮಸೇವನಮ್‌ | 
ಏವಂ ಪ್ರಜಾಭಿರ್ದುಷ್ಠಾಭಿರಾಕೀರ್ಣೇ ಕ್ಷಿತಿಮಂಡಲೇ 
|, ॥ 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಕಾಲವು ತುಂಬಾ ಬಲಶಾಲಿಯಾದುದು. ಕಲಿಯುಗವು ನಡೆಯು 
ತಿರುವಂತೆಯೇ ಕ್ರಮೇಣ ಧರ್ಮ, ಸತ್ಯ, ಪವಿತ್ರತೆ, ಕ್ಷಮೆ, ದಯೆ, 


| ಜನರ ಆಯುಸ್ಸು ಬಲ ಮತ್ತು ಸ್ಥರಣಶಕ್ತಿ ಇವೆಲ್ಲವೂ ಲೋಪ 


ಹೊಂದುತ್ತಾ ಹೋಗುವವು. ॥ ೧ ॥ ಕಲಿಯುಗದಲ್ಲಿ ಹಣವಿರು 
ವವನನ್ನೇ 'ಜನರು ಕುಲೀನ, ಸದಾಚಾರಿ, ಸದ್ಗುಣಿಯೆಂದು 
ತಿಳಿಯುವರು. ಬಲಿಷ್ಠವನಾದವನೇ ಧರ್ಮ ಮತ್ತು ನ್ಯಾಯದ 
ವ್ಯವಸ್ಥೆಯನ್ನು ತನಗೆ ಅನುಕೂಲವಾಗಿ ಮಾಡಿಕೊಳ್ಳುವನು. ॥ ೨ ॥ 
ವಿವಾಹ ಸಂಬಂಧಲ್ಲಿ ಕುಲ-ಶೀಲ-ಯೋಗ್ಯತೆ ಮುಂತಾದವು 
ಗಳಿಗೆ ಬೆಲೆ ಕೊಡದೆ ಯುವಕ-ಯುವತಿಯರು ಪರಸ್ಪರ ಅಭಿ 
ರುಚಿಯಿಂದಲೇ ಸಂಬಂಧಗಳು ಏರ್ಪಡುವವು. ಛಲ-ಕಪಟ 
ಗಳೇ ವ್ಯವಹಾರ ನಿಪು ನಿಪ್ಪಣತೆ ಎನಿಸುವುದು. ಸ್ವೀ-ಪುರುಷರ ಗುಣ 
ಮಟ್ಟದಲ್ಲಿ pees ರತಿಕೌಶಲವೇ ಇರುವುದು. 
ಬ್ರಾಹ್ಮಣ ಪರಿಚಯವು ಗುಣ-ಸ್ವಭಾವದಿಂದ ಆಗದೆ ಕೇವಲ 
ಜನಿವಾರದಿಂದಲೇ ಆಗುವುದು. ॥೩॥ ಬಟ್ಟೆ, ದಂಡ, 
ಕಮಂಡಲು ಇವುಗಳೇ ಬ್ರಹ್ಮಚರ್ಯೆ, ಸಂನ್ಯಾಸವೇ ಮೊದಲಾದ 


| ಆಶ್ರಮಗಳ ಗುರುತಾಗುವುದು. ಒಬ್ಬರು ಮತ್ತೊಬ್ಬರ ಚಿಹ್ನೆಗಳನ್ನು 
| ಧರಿಸುವುದೇ ಬೇರೊಂದು ಆಶ್ರಮದಲ್ಲಿ ಪ್ರವೇಶದ ಸ್ವರೂಪ 

ಲಿಂಗಮೇವಾಶ್ರಮಖ್ಯಾತಾವನ್ಯೋನ್ಯಾಪತ್ತಿಕಾರಣಮ್‌ | : 
| ಅಸಮರ್ಥನಾದವನಿಗೆ ನ್ಯಾಯಲಯದಲ್ಲಿ ಸರಿಯಾದ ನ್ಯಾಯ 


ವಾಗುವುದು. ಲಂಚ-ಕೊಡಲು, ಹಣವನ್ನು ಖರ್ಚುಮಾಡಲು 


ಸಿಗಲಾರದು. ನಡೆ-ನುಡಿಗಳಲ್ಲಿ ನಿಪುಣನಾದವನೇ ದೊಡ್ಡ 
ಪಂಡಿತನೆಂದು ತಿಳಿಯಲಾಗುವುದು. ॥ ೪ ॥ ಬಡವನಾಗುವುದೇ 
ಅಸಾಧುತೆಯ-ದೋಷಿಯಾಗುವ ಗುರುತಾಗಬಹುದು. ದಾಂಭಿ 
ಕತೆ-ಪಾಖಂಡತೆ ಹೆಚ್ಚು ತೋರುವವನ್ನೇ ದೊಡ್ಡ ಸಾಧುವೆಂದು 
ತಿಳಿಯುವರು. ವಿವಾಹಕ್ಕೆ ಪರಸ್ಪರ ಒಪ್ಪಿಗೆಯೇ ಸಾಕಾದೀತು. 
ಶಾಸ್ತ್ರೀಯ ವಿಧಿ-ವಿಧಾನದ ಸಂಸ್ಕಾರಾದಿಗಳ ಯಾವ ಅವಶ್ಯ 
ಕತೆಯೂ ಬೇಕಾಗುವುದಿಲ್ಲ ಚೆನ್ನಾಗಿ ಕೂದಲನ್ನು ಬಾಚಿ ಸ್ವಚ್ಛವಾದ 
ಬಟ್ಟೆಗಳನ್ನು ತೊಡುವುದೇ ಸ್ನಾನವೆಂದು ತಿಳಿಯುವರು. ॥ ೫ ॥ 
ದೂರದಲ್ಲಿರುವ ಕುಂಡವನ್ನೇ ತೀರ್ಥವೆಂದು ತಿಳಿಯುವರು. 
ಬಳಿಯಲ್ಲಿರುವ ಗಂಗೆ-ಗೋಮತಿ, ತಂದೆ-ತಾಯಿ ಇವುಗಳನ್ನು 
ಉಪೇಕ್ಷಿಸುವರು. ತಲೆಯಲ್ಲಿ ಉದ್ದ-ಉದ್ದ ಕೂದಲು ಬೆಳೆಸು 
ವುದೇ ಶರೀರದ ಸೌಂದರ್ಯ ಚಿಹ್ನೆಯೆಂದು ತಿಳಿಯುವರು. ತನ್ನ 
ಹೊಟ್ಟೆ ಶುಕಿಳಿಸಿಸ೧ಸ್ಳನಿದೇ ಎಲ್ಲಕ್ಕಿಂತ ದೊಡ್ಡ ಪುರುಷಾರ್ಥ 
ವೆಂದಾದೀಶು, ಎಷ್ಟು ಉದ್ಧಟತನದಿಂದ ಮಾತನಾಡುವನೋ 
ಅಷ್ಟೇ ದೊಡ್ಡ | ಸತ್ಯಸಂಧನೆನಿಸುವನು. ॥ ೬ ॥ ತನ್ನ ಕುಟುಂಬವನ್ನು 
ಸಾಕುವುದೇ ಮನುಷ್ಯನ ಯೋಗ್ಯತೆ-ಚತುರತೆಯ ದೊಡ ಲಕ್ಷಣ 
ವಾಗುವುದು. ಕೀರ್ತಿಗಾಗಿ ಧರ್ಮವನ್ನು ಆಚರಿಸಲಾಗುವುದು. 
ಹೀಗೆ ಇಡೀ ಪೃಥಿವಿಯಲ್ಲಿ ದುಷ್ಪರು ತುಂಬಿಹೋದಾಗ ಬ್ರಾಹ್ಮಣ, 


780 


ಶ್ರೀಮದ್ಭಾಗವತ 


| ಅಧ್ಯಾಯ 2 





ಬ್ರಹ್ಮವಿಟ್‌ಕೃ್ಛತ್ರಶೂದ್ರಾಣಾಂ ಯೋ ಬಲೀ ಭವಿತಾ ನೃಪಃ । 
ಪ್ರಜಾಹಿ ಲುಬ್ಬೈ ರಾಜನ್ಶೈರ್ನಿರ್ಪೃಣೈರ್ದಸ್ಯುಧರ್ಮಭಿಃ 


1 ೮ un 
ಆಚ್ಚಿನ್ನದಾರದ್ರವಿಣಾ ಯಾಸ್ಯಂತಿ ಗಿರಿಕಾನನಮ್‌ | 
ಶಾಕಮೂಲಾಮಿಷಕ್ಸೌದ್ರಫಲಪುಷ್ಟಾಪ್ಟಿಭೋಜನಾಃ 

WF ॥ 


ಅನಾವೃಷ್ಟಾ ; ವಿನಂಕ್ಸ್ಯಂತಿ ದುರ್ಭಿಕ್ಷಕರಪೀಡಿತಾಃ । 
ಶೀತವಾತಾತಪಪ್ರಾವೃಡ್ಡಿಮೈರನ್ಯೋನ್ಯತಃ ಪ್ರಜಾಃ 
W ೧೦ 1 


ಕ್ಷುತ್ಪಡ್ಡ್ಯಾಂ ವ್ಯಾಧಿಭಿಶ್ಚೈವ ಸಂತಪ್ಪ್ಯಂತೇ ಚ ಚಿಂತಯಾ । 


1 ೧೧ 1 


ಕ್ವೀಯಮಾಣೇಷು ಡೇಹೇಷು ದೇಹಿನಾಂ ಕಲಿದೋಕಶಃ | 
ವರ್ಣಾಶ್ರಮವತಾಂ ಧರ್ಮೇ ನಷ್ಟೇ ವೇದಪಥೇ ನೃಣಾಮ್‌ 


| ೧೨ 1 


ಪಾಖಂಡಪ್ರಚುರೇ ಧರ್ಮೇ ದಸ್ಕುಪ್ರಾಯೇಷು ರಾಜಸು। 
ಚೌರ್ಯಾನೃತವೃಥಾಹಿಂಸಾನಾನಾವೃತಿಷು ವೈ ನೃಷು 
iw 8. ॥| 


ಶೂದ್ರಪ್ರಾಯೇಷು ವರ್ಣೇಹುಚ್ಛಾಗಪ್ರಾಯಾಸು ಧೇನುಪು । 


|| ೧೪ || 


ಅಣುಪ್ರಾಯಾಸ್ಟೋಷಧೀಷು ಶಮೀಪ್ರಾಯೇಪು ಸ್ಥಾಸುಹು । 
ವಿದ್ಯುತ್ವಾಯೇಷು ಮೇಘೇಷು ಶೂನ್ಯಪ್ರಾಯೇಷು ಸದ್ಗನು 
Il ೧೫ ॥ 


ಇತ್ನಂ ಕಲೌ ಗತಪ್ರಾಯೇ ಜನೇ ತು ಖರಧರ್ಮಿಣಿ। 
ಧರ್ಮತ್ರಾಣಾಯ ಸತ್ತ್ವ್ವನ ಭಗವಾನವತರಿಷ್ಠತಿ 
W ೧೬ 


| ಬಂದೀತು. ಇಂತಹ ಉತ್ಪಾತಗಳಿಂದ, 


ಕೃತ್ರಿಯ, ವೈಶ್ಯ ಮತ್ತು ಶೂದ್ರರಲ್ಲಿ ಹೆಚ್ಚು ಬಲಶಾಲಿಯಾದವನೇ 
ರಾಜನಾಗುವನು. ಆಗಿನ ರಾಜರು ನೀಚರೂ, ನಿರ್ದಯರೂ, 
ಕ್ರೂರಿಗಳೂ ಕಡುಲೋಭಿಗಳೂ, ಕಸಿದುಕೊಳ್ಳುವ ಮತ್ತು ಲೂಟಿ 
ದರೋಡೆ ಮಾಡುವವರಾಗುವರು. ಇವರು ಪ್ರಜೆಗಳ ಹಣ 
ಹೆಂಡಿರನ್ನು ಕಿತ್ತುಕೊಳ್ಳುವರು. ಇವರಿಗೆ ಹೆದರಿದ ಪ್ರಜೆಗಳು ಬೆಟ್ಟ 
ಕಾಡುಗಳಿಗೆ ಓಡಿ ಹೋಗುವರು. ಆ ಸಮಯದಲ್ಲಿ ಪ್ರಜೆಯು 
ಗೆಡ್ಡ-ಗೆಣಸು, ಮಾಂಸ, ಜೇನು, ಹಣ್ಣು ಹೂವು, ಬೀಜ ಮುಂತಾ 
ದವುಗಳನ್ನು ತಿಂದುಕೊಂಡು ಹೊಟ್ಟೆಹೊರೆಯುವರು. ॥ ೭-೯ ॥ 
ಮಳೆಯೇ ಬಾರದೆ ಕ್ಷಾಮ ತಲೆದೋರಿತು. ಆಗಲೂ ಮೇಲಿಂದ 
ಮೇಲೆ ಕಂದಾಯ ಹೇರಲಾಗುವುದು. ಕೆಲವೊಮ್ಮೆ ಮೈಸುಡುವ 
ಸೆಕೆ ಉಂಟಾದೀತು. ಕೆಲವೊಮ್ಮೆ ಪ್ರಾಣಾಂತಕವಾದ ಜಲಪ್ರವಾಹ 
ಪರಸ್ಪರ ಸಂಘರ್ಷ 
ದಿಂದ ಪ್ರಜೆಯು ಅತ್ಯಂತ ಪೀಡಿತವಾಗಿ ನಾಶವಾಗಿ ಹೋಗು 
ವುದು, ॥ ೧೦ ॥ ಜನರು ಹಸಿವು-ಬಾಯಾರಿಕೆಗಳಿಂದ ಕಂಗೆಟ್ಟು 
ನಾನಾ ರೀತಿಯ ಚಿಂತೆಗಳಿಂದ ದಮುಃಃಖಿತರಾಗಿ, ನಾನಾ ರೋಗ 


| ಗಳಿಗೆ ತುತ್ತಾಗುವರು. ಕಲಿಯುಗದಲ್ಲಿ ಮನುಷ್ಯರ ಪರಮಾ 
ತ್ರಿಂಶದ್ದಿಂಶತಿವರ್ಷಾಣಿ ಪರಮಾಯುಃ ಕಲೌ ನೃಣಾಮ್‌ ' 


ಯುಸ್ಸು ಕೇವಲ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳಿರು 
ವುದು. ॥ ೧೧ ॥ 

ಪರೀಕ್ಷಿತನೇ। ಕಲಿಯದೋಷದಿಂದ ಪ್ರಾಣಿಗಳ ಶರೀರಗಳು 
ಸಣ್ಣದಾಗಿಯೂ, ಕ್ಷೀಣವಾಗಿಯೂ, ರೋಗಗ್ಗಸ್ತವಾಗಿರುವವು. 
ವರ್ಣಾಶ್ರಮಗಳ ಧರ್ಮವನ್ನು ಹೇಳುವ ವೇದ ಮಾರ್ಗವು 
ನಷ್ಟಪ್ರಾಯವಾಗುವುದು. ॥ ೧೨ ॥ ಧರ್ಮದಲ್ಲಿ ಪಾಖಂಡ 
ತನವೇ ಪ್ರಧಾನವಾದೀತು. ರಾಜ-ಮಹರಾಜರು ದರೋಡೆ 
ಕೋರರಾಗುವರು. ಜನರು ಕಳ್ಳತನ, ಸುಳ್ಳು, ನಿರಪರಾಧಿಗಳ 
ಹಿಂಸೆ ಮುಂತಾದ ಅನೆಕ ವಿಧದ ಕೆಟ್ಟಕೆಲಸಗಳಿಂದ ಜೀವನ ನಡೆಸು 
ವರು. ॥ ೧೩ ॥ ನಾಲ್ಕು ವರ್ಣದ ಜನರು ಶೂದ್ರರಂತೆ ಆಗಿ 
ಹೋಗುವರು. ಹಸುಗಳು ಕುರಿಗಳಂತೆ ಸಣ್ಣ-ಸಣ್ಣದಾಗಿ ಕಡಿಮೆ 
ಹಾಲು ಕೊಡುವವು. ವಾನಪ್ರಸ್ಟರು ಮತ್ತು ಸಂನ್ಯಾಸಿ ಮುಂತಾದ 
ವಿರಕ್ಷ ಆಶ್ರಮದವರೂ ಕೂಡ ಮನೆ-ಮಠಕಟ್ಟಿಕೊಂಡು ಗೃಹಸ್ಥ 
ರಂತೆ ವ್ಯಾಪಾರ ಮಾಡುವರು. ವಿವಾಹ ಸಂಬಂಧವಿರುವವರೇ 
ತಮ್ಮ ಸಂಬಂಧಿಗಳೆಂದು ತಿಳಿಯುವರು. ॥ ೧೪ ॥ ಭತ್ತ, ಗೋಧಿ 
ಮುಂತಾದ ಗಿಡಗಳು ಕಡುಚಿಕ್ಕದಾಗಿ ಬಿಡುವವು. ವೃಕ್ಷಗಳಲ್ಲಿ 
ಹೆಚ್ಚಿನವು ಶಮಿಯಂತೆ ಸಣ್ಣದಾಗಿ, ಮುಳ್ಳುಗಿಡಗಳೇ ಉಳಿಯು 
ವವು. ಮೋಡಗಳಲ್ಲಿ ಮಿಂಚು ಬಳ್ಳಿಗಳು ಹೆಚ್ಚಾಗಿ ಕಾಣಿಸಿಕೊಂಡು 
ಮಳೆ ಕಡಿಮೆ ಬೀಳುವುದು. ಗೃಹಸ್ಥರ ಮನೆಗಳು ಅತಿಥಿ-ಸತ್ಕಾರ 
ಅಥವಾ ವೇದಧ್ವನಿರಹಿತವಾದ ಕಾರಣ ಅಥವಾ ಜನಸಂಖ್ಯೆಯು 
ಕಡಿಮೆಯಾಗಿ ಶೂನ್ಮವಾಗುವವು. ॥ ೧೫ ॥ ಪರೀಕ್ಷಿತನೇ ! 
ಕಲಿಯುಗವು ಮುಗಿಯುತ್ತಿರುವಂತೆ ಮನುಷ್ಯರ ಸ್ವಭಾವಗಳು 
ಕತ್ತೆಗಳಂತೆ ಆಗುವವು. ಜನರು ಸಂಸಾರದ ಹೊರೆಯನ್ನು 
ಹೊರುವ ವಿಷಯಿಗಳಾಗಿ ಹೋಗುವರು. ಇಂತಹ ಸ್ಥಿತಿಯಲ್ಲಿ 
ಧರ್ಮವನ್ನು ರಕ್ಷಿಸಲಿಕ್ಕಾಗಿ, ಭಗವಂತನು ಸತ್ವಗುಣವನ್ನು ಸ್ವೀಕರಿಸಿ ' 
ಅವತರಿಸುವನು. ॥ ೧೬ ॥ 


2 ಅಧ್ಯಾಯ] 


ಚರಾಚರಗುರೊ ೇರ್ವಿಷ್ಟೋ ೇರೀಶ್ಚರಸ್ಯಾಖಿಲಾತ್ಮನಃ | 
ಧರ್ಮತ್ರಾಣಾಯ ಸಾಧೂನಾಂ ಜನ್ಮಕರ್ಮಾಪನುತ್ತಯೇ 
11೧0೭ 1 


ಶಂಭಲಗ್ರಾಮಮುಖ್ಯಸ್ಥ ಬ್ರಾಹ್ಮಣಸ್ಯ ಮಹಾತ್ಮನ: । 


ಭವನೇ ವಿಷ್ಣು ಯಶಸಃ ಕಲ್ಕಿಃ ಪ್ರಾದುರ್ಭವಿಷ್ಯತಿ 


| ೧೮ 11 
ಅಶ್ಲಮಾಶುಗಮಾರುಹ್ಯ ದೇವದತ್ತಂ ಜಗತ್ತತಿಃ | 
ಅಸಿನಾಸಾಧುದಮನಮಸಖೆ ಸೈ ಶರ್ಯಗುಣಾನ್ನಿಥಃ 

1೧೯ ॥ 


ವಿಚರನ್ನಾಶುನಾ ಕ್ಟೋಣ್ಯಾಂ ಹಯೇನಾಪುತಿಮದ್ಯುತಿಃ । 
ನೃಪಲಿಂಗಚ್ಛದೋ ದಸ್ಕೂನ್ಕೋಟಿಶೋ ನಿಹನಿಷ್ಯತಿ 
W ೨೧೦ 1 


ಅಥ ತೇಷಾಂ ಭವಿಷ್ಯಂತಿ ಮನಾಂಸಿ ವಿಶದಾನಿ ವೈ! 

ವಾಸುದೇವಾಂಗರಾಗಾತಿಪುಣ್ಯಗಂಧಾನಿಲಸ್ಪೃಶಾಮ್‌ । 

ಪೌರಜಾನಪದಾನಾಂ ವೈ ಹತೇಷ್ಟಖಿಲದಸ್ಯುಷು 
|| ೨೧ ॥ 


ತೇಷಾಂ ಪ್ರಜಾವಿಸರ್ಗಶ್ಚ ಸ್ಪದಿಷ್ಯ ಸಂಭವಿಷ್ಯತಿ। 
ವಾಸುದೇವೇ ಭಗವತಿ ಸತ್ತಮೂರ್ತೌ ಹೃದಿ ಸ್ಥಿತೇ 
Wl ೨೨ ॥ 


ಯದಾಮೇರ್ಣೋ ಭಗವಾನ್‌ ಕಲ್ಕಿರ್ಧರ್ಮಪತಿರ್ಹರಿ: | 
ಕೃತಂ ಭವಿಷ್ಯತಿ ತದಾ ಪ್ರಜಾಸೂತಿಶ್ಚ ಸಾತ್ರಿಕೀ 
|| ೨೩ ॥| 


ಯದಾಚಂದ್ರಶ್ಹ ಸೂರ್ಯಶ್ಚ ಕಥಾ ತಿಷ್ಕಬೃಹಸ್ಪತೀ | 
ಏಕರಾಶೌ ಸಮೇಷ್ಯಂತಿ ತದಾ ಭವತಿ ತತ್‌ ಕೃತಮ್‌ 
॥| ೨೪ 1 


ಯೇತತೀತಾ ವರ್ತಮಾನಾ ಯೇ ಭವಿಷ್ಯಂತಿ ಚ ಪಾರ್ಥಿವಾಃ । 
ತೇತ ಉದ್ದೇಶತಃ ಶ್ರೋಕ್ಠಾ ವಶೀಯಾಃಸೋಮಸೂರ್ಯಯೋಃ 
॥ ೨೫ ॥ 


ಆರಭ್ಯ ಭವತೋ ಜನ್ಮ ಯಾವನ್ನಂದಾಭಿಷೇಚನಮ್‌ । 
ಏತದ್ದರ್ಷಸಹಸ್ರಂ ತು ಶತಂ ಪಂಚದಶೋತ್ತರಮ್‌ 
Il 2೬ | 


ದ್ವಾದಶ ಸೃಂಧ 





781 


ಪ್ರಿಯಪರೀಕ್ಷಿತನೇ ! ಸರ್ವವ್ಯಾಪಕ ಭಗವಾನ್‌ ವಿಷ್ಣುವು ಸರ್ವ 
ಶಕ್ತನಾಗಿರುವನು. ಅವನು ಸರ್ವಸ್ವರೂಪನಾಗಿದ್ದರೂ ಚರಾಚರ 
ಜಗತ್ತಿಗೆ ನಿಜವಾದ ಸದ್ಗುರುವಾಗಿದ್ದಾನೆ. ಅವನು ಸಾಧು-ಸತ್ತುರು 
ಷರ ಧರ್ಮವನ್ನು ರಕ್ಕಿಸಲಿಕ್ಕಾಗಿ ಅವರ ಕರ್ಮಬಂಧವನ್ನು 
ತುಂಡರಿಸಿ ಅವರನ್ನು ಜನ್ಮ-ಮೃತ್ಯುವಿನ ಚಕ್ರದಿಂದ ಬಿಡಿಸಲೆಂದೇ 
ಅವತರಿಸಿರುವನು. ॥ ೧೭ ॥ ಆ ದಿನಗಳಲ್ಲಿ ಶಂಬಲಗ್ರಾಮದಲ್ಲಿ 
ವಿಷ್ಣುಯಶನೆಂಬ ಬ್ರಾಹ್ಮಣನೋರ್ವನು ಇರುವನು. ಅವನು 
ಉದಾರ ಹೃದಯಿಯೂ, ಭಕ್ತಿಭಾವ ಸಂಪನ್ನನಾಗುವನು. ಅವನ 
ಮನೆಯಲ್ಲಿ ಭಗವಂತನು ಕಲ್ಕಿಯಾಗಿ ಅವತರಿಸುವನು. ॥ ೧೮ ॥ 
ಅಷ್ಠಸಿದ್ದಿಗಳ ಹಾಗೂ ಸಮಸ್ತ ಸದ್ಗುಣಗಳ ಏಕಮಾತ್ರ ಆಶ್ರಯನು 
ಭಗವಂತನೇ ಆಗಿರುವನು. ಸಮಸ್ತ ಚರಾಚರ ಜಗತ್ತಿನ ರಕ್ಷಕನೂ, 
ಸ್ವಾಮಿಯೂ ಆಗಿದ್ದಾನೆ. ಅವನು ದೇವದತ್ತವೆಂಬ ಶೀಘ್ರಗಾಮಿ 
ಯಾದ ಕುದುರೆಯನ್ನೇರಿ ಖಡ್ಗದಿಂದ ದುಷ್ಟರನ್ನು ತರಿದು 
ಬಿಡುವನು. ॥ ೧೯ ॥ ಅವನ ರೋಮ-ರೋಮಗಳಲ್ಲಿ ಅತುಲ 
ತೇಜವು ಹೊರಹೊಮ್ಮುವುದು. ಅವನು ತನ್ನ ಮಹಾವೇಗಶಾಲಿ 
ಯಾದ ಕುದುರೆಯನ್ನೇರಿ ಪೃಥಿವಿಯಲ್ಲಿ ಎಲ್ಲೆಡೆ ಸಂಚರಿಸಿ, 
ರಾಜರವೇಷದಲ್ಲಿ ಅಡಗಿಕೊಂಡಿದ್ದ ಕೋಟಿ-ಕೋಟಿ ದಸ್ಕುಗಳನ್ನು 
ಸಂಹರಿಸುವನು. ॥ ೨೦ ॥ 

ಪ್ರಿಯಪರೀಕ್ಷಿತನೇ। ಸಮಸ್ತ ದಸ್ಕುಗಳ ಸಂಹಾರವಾದಾಗ 
ನಗರದ ಮತ್ತು ದೇಶದ ಸಮಸ್ತ ಪ್ರಜೆಗಳ ಹೃದಯ ಪವಿತ್ರತೆ 
ಯಿಂದ ತುಂಬಿ ಹೋದೀತು. ಏಕೆಂದರೆ, ಕಲ್ಕಿ ಭಗವಂತನ ಶರೀರಕ್ಕೆ 


| ಹಚ್ಚಿದ ಅಂಗರಾಗದ ಸ್ಪರ್ಶವನ್ನು ಪಡೆದ ಅತ್ಯಂತ ಪವಿತ್ರವಾದ 


ವಾಯುವು ಅವರನ್ನು ಸ್ಪರ್ಶಿಸುವುದರಿಂದ ಅವರು ಭಗವಂತನ 
ಶ್ರೀವಿಗ್ರಹದ ದಿವ್ಯ ಸುಗಂಧವನ್ನು ಪಡೆದುಕೊಳ್ಳುವರು. ॥ ೨೧ ॥ 
ಅವರ ಪವಿತ್ರ ಹೃದಯಗಳಲ್ಲಿ ಸತ್ವ್ವಮೂರ್ತಿಯಾದ ಭಗವಾನ್‌ 
ವಾಸುದೇವನು ವಿರಾಜಮಾನಾಗುವನು. ಮತ್ತೆ ಅವರ ಸಂತಾನ 
ಗಳು ಮೊದಲಿನಂತೆ ಹೃಷ್ಟ-ಪುಷ್ಪರೂ ಬಲಿಷ್ಠರೂ ಆಗುವರು.॥ ೨೨ ॥ 
ಪ್ರಜೆಯ ನಯನಮನೋಹರ ಹರಿಯೇ ಧರ್ಮದ ರಕ್ಷಕನು 


| ಸ್ವಾಮಿಯೂ ಆಗಿರುವನು. ಅಂತಹ ಭಗವಂತನು ಕಲ್ಪಿಯಾಗಿ 
| ಅವತರಿಸಿದಾಗಲೇ ಕೃತಯುಗದ ಪ್ರಾರಂಭವಾಗುವುದು ಹಾಗೂ 


ಪ್ರಜೆಯ ಸಂತಾನ-ಪರಂಪರೆಯು ತಾನಾಗಿಯೇ ಸತ್ವಗುಣ 
ದಿಂದ ಯುಕ್ತರಾಗುವರು. ॥ ೨೩ ॥ ಚಂದ್ರ, ಸೂರ್ಯ ಮತ್ತು 
ಬೃಹಸ್ಥತಿಯು ಒಂದೇ ಸಮಯದಲ್ಲಿ ಒಟ್ಟಿಗೆ ಪು ಷ್ಯನಕ್ಛತ್ರದ 
ಪ್ರಥಮ ಚರಣದಲ್ಲಿ ಒಂದೇ ರಾಶಿಯ ಪ್ರಚಾಟಿದಾರ. ಕೃತ 
ಯುಗದ ಪ್ರಾರಂಭವಾಗುತ್ತದೆ. ॥ ೨೪ ॥ 

ಪರೀಕ್ಷಿತನೇ। ಚಂದ್ರವಂಶ ಮತ್ತು ಸೂರ್ಯವಂಶದಲ್ಲಿ ಆಗಿ 
ಹೋದ ರಾಜರ ಕುರಿತು, ಮುಂದೆ ಆಗುವವರ ಕುರಿತು ಎಲ್ಲವನ್ನು 
ಸಂಕ್ಷೇಪವಾಗಿ ನಾನು ನಿನಗೆ ವರ್ಣಿಸಿರುವೆನು. ॥ ೨೫ ॥ ನಿನ್ನಜಾ 
ದಿಂದ ಹಿಡಿದು ನಂದರಾಜನ ಪಟ್ಟಾಭಿಷೇಕದವರೆಗೆ ಒಂದು ಸಾವಿರದ 
ನೂರಹದಿನೈದು ವರ್ಷಗಳ ಸಮಯ ತಗಲುವುದು. ॥ ೨೬ ॥ 


782 





ಸಪ್ಪರ್ಷೀಣಾಂ ತು ಯೌ ಪೂರ್ವ್‌ ದೃಶ್ಯೇತೇ ಉದಿತೌ ದಿವಿ | 
ತಯೋಸ್ತು ಮಧ್ಯೇ ನಕ್ಷತ್ರಂ ದೃಶ್ಯತೇ ಯತ್ನಮಂ ನಿಶಿ 
11 ೨೭ ॥ 


ತೇನೈತ ಯಷಯೋ ಯುಕ್ತಾಸಿಷ್ಠಂತ್ಯಬ್ಬಶತಂ ನೃಣಾಮ್‌ । 
ತೇ ತೃ್ರದೀಯೇ ದ್ವಿಜಾಃ ಕಾಲೇ ಅಧುನಾ ಚಾಶ್ರಿತಾ ಮಘಾಃ 
॥1 ೨೮ 1 


ವಿಷ್ಣೋರ್ಭಗವತೋ ಭಾನುಃ ಕೃಷ್ಣಾಬ್ಯೋತಸೌ ದಿವಂ ಗತಃ । 
ತದಾವಿಶತ್ಯಲಿರ್ಲೋಕಂ ಪಾಪೇ ಯದ್ರಮತೇ ಜನಃ 
॥ ೨೯॥ 


ಯಾವತ್ಸ ಪಾದಪದ್ಯಾಭ್ಯಾಂ ಸ್ಹೃಶನ್ನಾಸ್ತೇ ರಮಾಪತಿಃ । 
ತಾವತ್ವಲಿರ್ವೈ ಪೃಥಿವೀಂ ಪರಾಕ್ರಾಂತುಂ ನ ಚಾಶಕತ್‌ 
I ೩೦ ॥ 


ಯದಾ ದೇವರ್ಷಯಃ ಸಪ್ತ ಮಘಾಸು ವಿಚರಂತಿ ಹಿ। 
ತದಾ ಪ್ರವೃತ್ತಸ್ಸು ಕಲಿರ್ದಾದಶಾಬ್ದಶತಾತ್ಮಕ; 
W ೩೧॥ 


ಯದಾ ಮಧಾಭ್ಯೋ ಯಾನ್ಕಂತಿ ಪೂರ್ವಾಷಾಢಾಂ ಮಹರ್ಷಯಃ । 
ಶದಾ ನಂದಾತ್ಮಭೃತ್ಯೇಷ ಕಲಿರ್ವೃದ್ಧಿಂ ಗಮಿಷ್ಯತಿ 
11 ೩೨ ॥ 


ಯಸ್ಮಿನ್ಯಷ್ಟೋ ದಿವಂ ಯಾತಸ್ತಸ್ಥಿನ್ನೇವ ತದಾಹನಿ । 
ಪ್ರತಿಪನ್ನಂ ಕಲಿಯುಗಮಿತಿ ಪ್ರಾಹುಃ ಪುರಾವಿದಃ 
1 ೬,೩ 1 
ದಿವ್ಯಾಬ್ದಾನಾಂ ಸಹಸ್ರಾಂತೇ ಚತುರ್ಥೇತು ಪುನಃ ಕೃತಮ್‌ | 
ಭವಿಷ್ಯತಿ ಯದಾ ನೃಣಾಂ ಮನ ಆತ್ಮಪ್ರಕಾಶಕಮ್‌ 
11 ೩ಳಿ || 


ಅತ್ತೇಷಮಾನವೋ ವಂಶೋ ಯಥಾ ಸಂಖ್ಯಾಯತೇ ಭುವಿ | 
ತಥಾ ವಿಟ್ಕೂದ್ರ ವಿಪ್ರಾಣಾಂ ತಾಸ್ತಾ ಜ್ಞೇಯಾ ಯುಗೇ ಯುಗೇ 


1 ೩೫ ॥ | 
' ಪುರುಷರ ಮತ್ತು ಮಹಾತ್ಮರ ಕುರಿತು ನಾನು ನಿನಗೆ ವರ್ಣಿಸಿರು 


ಏತೇಷಾಂ ನಾಮಲಿಂಗಾನಾಂಪುರುಷಾಣಾಂ ಮಹಾತ್ಮನಾಮ್‌ । 
ಕಥಾಮಾತ್ರಾವಶಿಷ್ಟಾನಾಂ ಕೀರ್ತಿರೇವ ಸ್ಥಿತಾ ಭುವಿ 
(1೩೬ ॥ 


ದೇವಾಪಿಃ ಶಂತನೋರ್ಬ್ರಾಶಾ ಮರುಶ್ಟೇಕ್ಸಾ ಕುವಂಶಜಃ । 
ಕಲಾಹಗ್ರಾಮ ಆಸಾತೇ ಮಹಾಯೋಗಬಲಾನ್ನಿತೌ 
1 4೭ 1 


ಶ್ರೀಮದ್ಭಾಗವತ 





[ ಅಧ್ಯಾಯ 2 


ಆಕಾಶದಲ್ಲಿ ಸಪ್ಪರ್ಷಿಯರ ಉದಯವಾದ ಸಮಯದಲ್ಲಿ ಮೊದ 
ಲಿಗೆ ಅವರಲ್ಲಿ ಎರಡೇ ನಕ್ಷತ್ರಗಳು ಕಂಡುಬರುತ್ತವೆ. ಅವುಗಳ 
ಮಧ್ಯದಲ್ಲಿ ದಕ್ಷಿಣೋತ್ತರ ರೇಖೆಯ ಸಮಭಾಗದಲ್ಲಿ ಅಶ್ವಿನಿಯೇ 
ಮೊದಲಾದ ನಕ್ಷತ್ತಗಳಲ್ಲಿನ ಒಂದೇ ನಕ್ಷತ್ರವು ಕಂಡು 
ಬರುತ್ತದೆ. ॥ ೨೭ ॥ ಆ ನಕ್ತತ್ರದೊಂದಿಗೆ ಸಪ್ತರ್ಷಿಗಳು ಮನುಷ್ಯ 
ಮಾನದ ಓಂದುನೂರು ವರ್ಷಗಳವರೆಗೆ ಇರುತ್ತಾರೆ. ಅವರು ನಿನ್ನ 
ಜನ್ಮ ಸಮಯದಲ್ಲಿ ಹಾಗೂ ಈಗಲೂ ಮಘಾನಕ್ಷತ್ರದಲ್ಲೇ' 
ಇದ್ದಾರೆ. ॥ ೨೮॥ 
ಭಗವಂತನು ಶ್ರೀಕೃಷ್ಣನೆಂಬ ಹೆಸರಿನಿಂದ ಅವತರಿಸಿ 


| ಲೀಲೆಗಳನ್ನು ನಡೆಸಿ ತನ್ನ ಪರಮ ದಿವೃಧಾಮಕ್ಕೆ ಹೊರಟುಹೋದ 


ಬಳಿಕ ಕಲಿಯು ಈ ಲೋಕವನ್ನು ಆಕ್ರಮಿಸಿದನು. ಅದರಿಂದಲೇ 
ಮನುಷ್ಯರ ಮತಿ-ಗತಿ ಪಾಪದ ಕಡೆಗೆ ವಾಲಿತು. ॥ ೨೯ ॥ 
ಲಕ್ಷ್ಮೀಪತಿಯಾದ ಭಗವಾನ್‌ ಶ್ರೀಕೃಷ್ಣನು ತನ್ನ ಚರಣಕಮಲ 
ಗಳಿಂದ ಭೂಮಿಯನ್ನು ಸ್ಪರ್ಶಿಸುತ್ತಿದ್ದವರೆಗೆ ಕಲಿಯುಗವು ಪೃಥಿವಿ 
ಯಲ್ಲಿ ತನ್ನ ಕಾಲನ್ನು ಊರದಾದನು. ॥ ೩೦ ॥ ಪರೀಕ್ಷಿತನೇ | 
ಸಪ್ತರ್ಷಿಗಳು ಮಫಘಾನಕ್ಷತ್ರದಲ್ಲಿ ಸಂಚರಿಸುವ ಸಮಯದಲ್ಲೇ ಕಲಿ 
ಯುಗದ ಪ್ರಾರಂಭವಾಗುತ್ತದೆ. ಕಲಿಯುಗದ ಅವಧಿ ದೇವತೆಗಳ 
ವರ್ಷಗಣನೆಯಂತೆ ಹನ್ನೆರಡುನೂರು ವರ್ಷಗಳು ಅಂದರೆ, 
ಮನುಷ್ಯರ ಗಣನೆಯಂತೆ ನಾಲ್ಕು ಲಕ್ಷ್ಮ ಮೂವತ್ತೆರಡು ಸಾವಿರ 
ವರ್ಷಗಳು. ॥ ೩೧ ॥ ಸಪ್ತರ್ಷಿಗಳು ಮಘಾನಕ್ಷತ್ರದಿಂದ ಪೂರ್ವಾ 
ಷಾಢಾ ನಕ್ಷತ್ರಕ್ಕೆ ಹೋದಾಗ ನಂದರಾಜನ ರಾಜ್ಯವಿರುವುದು. 
ಆಗಿನಿಂದಲೇ ಕಲಿಯುಗದ ವೃ ದ್ದಿ ಪ್ರಾರಂಭವಾಗು 
ವುದು. ॥ ೩೨ ॥ ಭಗವಾನ್‌ ಶ್ರೀಕೃಷ್ಣನು "ತನ್ನ ಪರಮಧಾಮಕ್ಕೆ 
ಪ್ರಯಾಣ ಮಾಡಿದ ದಿನವೇ ಕಲಿಯುಗದ ಪ್ರಾರಂಭವಾಯಿ 
ತೆಂದು ಪುರಾತತ್ತ್ವವನ್ನು ಬಲ್ಲವರು ಹೇಳುತ್ತಾರೆ. ॥ ೩೩ ॥ 
ಪರಿಕ್ಣಿತನೆ ! ದೇವತೆಗಳ" ವರ್ಷಗಣನೆಯಂತೆ ಒಂದು ಸಾವಿರ 


ವರ್ಷಗಳು ಕಳೆದುಹೋದಾಗ ಕಲಿಯುಗದ ಕೊನೆಯ ದಿನಗಳಲ್ಲಿ 
ಪುನಃ ಭಗವಾನ್‌ ಕಲ್ಕಿಯ ಕೃಪೆಯಿಂದ ಮನುಷ್ಯರ ಮನಸ್ಸುಗಳಲ್ಲಿ 


ಸಾತ್ವಿಕತೆಯ ಸಂಚಾರವಾಗುವುದು. ಜನರು ತಮ್ಮ ವಾಸ್ತವಿಕ 
ಸ್ವರೂಪವನ್ನು ತಿಳಿದುಕೊಳ್ಳುವರು ಹಾಗೂ ಆಗಿನಿಂದಲೇ ಕೃತ 
ಯುಗದ ಪ್ರಾರಂಭವೂ ಆಗುವುದು.  ೩೪॥ 

ಪರಿಣ್ಣಿತನೇ ! ನಾನಾದರೋ ನಿನಗೆ ಕೇವಲ ಮನುವಂಶವನ್ನೇ 
ಸಂಕ್ಷೇಪವಾಗಿ ವರ್ಣಿಸಿರುವೆನು. ಮನುವಂಶದ ಗಣನೆಯಾಗು 
ವಂತಯೇ ಪ್ರತಿಯೊಂದು ಬ್ರಾಹ್ಮಣ, ವೈಶ್ಯ, ಶೂದ್ರರ ವಂಶ 
ಪರಂಪರೆಯನ್ನು ಭಾವಿಸಬೇಕು. ॥ ೩೫ ॥ ರಾಜರನೇ। ಯಾವ 


ವನೋ, ಅವರನ್ನು ಕೇವಲ ಹೆಸರಿನಿಂದಲೇ ಈಗ ಗುರುತಿಸಲಾಗು 
ತ್ತದೆ. ಈಗ ಅವರಿಲ್ಲ ಕೇವಲ ಅವರ ಕಥೆಗಳು ಉಳಿದುಕೊಂಡಿವೆ. 
ಈಗ ಅವರ ಕೀರ್ತಿಯೇ ಪೃಥಿವಿಯಲ್ಲಿ ಅಲ್ಲಲ್ಲಿ ಕೇಳಲು 


'ಬರುತ್ತದೆ. ॥ ೩೬ ॥ ಭೀಷ್ಯಪಿತಾಮಹರ ತಂದೆ ರಾಜಾಶಂತನುವಿನ 


ತಮ್ಮ ದೇವಾಪಿಯು ಮತ್ತು ಇಕ್ಲಾಕುವಂಶದ ಮರು ಎಂಬುವರು 
ಈ ಸಮಯದಲ್ಲಿ ಕಲಾಪಗ್ರಾಮದಲ್ಲಿ ನೆಲೆಸಿರುವರು. ಅವರು 
ಬಹಳ ದೊಡ್ಡ ಯೋಗಬಲದಿಂದ ಕೂಡಿರುವರು. ॥ ೩೭ ॥ 


| 


ದ್ವಾದಶ ಸೃಂಧ 


783 





3 ಅಧ್ಯಾಯ] 
ತಾವಿಹೈೆತ್ಯ. ಕಲೇರಂತೇ ವಾಸುದೇವಾನುಶಿಕ್ಸಿತೌ। : 
ವರ್ಣಾಶ್ರಮಯುತಂ ಧರ್ಮಂ ಪೂರ್ವವತ್ಸಥಯಿಷ್ಯತಃ 
1 ೩೮ ॥ 


ಕೃತಂ ತ್ರೇತಾ ದ್ವಾಪರಂ ಚ ಕಲಿಶ್ಚೇತಿ ಚತುರ್ಯುಗಮ್‌ । 
ಅನೇನ ಕ್ರಮಯೋಗೇನ ಭುವಿ ಪ್ರಾಣಿಷು ವರ್ತತೇ 
ll AF ॥ 


ರಾಜನ್ನೇತೇ ಮಯಾ ಪ್ರೋಕ್ತಾ ನರದೇವಾಸ್ತಥಾಪರೇ | 
ಭೂಮೌ ಮಮತ ಕೃತ್ಪಾಂತೇ ಹಿತ್ತೇಮಾಂ ನಿಧನಂ ಗತಾಃ 
I ೪೦ I 


ಕೃಮಿವಿಡ್ಗಸ್ನಸಂಜ್ಞಾಂತೇ ರಾಜನಾಮ್ಲೋತಪಿ ಯಸ್ಯ ಚ। 
ಭೂತಧುಕ್‌ ತತ್‌ ಕೃತೇ ಸ್ಪಾರ್ಥಂ ಕಿಂ ಮೇದ ನಿರಂಯೋ ಯತಃ 
11 ೪೧) 1 


ಕಥಂ ಸೇಯಮಖಂಡಾ ಭೂ: ಪೂರ್ವೈರ್ಮೆೇ ಪುರುಷೈರ್ಧ್ಯತಾ । 
ಹಸನ ಚ ಪೌತ್ರಸ್ಯ ಮತೂರ್ವಾ ವಂಶಜಸ್ಯ ಮಾ 
11 ೪೨ 1 


ತೇಜೋತಬನ್ನಮಯಂಕಾಯಂ ಗೃಹೀತ್ವಾ55ತ್ಛತಯಾ ಬುಧಾ | 
ಮಹೀಂ ಮಮತಯಾ ಚೋಭ್‌ ಹಿತ್ವಾಂತೇ5 ದರ್ಶನಂ ಗತಾಃ 
|| ೪೩ ॥| 


ಯೇ ಯೇ ಭೂಪತಯೋ ರಾಜನ್‌ ಭುಂಜಂತಿ ಭುವಮೋಜಸಾ | 
ಕಾಲೇನ ತೇ ಕೃತಾಃ ಸರ್ವೇ ಕಥಾಮಾತ್ರಾಃ ಕಥಾಸು ಚ 
11 ಭಳ || 


ಕಲಿಯುಗದ ಕೊನೆಯಲ್ಲಿ ಭಗವಾನ್‌ ಕಲ್ಕಿಯ ಅಪ್ಪಣೆಯಂತೆ 


| ಅವರು ಪುನಃ ಇಲ್ಲಿಗೆ ಬಂದು ಮೊದಲಿನಂತೆ ವರ್ಣಾಶ್ರಮ 


ಧರ್ಮವನ್ನು ವಿಸ್ತಾರಗೊಳಿಸುವರು. ೩೮ ॥ ಕೃತ, ತ್ರೇತ, ದ್ವಾಪರ 


| ಮತ್ತು ಕಲಿ ಎಂಬ ಈ ನಾಲ್ಕುಯುಗಗಳು ಹಿಂದಿನ ಕ್ರಮದಂತೆ 


ತಮ್ಮ-ತಮ್ಮ 


ಸಮಯದಲ್ಲಿ ಪೃಥಿವಿಯಲ್ಲಿನ ಪ್ರಾಣಿಗಳ ಮೇಲೆ 


| ತಮ್ಮ ಪ್ರಭಾವವನ್ನು ಬೀರುತ್ತಾ ಇರುವವು. ॥ ೩೯ ॥ ಪರೀಕ್ಷಿತನೇ | 


ನು ನಿನಗೆ ವರ್ಣಿಸಿದ ರಾಜರೆಲ್ಲರೂ ಹಾಗೂ ಇವರಲ್ಲದೆ ಇತರ 
ರಾಜರೂ ಕೂಡ ಈ ಪೃಥಿವಿಯನ್ನು ನನ್ನದು-ನನ್ನದು ಎಂದು 
ಹೇಳುತ್ತಲೇ ಇದ್ದರು. ಆದರೆ ಕೊನೆಗೆ ಸತ್ತು ಮಣ್ಣುಪಾಲಾ 
ದರು. ॥ ೪೦ ॥ ಈ ಶರೀರವನ್ನು ಯಾರೇ ರಾಜರೆಂದು ಹೇಳಲಿ; 
ಆದರೆ ಕೊನೆಯಲ್ಲಿ ಇದು ಕ್ರಿಮಿಗಳ ರಾಶಿ ಅಥವಾ ಬೂದಿ 
ಯಾಗಿಯೇ ಪರಿಣತವಾಗುವುದು. ಬೂದಿಯಾಗಿಯೇ ಇರು 
ವುದು. ಇದೇ ಶರೀರಕ್ಕಾಗಿ ಅಥವಾ ಇದರ ಸಂಬಂಧಿಗಳಿಗಾಗಿ 
ಯಾವುದೇ ಪ್ರಾ ಸಿಯನ್ನು ಹಿಿಸುವವರು ತಮ್ಮ ಸ್ವಾರ್ಥ 
ವಾಗಲೀ, ಪರಮಾರ್ಥವಾಗಲೀ ಅರಿತವರಲ್ಲ, ಏಕೆಂದರೆ, ಪ್ರಾಣಿ 
ಗಳನ್ನು ಹಿಂಸಿಸುವುದು ನರಕದ ದ್ವಾರವೇ ಆಗಿದೆ. ॥ ೪೧ ॥ ನನ್ನ 
ತಾತ-ಮುತ್ತಾತಂದಿರು ಈ ಅಖಂಡ ಭೂಮಂಡಲಕ್ಕೆ ಶಾಸಕ 
ರಾಗಿದ್ದರು. ಈಗ ಇದು ನನ್ನ ಅಧೀನದಲ್ಲಿದೆ. ನಾನು ಸತ್ತ ಬಳಿಕ 
ನನ್ನ ಮಕ್ಕಳು-ಮೊಮ್ಮಕ್ಕಳು, ನನ್ನ ವಂಶದವರು ಹೀಗೆ ಇದನ್ನು 
ಅನುಭವಿಸುವರು ಎಂದು ಆ ಜನರು ಯೋಚಿಸುತ್ತಲೇ ಇರು 
ವರು. ॥ ೪೨ ॥ ಅಂತಹ ಆ ಮೂರ್ಯರು ಬೆಂಕಿ, ನೀರು, ಮಣ್ಣಿನ 
ಈ ಶರೀರವನ್ನು ತನ್ನದೆಂದು ತಿಳಿದುಕೊಂಡು, ದುರಭಿಮಾನದಿಂದ 
ಈ ಪೃಥಿವಿಯು ನನ್ನದಾಗಿದೆ ಎಂದು ಜಂಭಕೊಚ್ಚಿಕೊಳ್ಳುವರು. 
ಕೊನೆಗೆ ಈ ಶರೀರ ಮತ್ತು ಪೃಥಿವಿಯನ್ನು ಬಿಟ್ಟು ಆವರು ಅದೃಶ್ಯ 
ರಾಗಿ ಹೋಗುವರು. ॥ ೪೩ ॥ ಪ್ರಿಯ ಪರೀಕ್ಷಿಕನೇ! ಯಾವ 
ಯಾವೆ ರಾಜರು ಬಹಳ ಉತ್ಸಾಹದಿಂದ ಮತ್ತು ಬಲ-ಪೌರುಷ 
ದಿಂದ ಈ ಭೂಮಿಯನ್ನು ಅನುಭವಿಸಿದರೋ ಅವರೆಲ್ಲರನ್ನೂ 
ಕಾಲವು ತನ್ನ ವಿಕರಾಳ ಮುಖದಿಂದ ನುಂಗಿಹಾಕಿತು. ಈಗ ಕೇವಲ 
ಇತಿಹಾಸದಲ್ಲಿ ಅವರ ಕಥೆಮಾತ್ರ ಉಳಿದುಕೊಂಡಿದೆ. ॥ ೪೪ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥। ೨ ॥1 
ಇತಿ ಶ್ರೀಮದ್ಜಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಾದಶ ಸ್ಕಂಧೇ ದ್ವಿತೀಯೋರಧ್ಯಾಯಃ॥ ೨ ॥ 


——— ಸ್ಟ ಕ್ರ ಸಡಾಡುಸಾವಾಹಹಾ-ಾ 
ಮೂರನೆಯ ಅಧ್ಯಾಯ 
ಕಲಿಯುಗಧರ್ಮ ಮತ್ತು ಕಲಿಯುಗದ ದೋಷಗಳಿಂದ ಪಾರಾಗುವ ಉಪಾಯ- ನಾಮಸಂಕೀರ್ತನೆ 


ಶ್ರೀಶುಕ ಉವಾಚ 
ದೃಷ್ಟ್ವಾನ5ತ್ಮನಿ ಜಯೇ ವ್ಯಗ್ರಾನ್‌ನೃಪಾನ್‌ ಹಸತಿ ಭೂರಿಯಮ್‌। 


ಅಹೋ ಮಾ ವಿಜೆಗೀಷಂತಿ ಮೃತ್ಯೋಃ ಕ್ರೀಡನಕಾ ನೃಹಾಃ 
॥ ೧ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ ! 
ರಾಜರುಗಳು ತನ್ನ ಮೇಲೆ ವಿಜಯ ಸಾಧಿಸಲು ಹಾತೊರೆಯುತ್ತಿ 
ರುವುದನ್ನು ನೋಡಿ ಭೂದೇವಿಯು - "ಎಂತಹ ಮೂರ್ಹರು 


| ಇವರು? ತಾವೇ ಮೃತ್ಯುವಿನ ಬೊಂಬೆಯಾಗಿರುವಾಗ ನನ್ನನ್ನು 


ಜಯಿಸಬೇಕೆಂದು ಹವಣಿಸುತ್ತಿದ್ದಾರಲ್ಲ! ಎಂದು ನಗುತ್ತಾಳೆ. ॥ ೧ ॥ 


784 


ಶ್ರೀಮದ್ಭಾಗವತ 


[ ಅಧ್ಯಾಯ 3 





ಕಾಮ ಏಷ ನರೇಂದ್ರಾಣಾಂ ಮೋಘಃ ಸ್ಯಾದ್ದಿದುಷಾಮಪಿ । 
ಯೇನ ಫೇನೋಷಮೇ ಪಿಂಡೇ ಯೇತತಿವಿಶ್ರಂಭಿತಾ ನೃಪಾಃ 


1 ೨ || 
ಪೂರ್ವಂ ನಿರ್ಜಿತ್ಯ ಷಡ್ಬರ್ಗಂ ಜೇಷ್ಯಾಮೋ ರಾಜಮಂತ್ರಿಣಃ । 
ತತಃ ಸಚಿವಪೌರಾಷ್ರಕರೀಂದ್ರಾನಸ್ಕ ಕಂಟಕಾನ್‌ 


| 2, || 


ಏವಂ ಕ್ರಮೇಣ ಜೇಷ್ಯಾಮಃ ಪೃಥ್ವೀಂ ಸಾಗರಮೇಖಲಾಮ್‌ । 
ಅತ್ಯಾಶಾಬದ್ದಹೃದಯಾ ನ ಪಶೃಂತ್ಯಂತಿಕೇ5ಂತಕಮ್‌ 
nel 


ಸಮುದ್ರಾವರಣಾಂ ಜಿತ್ವಾ ಮಾಂ ವಿಶಂತ್ಯಬ್ದಿಮೋಜಸಾ | 
ಕಿಯದಾತ್ಮಜಯಸ್ಯೆ ಟತನ್ನುಕ್ತಿರಾತ್ಮಜಯೇ ಫಲಮ್‌ 
IW ೫ ॥ 


ಯಾಂ ವಿಸ್ಯಚ್ಛೈವ ಮನವಸ್ತತುಫಾಶ್ವ ಕುರೂದ್ವಹ | 
ಗಹಾ ಯಥಾಗತಂ ಯುದ್ಧೇ ತಾಂ ಮಾಂ ಜೇಷ್ಯಂತ್ಯಬುದ್ದಯಃ 
| ೬ ॥ 


ಮತ್ಯತೇ ಪಿತೃಪುತ್ರಾಣಾಂ ಭ್ರಾತ್ಮಣಾಂ ಚಾಪಿ ವಿಗ್ರಹಃ । 
ಜಾಯತೇ ಹ್ಯಸತಾಂ ರಾಜ್ಯೇ ಮಮತಾಬದ್ಧಚೇತಸಾಮ್‌ 
1 ೭ ॥ 


ಮಮೈವೇಯಂ ಮಹೀ ಕೃತ್ಲ್ಯಾನ ತೇ ಮೂಡಢೇತಿ ಪಾದಿನ:ಃ | 
ಸರ್ಧಮಾನಾ ಮಿಥೋ ಫುಂತಿ ಮ್ರಿಯಂತೇ ಮತ್ಯತೇ ನೃಪಾಃ 
“WE 


ಪೃಥು: ಪುರೂರವಾ ಗಾಧಿರ್ನಹುಷೋ ಭರತೋತರ್ಜುನಃ | 
ಮಾಂಧಾತಾ ಸಗರೋ ರಾಮಃ ಖಟ್ಟಾಂಗೋ ಧುಂದುಹಾರಘು; 
॥ ೯ ॥ 


ತೃಣಬಿಂದುರ್ಯಯಾತಿಶ್ಚ ಶರ್ಯಾತಿಃ ಶಂತನುರ್ಗಯಃ | 
ಭಗೀರಥಃ ಕುವಲಯಾಶ; ಕಕುತ್ಲೋ ನೈಷಧೋ ನೃಗಃ 
11 ೧೦ 1 


| ತಾವು ಒಂದಲ್ಲ ಒಂದು ದಿನ ಸಾವನ್ನು ಅಪ್ಪಲೇಬೇಕು ಎಂದು 


ತಿಳಿದಿದ್ದರೂ ಈ ರಾಜರು ನನ್ನನ್ನು ಜಯಿಸಬೆಣೆಂದು ವೃರ್ಥವಾಗಿ 
ಬಯಸುತ್ತಿದ್ದಾರಲ್ಲ! ನಿಜವಾಗಿ ಕಾಮನೆಗಳಿಂದ ಕುರುಡರಾದ 
ಇವರು ನೀರಮೇಲಣ ಗುಳ್ಳೆಯಂತೆ ಕ್ಷಣಭಂಗುರವಾದ ಶರೀರದ 
ಮೇಲೆ ವಿಶ್ವಾಸವಿರಿಸಿ ಮೋಸಹೋಗುತ್ತಿದ್ದಾರಲ್ಲ! ॥ ೨ ॥ ಅವರು 
ಯೋಚಿಸುತ್ತಾರೆ - ನಾವು ಮೊದಲು ಮನಸ್ಸು ಸಹಿತ ಐದು 
ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳುವೆವು. ಏಕೆಂದರೆ, ಇವನ್ನು 
ಗೆದ್ದುಕೊಳ್ಳದೆ ಹೊರಗಿನ ಶತ್ರುಗಳನ್ನು ಗೆಲ್ಲುವುದು ಕಷ್ಟವಾಗಿದೆ. 
ಅನಂತರ ನಮ್ಮ ಶತ್ರುಗಳನ್ನು ಮಂತ್ರಿ-ಅಮಾತ್ಕರನ್ನು ನಾಗರಿಕ 
ರನ್ನು ಮುಖಂಡರನ್ನು ಸೈನ್ಯವನ್ನು ವಶಪಡಿಸಿಕೊಳ್ಳುವವು. ನಮ್ಮ 
ವಿಜಯದ ಹಾದಿಯಲ್ಲಿ ಮುಳ್ಳಾಗುವವರನ್ನು ನಾವು ಜಯಿಸಿ 
ಬಿಡಬಹುದು. ॥ ೩ ॥ ಹೀಗೆ ನಿಧಾನವಾಗಿ ಇಡೀ ಪೃಥ್ವಿಯೇ 
ನಮ್ಮ ಕೈವಶವಾಗಬಹುದು. ಮತ್ತೆ ಸಮುದ್ರವೇ ಕಂದಕದಂತೆ 
ನಮಗೆ ಉಪಯೋಗವಾಗಬಹುದು. ಇಂತಹ ಅನೇಕ ಆಸೆಗಳನ್ನು 
ಮನಸ್ಸಿನಲ್ಲಿರಿಸಿಕೊಳ್ಳುವರು. ಆದರೆ ಅವರ ತಲೆಯ ಮೇಲೆ 
ಮೃತ್ಯುವೇ ಕೂತಿದೆ ಎಂಬುದು ಸ್ವಲ್ಪವೂ ತೋಚುವುದಿಲ್ಲ ॥ ೪ ॥ 
ಇಷ್ಟೇ ಅಲ್ಲ ಒಂದು ದ್ವೀಪವು ಕೈವಶವಾದರೆ ಮತ್ತೊಂದು 
ದ್ವೀಪವನ್ನು ಗೆದ್ದುಕೊಳ್ಳಲು ಬಹಳ ಸಕ್ತಿ, ಉತ್ಸಾಹದಿಂದ ಸಮುದ್ರ 
ಯಾತ್ರೆಯನ್ನು ಮಾಡುತ್ತಾರೆ. ತನ್ನ ಮನಸ್ಸು ಇಂದ್ರಿಯಗಳನ್ನು 
ವಶಪಡಿಸಿಕೊಂಡು ಜನರು ಮುಕ್ತಿಯನ್ನು ಪಡೆಯ ಬಹುದಾಗಿದೆ. 
ಆದರೆ ಇವರು ಅವುಗಳನ್ನು ವಶಪಡಿಸಿಕೊಂಡರೂ ಆಲವಾದ 
ಭೂಭಾಗವನ್ನು ಪಡೆದುಕೊಳ್ಳುತ್ತಾರೆ. ಇಷ್ಟು ಪರಿಶ್ರಮದ ಮತ್ತು 
ಆತ್ಮಸಂಯದ ಫಲವು ಎಷ್ಟುತುಚ್ಛವಾಗಿದೆ 7" ॥ ೫ ॥ ಪರೀಕ್ಷಿತನೇ ! 
ಪೃಥಿವಿಯು ಹೇಳುತ್ತಾಳೆ - ''ದೊಡ್ಡ-ದೊಡ್ಡ ಮನುಗಳು, ಅವರ 
ವೀರಪುತ್ರರು ನನ್ನನ್ನು ಬಿಟ್ಟು ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ 
ಬರಿಗೈಯಿಂದ ಹೊರಟುಹೋದರು. ನನ್ನನ್ನು ತಮ್ಮೊಂದಿಗೆ 
ಕೊಂಡೊಯ್ಯಲಾಗಲಿಲ್ಲ ಈಗ ಈ ಮೂರ್ಪರಾಜರು ನನ್ನನ್ನು 
ಯುದ್ಧದಲ್ಲಿ ಗೆದ್ದು ವಶಪಡಿಸಿಕೊಳ್ಳಲು ಬಯಸುತ್ತಿದ್ದಾರೆ. ॥ ೬ ॥ 
ಈ ಪೃಥಿವಿಯು ನನ್ನದಾಗಿದೆ ಎಂಬ ದುರಾಗ್ರಹವ್ರು ಯಾರ 
ಚಿತ್ರದಲ್ಲಿ ದೃಢಮೂಲವಾಗಿದೆಯೋ ಅಂತಹ ದುಷ್ನರ ರಾಜ್ಯದಲ್ಲಿ 
ನನಗಾಗಿ ತಂದೆ-ಮಕ್ಕಳು, ಅಣ್ಣ-ತಮ್ಮಂದಿರು ಪರಸ್ಪರ ಕಾದಾಡು 
ತ್ತಾರೆ. ॥ ೭ ॥ ಅವರು ಒಬ್ಬರು ಮತ್ತೊಬ್ಬರಿಗೆ - ಎಲ್ಫ ಮೂರ್ಯನೇ | 
ಈ ಇಡೀ ಪೃಥಿವಿಯು ನನ್ನದಾಗಿದೆ, ನಿನ್ನದಲ್ಲ ಹೀಗೆ ರಾಜರು 
ಹೇಳುತ್ತಾ ಇರುತ್ತಾರೆ. ಹೀಗೆ ಪರಸ್ಪರ ಸರ್ಧಿಸುತ್ತಾ ನನಗಾಗಿ 
ಒಬ್ಬರು. ಮತ್ತೊಬ್ಬರನ್ನು ಕೊಲ್ಲುತ್ತಾ ತಾವು. ಸತ್ತುಹೋಗು 
ವರು. ॥ ೮ ॥ ಪೃಥು, ಪುರೂರವ, ಗಾಧಿ, ನಹುಷ ಭರತ, 
ಸಹಸ್ರಾರ್ಜುನ, ಮಾಂಧಾತಾ, ಸಗರ, ರಾಮ, ಖಟ್ವಾಂಗ, 
ಧುಂಧುಮಾರ, ರಘು, ತೃಣಬಿಂದು, ಯಯಾತಿ, ಶರ್ಯಾತಿ, 
ಶಂತನು, ಗಯ, ಭಗೀರಥ, ಕುವಲಯಾಶ್ವ, ಕಕುಸ್ವ ನಳ, ನೃಗ, 
ಹಿರಣ್ಯಕಶಿಪು, ವೃತ್ರಾಸುರ, ಲೋಕದ್ರೋಹಿರಾವಣ, ನಮೂಜೆ, 
ಶಂಬರ, ಭೌಮಾಸುರ, ಹಿರಣ್ಯಾಕ್ಷ, ತಾರಕಾಸುರ ಮತ್ತು ಅನೇಕ 


3 ಅಧ್ಯಾಯ] 


ದ್ವಾದಶ ಸಂಧ 


785 





ಹಿರಣ್ಯಕಶಿಪುರ್ವೃತ್ರೋ ರಾವಣೋ ಲೋಕರಾವಣಃ । 
ನಮುಚಿಃ ಶಂಬರೋ ಭೌಮೋ ಹಿರಣ್ಯಾಕ್ಟೋ5 ಥತಾರಕಃ 
1 ೧೧॥ 


ಅನ್ಯೇ ಚ ಬಹವೋ ದೈತ್ಯಾ ರಾಜಾನೋ ಯೇ ಮಹೇಶ್ವರಾಃ | 
ಸರ್ವೇಸರ್ವವಿದ: ಶೂರಾಃಸರ್ವೇಸರ್ವಜಿತೋಜಿತಾಃ 


1 ೧೨ ॥: 


ಮಮತಾಂ ಮಯ್ಯವರ್ತಂತ ಕೃತ್ವೋಚ್ಛೆ ಕರ್ಮರ್ತ್ಯಧರ್ಮಿಣಃ | 
ಕಥಾವಶೇಷಾಃ ಕಾಲೇನ ಹ್ಯಕೃತಾರ್ಥಾ: ಕೃತಾ ವಿಭೋ 
1| ೧೩. Wl 


ಕಥಾ ಅಮಾಸ್ಟೇ ಕಥಿತಾ ಮಹೀಯಸಾಂ 
ವಿತಾಯ ಲೋಕೇಷು ಯಶಃ ಪರೇಯುಪಾಮ್‌ | 
ವಿಜ್ಞಾನವೈರಾಗ್ಯವಿವಕ್ಚಯಾ ವಿಭೋ 
ವಚೋವಿಭೂತೀರ್ನ ತು ಪಾರಮಾರ್ಥ್ಯಮ್‌ ॥ ೧೪ ॥ 


ಯಸ್ಥೂತಮಶ್ಲೋಕಗುಣಾನುವಾದಃ 

. ಸಂಗೀಯತೇ“ಭೀಕ್ಷ್ಯ ಮಮಂಗಲಪಫುಃ | 
ತಮೇವ ನಿತ್ಯಂ ಶ್ರಣುಯಾದಭೀಕ್ಷ್ಮಂ 
ಕೃಷ್ಣೇರಮಲಾಂ ಭಕ್ಕಿಮಭೀಪ್ರಮಾನಃ 1 ೧೫ | 


ರಾಜೋವಾಚ 


ಕೇನೋಪಾಯೇನ ಭಗವನ್ಯಲೇರ್ದೋಹಾನ್ಯಲೌ ಜನಾಃ । 
 ವಿಧಮಿಷ್ಯಂತ್ಯುಪಚಿತಾಂಸನ್ನಃ ಬ್ರೂಹಿ ಯಥಾ ಮುನೇ 
Wl ೧೬ ॥ 


ಯುಗಾನಿ ಯುಗಧರ್ಮಾಂಶ್ಚ ಮಾನಂ ಪ್ರಲಯಕಲಯೋಃ | 


ಕಾಲಸ್ಯೇಶ್ವರರೂಪಸ್ಯ ಗತಿಂ ವಿಷ್ಣೋರ್ಮಹಾತ್ಮನಃ 
W OL I 

ಶ್ರೀಶುಕ ಉವಾಚ 
ಕೃತೇ ಪ್ರವರ್ತತೇ ಧರ್ಮಶ್ನತುಷ್ಠಾತ್ತಚ್ಸನೈರ್ಧ್ಯತಃ । 


ಸತ್ಯಂ ದಯಾ ತಪೋ ದಾನಮಿತಿ ಪಾದಾ ವಿಭೋರ್ನ್ವಪ 


1೧೮॥ ವ್ರ 
| ಗಳು ಅವರ ವಶದಲ್ಲಿರುತ್ತವೆ. ಸುಖ- ದುಃಖಾದಿ ದ್ವಂದ್ವಗಳನ್ನು 


ಸಂತುಷ್ಠಾ; ಕರುಣಾ ಮೈತ್ರಾಃ ಶಾಂತಾ ದಾಂತಾಸ್ತಿತಿಕ್ಸವಃ | 
ಆತ್ಮಾರಾಮಾಃ ಸಮದೃಶಃ ಪ್ರಾಯಶಃ ಶ್ರಮಣಾ ಜನಾಃ 
11 OE MW 





ದೈತ್ಯರು, ಶಕ್ತಿಶಾಲಿಯಾದ ರಾಜರು ಆಗಿ ಹೋದರು. ಇವರೆಲ್ಲರೂ 


ಎಲ್ಲವನ್ನೂ ಅರಿತಿದ್ದರು. ಶೂರರಾಗಿದ್ದರು. ಎಲ್ಲರೂ ದಿಗ್ವಿಜಯ 


ದಲ್ಲಿ ಇತರರನ್ನು ಸೋಲಿಸಿದರು, ಇತರರು ಇವರನ್ನು ಗೆಲ್ಲ 
ಲಾಗಲಿಲ್ಲ; ಆದರೆ ಎಲ್ಲರೂ ಮೃತ್ಯುವಿಗೆ ತುತ್ತಾದರು. ರಾಜನೇ | 
ಅವರು ತಮ್ಮ ಅಂತಣರಣದಲ್ಲಿ ನನ್ನ (ಪೃಥಿವಿ) ಕುರಿತು ಮಮತೆ 
ಯನ್ನಿಟ್ಟಿದ್ದರು ಹಾಗೂ 'ಈ ಪೃಥಿವಿಯು ನನ್ನದಾಗಿದೆ' ಎಂದು 
ಭಾವಿಸಿದ್ದರು. ಆದರೆ ವಿಕರಾಳವಾದ ಕಾಲನು ಆವರ ಲಾಲಸೆ 
ಯನ್ನು ಪೂರ್ಣವಾಗಲು ಬಿಡಲಿಲ್ಲ ಈಗ ಅವರ ಬಲ-ಪೌರುಷ, 


| ಶರೀರ ಮುಂತಾದವುಗಳು ಯಾವುದೂ ಉಳಿಯದೇ ಕೇವಲ 


ಅವರ ಕಥೆ ಮಾತ್ರ ಉಳಿದುಕೊಂಡಿದೆ. ॥ ೯-೧೩ ॥ 
ಪರೀಕ್ಷಿತನೇ ! ಜಗತ್ತಿನಲ್ಲಿ ದೊಡ್ಡ-ದೊಡ್ಡ ಪ್ರತಾಪಿಗಳಾದ 


ಮಹಾಪುರುಷರು ಆಗಿದ್ದಾರೆ. ಅವರು ಲೋಕಗಳಲ್ಲಿ ತಮ್ಮ ಕೀರ್ತಿ 


| ಯನ್ನು ವಿಸ್ತರಿಸಿ ಇಲ್ಲಿಂದ ಹೊರಟುಹೋದರು. ನಾನು ನಿನಗೆ 


ಜ್ಞಾನ ಮತ್ತು ವೈರಾಗ್ಯದ ಉಪದೇಶವನ್ನು ಕೊಡಲೆಂದೇ ಅವರ 


| ಕಥೆಗಳನ್ನು ಹೇಳಿರುವನು. ಇದೆಲ್ಲವೂ ವಾಣಿಯ ವಿಲಾಸವಾಗಿದೆ. 


ಇದರಲ್ಲಿ ಪಾರಮಾರ್ಥಿಕ ಸತ್ಯವು ಸ್ವಲ್ಪವೂ ಇಲ್ಲ ॥ ೧೪ ॥ 
ಭಗವಾನ್‌ ಶ್ರೀಕೃಷ್ಣನ ಗುಣಾನುವಾದವೇ ಸಮಸ್ತ ಅಮಂಗಳವನ್ನು 
ನಾಶಮಾಡುವಂತಹುದು. ದೊಡ್ಡ-ದೊಡ್ಡ ಮಹಾತ್ಮರೂ ಅದನ್ನೇ 
ಗಾಯನಮಾಡುತ್ಥಾ ಇರುತ್ತಾರೆ. ಭಗವಾನ್‌ ಶ್ರೀಕೃಷ್ಣನ ಚರಣ 


| ಗಳಲ್ಲಿ ಅನನ್ನ ಪ್ರೇಮಮಯ ಭಕ್ತಿಯ ಬಯಕೆಯಿರುವವರು 


ನಿತ್ವ-ನಿರಂತರ ಭಗವಂತನ ದಿವ್ಯ ಗುಣಾನುವಾದವನ್ನೇ ಶ್ರವಣಿ 
ಸುತ್ತಾ ಇರಬೇಕು. ॥ ೧೫ ॥ 

ಪರೀಕ್ಷಿದ್ರಾಜನು ಕೇಳಿದನು - ಮಹಾತ್ಥರೇ ! ನನಗಾದರೋ 
ಕಲಿಯುಗದಲ್ಲಿ ರಾಶಿ-ರಾಶಿಯಾಗಿ ದೋಷಗಳೇ ಕಂಡುಬರುತ್ತವೆ. 
ಹಾಗಿರುವಾಗ ಜನರು ಯಾವ ಉಪಾಯದಿಂದ ಆ ದೋಷ 
ಗಳನ್ನು ನಾಶಪಡಿಸಬಲ್ಲರು ? ಇದಲ್ಲದೆ ಯುಗಗಳ ಸ್ವರೂಪ, 
ಅವುಗಳ ಧರ್ಮ, ಕಲ್ಪದಸ್ಥಿತಿ, ಪ್ರಳಯದ ಪರಿಮಾಣ ಹಾಗೂ 
ಸರ್ವವ್ಯಾಪಕ, ಸರ್ವಶಕ್ತನಾದ ಭಗವಂತನ ಕಾಲಸ್ವರೂಪವನ್ನು 
ನಿರೂಪಣೆ ಮಾಡಿರಿ. ॥ ೧೬-೧೭ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ 


| ಕೃತಯುಗದಲ್ಲಿ ಧರ್ಮಕ್ಕೆ ನಾಲ್ಕು ಚರಣಗಳಿರುತ್ತವೆ. ಸತ್ಯ, 


ದಯೆ, ತಪಸ್ಸು ದಾನ - ಇವೇ ಆ ನಾಲ್ಕು ಪಾದಗಳು. ಆ 
ಸಮಯದಲ್ಲಿ ಜನರು ಪೂರ್ಣನಿಷ್ಠೆಯಿಂದ ತಮ್ಮ-ತಮ್ಮ ಧರ್ಮ 
ವನ್ನು ಪಾಲಿಸುತ್ತಾರೆ. ಧರ್ಮವು ಸಾಕ್ಸಾತ್‌ ಭಗವಂತನ ಸ್ವರೂಪ 
ವಾಗಿದೆ. ॥ ೧೮ ॥ ಕೃತಯುಗದ ಜನರು ಬಹಳ ಸಂತೋಷಿಗಳೂ, 
ದಯಾಳುಗಳೂ ಆಗಿರುತ್ತಾರೆ. ಅವರು ಎಲ್ಲರೊಂದಿಗೆ ಮೈತ್ರಿಯ 
(ವಹಾರಮಾಡುತ್ತಾ ಶಾಂತರಾಗಿರುತ್ತಾರೆ. ಮನಸ್ತು-ಇಂದ್ರಿಯ 


ಅವರು ಸಮವಾಗಿ ಸಹಿಸುತ್ತಾರೆ. ಹೆಚ್ಚಿನವರು ಸಮದರ್ಶಿಯೂ, 
ಆತ್ಮಾರಾಮರೂ ಆಗಿರುತ್ತಾರೆ. ಉಳಿದ ಜನರು ಸ್ವಸ್ಹ ರೂಪ 
ಸ್ಥಿತಿಗಾಗಿ ಅಭ್ಯಾಸದಲ್ಲಿ ತತ್ತರರಾಗಿರುತ್ತಾರೆ. WCE 


